ಮಾನವಿಕ ಕರ್ಣಾಟಕ 


ಸಂಪುಟ ೧೮; ಸಂಚಿಕೆ ೨, ೩ (ಸಂಯುಕ್ತ) 


6 


i ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೮೮ 


MANAVIKA KARNATAKA, Kannada Quarterly of the University of 
Mysore, Volume 18, Number 2-3 April- July 1988, Edited by Dr. M. V. 
Srinivas and M. N. Nanjundaraje Urs. 


All Rights Reserved 


ಪ್ರಧಾನ ಸಂಪಾದಕರು 
ಡಾ| ಜೀ. ಶಂ. ಪರಮಶಿವಯ್ಯ 


ಸಂಪಾದಕರು 
ಡಾ॥ ಎಂ. ನಿ. ಶ್ರೀನಿವಾಸ್‌ 
ಎಂ. ಎನ್‌. ನಂಜುಂಡರಾಜೇ ಅರಸ್‌ 


ಪ್ರಕಾಶಕರು 
ಕೆ. ಟ. ನೀರಪ್ಪ 
ನಿರ್ದೇಶಕರು, ಪ್ರಸಾರಾಂಗ, ಮಾನಸಗಂಗೋತ್ರಿ, ಮೈಸೂರು-೫೭೦ ೦೦೬ 


ಮುದ್ರಕರು 
ಎನ್‌ ಹನುವಂಯ್ಯ 
ನಿರ್ದೇಶಕರು, ಮೈಸೂರು ವಿಶ್ವವಿದ್ಯಾನಿಲಯ ಮುದ್ರಣಾಲಯ, ಮಾನಸಗಂಗೋತ್ರಿ 
ಮೈಸೂರು-೫೭೦ ೦೦೬ 


೧೦ 


೧೧ 


೧೨ 
೧೩ 
೧೪ 


೧೫ 


೧೬ 


ನಿಷಯ ಸೂಚಿ 


ಜೋಗಿಗಳು- ಒಂದು ಪರಿಚಯ ಡಾ. ಪುರುಷೋತ್ತಮ ಬಿಳಿಮಲೆ 
ಸಮಾಜ ವಿಜ್ಞಾನ ಸಾಹಿತ್ಯದ 

ಇತ್ತೀಚಿನ ಪ್ರವೃತ್ತಿಗಳು ಬಿ. ನಾಗಪ್ಪ 
"ನಾಗ? ಸಂಬಂಧಿ ನಂಬಿಕೆಗಳು ಸಿದ್ದಾಪುರ ವಾಸುದೇವ ಭಟ್ಟ 
ಕರ್ನಾಟಕ ಜಾನಪದ ಸಂಶೋಧನೆ : 

ಮುಂದೇನು ? ಡಾ, ಅಂಬಳಿಕೆ ಹಿರಿಯಣ್ಣ 
ಧರ್ಮ ಮತ್ತು, ವಿಜ್ಞಾನ ಎಂ. ಜಿ. ಮಹಾದೇವಪ್ಪ 
ಕುದುರೆಯ ಸುಳಿಗಳು, ಲಕ್ಷಣಗಳು 

ಮತು, ನಂಬಿಕೆಗಳು ಪಿ ಎನ್‌. ಹರೀಶ್‌ 


ಉತ್ತಮ ಗುಣವ-ಟ್ವದ ಉನ್ನತ 

ಶಿಕ್ಷಣಕ್ಟಾಗಿ ಯೋಗ್ಯತಾ ಧೃಡೀಕರಣ 

ಹಾಗೂ ಮಾಪನ ಮಂಡಳಿ ಡಾ.ಕೆ ಯಶೋಧರ 
ಭಾರತದ ಆಡಳಿತದಲ್ಲಿ ಜಿಲ್ಲೆ ಗಳ 

ಹಾಗೂ ತಾಲ್ಲೂಕುಗಳ ವ್ಯವಸ್ಥೆ 


ಒಂದು ಪಕ್ಷಿನೋಟ ಡಾ. ಆರ್‌. ಆರ್‌. ಕುಲಕರ್ಣಿ 
ಔತ್ತರೇಯ ದ್ರಾವಿಡ: ಜಂಘಾ- 
ವಾದ್ಯ ಪ್ರಕರಣವು ಎಂ, ಎನ್‌". ಪ್ರಭಾಕರ್‌ 
ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ಮೂಲ: ಹೆಚ್‌. ಜಿ. ವೇಲ್ಸ್‌ 
ಅನು : ಯಮುನಾಬಾಯಿ 
ಆರ್‌. ರಾವ್‌. 

ಮತಧರ್ಮಗಳ ಬೆಳವಣಿಗೆ 

ಮತ್ತು ವಿಶ್ವಧರ್ಮ ಬ. ಬಿ. ಬಸವರಾಜ” 
ಭಾರತದ ಜಾನಪದದಲ್ಲಿ ಏಕರೂಸತೆ ಡಾ, ಅಂಬಳಿಕೆ ಹಿರಿಯಣ್ಣ 
ಹೆತ್ತೂರಿನ ಹಬ್ಬಗಳು ವೈ. ಸಿ. ಭಾನುಮತಿ 
ಶೈಕ್ಷಣಿಕ ಮೇಲ್ವಿ ಚಾರಕನ 

ಪಾತ್ರಗಳು ಡಿ. ಆರ್‌, ಸರ್ವಮಂಗಳ 


ಜಿಲ್ಲಾ 'ಡಳಿತದಲ್ಲಿ ಜಿಲ್ಲಾಧಿಕಾರಿಯ 

ಪಾತ್ರ ಹಾಗೂ ಸ್ಥಾನಮಾನ 

ಏನ್ನೊ "ಟಿ ಹಾಗೂ ಮುನ್ನೊ ಓಿ ಆರ್‌, ಆರ್‌. ಕುಲಕರ್ಣಿ 
ಪುಸ್ತಕ "ವವರ: ಮಹಾತ್ಮಗಾಂಧಿ 

(ಜೀವನ ಚರಿತ್ರಿ) 

ಲೇ, ಬಿ. ಆರ” ಪ್ರಾಣೇಶರಾವ" ಡಾ| ಎಂ. ಬಿ, ರಾಜಾಮಣಿ 


೧ 


೨೫ 
೩.೨ 


೪೬ 
೫೩. 


೬೭ 


೭೩. 


೮೩ 


೮೯ 


೯೫ 


೧೧೫ 
೧.೨೩ 
೧೩೩ 


೧೪೫ 


೧೫೩. 


೧೬೧ 


ಇ 


ಸೆ 


ಕ 


೧೩ 


೧೪ 


ಲೇಖಕರ ಸೂಚಿ 


ಪುರುಷೋತ್ತಮ ಬಿಳಿಮಲೆ 
ಬಿ. ನಾಗಪ್ಪ 

ಸಿದ್ದಾ ಪುರ ವಾಸುದೇವ ಭಟ್ಟಿ 
ಡಾ. ಅಂಬಳಿಕೆ ಹಿರಿಯಣ್ಣ 
ಎಂ, ಜಿ. ಮಹಾದೇವಪ್ಪ 

ಹಿ, ಎನ", ಹರೀಶ್‌ 


ಡಾ. ಕೆ. ಯಶೋಧರ 


ಡಾ, ಟರ್‌, ಆ೦". ಕುಲಕರ್ಣಿ 


ಎಂ, ಎನ್‌, ಪ್ರಭಾಕರ” 
ಯವನನಾಬಾಯಿ, ಆರ”, ರಾವ್‌ 
ಟಿ, ಬಿ, ಬಸವರಾಜ್‌ 

ವೈ. ಸಿ, ಭಾನುಮತಿ 

ಡಿ, ಆರ್‌, ಸರ್ವಮಂಗಳ 


ಡಾ. ಎಂ, ಬಿ. ರಾಜಾಮಣಿ 


ಕನ್ನಡ ಉಪನ್ಯಾಸಕರು, ಮಂಗಳಗಂಗೋತ್ರಿ, 
ಮಂಗಳೂರು ವಿಶ್ವವಿದ್ಯಾನಿಲಯ, 
ಮಂಗಳೂರು-೫೭೪೧೯೯ 

ಪ್ರವಾಚಕರು, ಗ್ರಂಥಾಲಯ ಮತ್ತು ಮಾಹಿತಿ 
ಶಾಸ್ತ್ರ ವಿಭಾಗ, ಮಾನಸಗಂಗೋತ್ರಿ, 
ಮೈಸೂರು 

ಕನ್ನಡ ಉಪನ್ಯಾಸಕರು, ಏನ".ಎಸ.ಎ.ಎಂ. 
ಪದವಿ ಪೂರ್ವ ಕಾಲೇಜು, ನಿಟ್ಟೆ-೫೭೪೧೧೦ 
ಕಾರ್ಕಳ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ 
ಅಧ್ಯಾಸಕರು, ಜಾನಸದ ವಿಭಾಗ, ಕನ್ನಡ 
ಅಧ್ಯಯನ ಸಂಸ್ಥೆ, ಮಾನಸಗಂಗೋತ್ರಿ, 

ಮೈ ಸೂರು 

ಪ್ರವಾಚಕರು, ತತ್ವಶಾಸ್ತ್ರ ವಿಭಾಗ 

ಕ್ಷೇತ್ರ ಸಹಾಯಕ, ಮಾನವಶಾಸ್ತ್ರ ವಿಭಾಗ, 
ಮಾನಸಗಂಗೋತ್ರಿ, ಮೈಸೂರು 
ಅಧ್ಯಾಪಕರು, ಶಿಕ್ಷಣ ವಿಭಾಗ, 
ಮಾನಸಗಂಗೋತ್ರಿ, ಮೈಸೂರು 
ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, 
ಸಹ್ಯಾದ್ರಿ ಕಲಾ ಮಹಾವಿದ್ಯಾಲಯ 
ಶಿವಮೊಗ್ಗ- ೫೭೭೨೦೩ 

ಸ್ಲೇಟ್‌ ಬ್ಯಾಂಕ್‌ ಆಫ" ಮೈಸೂರು 
N) ಕ 

ಕಿಸಟೂರು | ಬ್ರ 
"ತ್ರೀ, ೪೦೯, ೧೨ನೆಯ ಮುಖ್ಯರಸ್ತೆ, 
ಸರಸ್ವತಿಪುರಂ, ಮೈಸೂರು 

ಉಸನ್ಯಾಸಕರು, ತತ್ತಶಾಶ್ವ ವಿಭಾಗ, 
ಮಾನಸಗಂಗೋತ್ರಿ, ಮೈ ಸೂರು 

ಸಂಶೋಧನ ಸಹಾಯಕಿ, ಕನ್ನಡ ಅಧ್ಯಯನ 
ಸಂಸ್ಥೆ, ಮಾನಸಗಂಗೋತ್ರಿ, ಮೈ ಸೂರು 
ಅಧ್ಯಾಪಕರು, ಶಿಕ್ಷಣ ವಿಭಾಗ, 
ಮಾನಸಗಂಗೋತ್ರಿ, ಮೈ ಸೂರು 
ಪ್ರವಾಚಕರು, ಇತಿಹಾಸ ವಿಭಾಗ, 
ಮಾನಸಗಂಗೋತ್ರಿ, ಮೈಸೂರು 


> 


ಡಾ. ಪುರುಷೋತ್ತಮ ಬಿಳಿಮಲೆ 


ಜೋಗಿಗಳು 


ಒಂದು ಪರಿಚಯ 


ಜೋಗಿಗಳು ಕರ್ನಾಟಕ ರಾಜ್ಯದ ಒಳಗಡೆ ಮಾತ್ರವಲ್ಲದೆ ಹೊರಗಡೆಯೂ 
ವಾಸಿಸುತ್ತಿದ್ದಾರೆ. ಇವರ ಹರಹು ಅಖಿಲಭಾರತ ಮಟ್ಟಿದಲ್ಲಿಡೆ. ಬ್ರಿಗ್ಸ್‌ನು 
ಅದನ್ನು ಬಹಳ ಹಿಂದೆಯೇ ಗುರುತಿಸಿದ್ದಾನೆ. (BRIGGS 1973; 4). ವಾಸ್ತವ 
ವಾಗಿ ಜೋಗಿಗಳು ಕರ್ನಾಟಕಕ್ಕೆ ಉತ್ತರ ಭಾರತದಿಂದಲೇ ವಲಸೆ ಬಂದಿದ್ದಾರೆ. 
ಪ್ರಕೃತ ಪ್ರಬಂಧದಲ್ಲಿ ಕರ್ನಾಟಕದ ಜೋಗಿಗಳನ್ನು ಮಾತ್ರ ಗಮನದಲ್ಲಿರಿಸಿಕೊಳ್ಳ 
_ ಲಾಗಿದೆ. ಕ್ಷೇತ್ರಕಾರ್ಯದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಕೆಲವು ಗುಂಪು 
ಗಳನ್ನು, ದಕ್ಷಿಣ ಕರ್ನಾಟಕದ ಕೆಲವು ಗುಂಪುಗಳನ್ನು ಭೇಟ ಮಾಡಲಾಗಿದೆ. ಆದರೆ 
ಕರಾವಳಿ ಕರ್ನಾಟಕದ ಜೋಗಿಗಳನ್ನು ಹೆಚ್ಚು ವಿವರವಾಗಿ ಗಮನಿಸಲಾಗಿದೆ. 
ಇಷ್ಟಿದ್ದರೂ, ಜೋಗಿಗಳ ಒಂದು ಗುಂಪನ್ನು ಗಮನಿಸಿ ಹೇಳುವ ಮಾತುಗಳು, ಅಖಿಲ 
ಭಾರತ ಮಟ್ಟದ ಜೋಗಿಗಳನ್ನು ತುಂಬಾ ಸ್ಥೂ ಲವಾಗಿಯಾದರೂ ಪ್ರತಿನಿಧಿಸುತ್ತದೆ 
ಎಂದು ಈ ಲೇಖಕ ಭಾವಿಸುತ್ತಾನೆ. ಇದಕ್ಕೆ ಮುಖ್ಯ ಕಾರಣವೆಂದಕ್ಕೆ ತುಂಬಾ 
ಸಂಸ್ರದಾಯಶೀಲರಾದ ಜೋಗಿಗಳು ತಮ್ಮ ಸಾಂಸ್ಕೃತಿಕ ಅನನ್ಯತೆಯನ್ನು ಹಾಗೇ 
ಉಳಿಸಿಕೊಂಡು ಬಂದಿದ್ದಾರೆ. 

ಕರ್ನಾಟಕದಲ್ಲಿ ವಾಸ ಮಾಡುತ್ತಿರುವ ಜೋಗಿಗಳಲ್ಲಿ ಅನೇಕ ಗುಂಪುಗಳಿವೆ. 
ಈ ಗುಂಪುಗಳೆಲ್ಲವನ್ನೂ ಗಮನದಲ್ಲಿ ಇರಿಸಿಕೊಂಡರೆ ಇವರ ಒಟ್ಟಾರೆ ಜನಸಂಖ್ಯೆ 
ಸುಮಾರು 45 ಸಾವಿರವನ್ನು ಮೀರಬಹುದು, ಕರ್ನಾಟಿಕ ರಾಜ್ಯದ ಶಿವಮೊಗ್ಗ, 
ಚಿತ್ರದುರ್ಗ, ಬಳ್ಳಾರಿ, ಧಾರವಾಡ್ಕ ಮಂಡ್ಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ 
ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದಾರೆ. ಉಳಿದ ಎಲ್ಲಾ ಜಿಲ್ಲೆ ಗಳಲ್ಲಿಯೂ 
ಜೋಗಿಗಳು ಅಲ್ಪ ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದಾರೆ. ಕರಾವಳಿ ಕರ್ನಾಟಕದಲ್ಲಿ 
ವಾಸಿಸುವ ಜೋಗಿಗಳು ತುಳು ಭಾಷೆಯನ್ನಾ ಡುಶ್ತಾರೆ. ಉತ್ತರ ಕರ್ನಾಟಿಕ ಮತ್ತು 
ದಕ್ಷಿಣ ಕರ್ನಾಟಕದಲ್ಲಿ ಜೋಗಿಗಳು ಕನ್ನಡವನ್ನೇ ಬಳಸುತ್ತಾರೆ. ಜೋಗಿಯರ 
ಮಠಗಳಲ್ಲಿರುವ ಗುರುಗಳು ಮತ್ತು ಶಿಷ್ಯರು ಹಖಂದೂಸ್ತಾನಿಯನ್ನೇ ಆಡುತ್ತಾರೆ. 


ಕ್ರ ಮಾನವಿಕ ಕರ್ಣಾಟಕ 


ಆಂಧ್ರಪ್ರದೇಶದ ಗಡಿಗೆ ಅಂಟಿಕೊಂಡಿರುವ ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 
ಜೋಗಿಗಳು ತೆಲುಗು ಭಾಷೆಯನ್ನಾಡುತ್ತಾರೆ, ಕೋಲಾರದ ದಕ್ಷಿಣ ದಿಕ್ಕಿನ 
ಜೋಗಿಗಳು ಕ್ವಚಿತ್ತಾಗಿ ತಮಿಳನ್ನು ಮಾತಾಡುತ್ತಾರೆ. ಕಾಸರಗೋಡಿಗೆ ಶಾಗಿ 
ದಂತಿರುವ ಪ್ರದೇಶದಲ್ಲಿ ಮಲೆಯಾಳವನ್ನೂ ಮಾತಾಡುತ್ತಾರೆ. ಭಾಷಿಕವಾಗಿ 
ಇಷ್ಟು ವೈವಿಧ್ಯವಿದ್ದರೂ ತುಳು ಮತ್ತು ಕನ್ನಡ ಮಾತಾಡುವ ಜೋಗಿಗಳ ಸಂಖ್ಯೆಯೇ 
ಹೆಚ್ಚು. 

ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿಯ ಭೈರವನ ಭಕ್ತರು ತಮ್ಮನ್ನು 
" ಜೋಗಿ 'ಗಳೆಂದೇ ಕರೆಸಿಕೊಳ್ಳುತ್ತಾರೆ. ಅದೇ ಪ್ರದೇಶದಲ್ಲಿರುವ ಮತ್ತು ಇತರೆಡೆ 
ಗಳಲ್ಲಿರುವ ಹೆಳವರು, ಗೊರವರು ಗೊಲ್ಲರು ತಮ್ಮನ್ನು "ಜೋಗಿ'ಗಳೆಂದೇ ಪರಿಚಯಿಸಿ 
ಕೊಳ್ಳುತ್ತಾರೆ. ಆದರೆ ಇವರು ಆಚಾರ ವಿಚಾರಗಳಲ್ಲಿ ಇತರೆಡೆಯ ಜೋಗಿಗಳಿಂದ 
ತುಂಬಾ ಭಿನ್ನ. ಇವರ ಕುಲದ ವವೂ ಬೇರೆ ಒಕ್ಕಲಿಗರು ಬೆಸ್ತರು, ಹೊಲೆಯರು 
ಕೂಡಾ ಕೆಲವೆಡೆಗಳಲ್ಲಿ ತಮ್ಮನ್ನು ಜೋಗಿಗಳೆಂದೇ ಹೇಳಿಕೊಳ್ಳುತ್ತಾರೆ. ಇದನ್ನು 
ಗಮನಿಸಿದರೆ ಜೋಗಿಗಳ ಒಟ್ಟು ಇರವು ತುಂಬಾ ಸಂಕೀರ್ಣವಾಗಿ ತೋರುತ್ತದೆ. 
ನಾವಿಂದು ಜೋಗಿಗಳೆಂದು ಕರೆಯುವ ಒಂದು ದೊಡ್ಡ ಗುಂಪಿನಲ್ಲಿ ಅನೇಕ ಜಾತಿಗಳ 
ಜನರಿರುವುದು ಗೋಚರವಾಗುತ್ತದೆ. ಯಾವುದೋ ಒಂದು ಕಾಲಘಟ್ಟದಲ್ಲಿ ನಡೆದ 
ಮತ ಪರಿವರ್ತನಾ ಕಾಲದಲ್ಲಿ ಇತರರೆಲ್ಲ ಜೋಗಿಗಳೆಂದು ಕರೆಸಿಕೊಂಡು ಮಶಾಂತರ 
ಹೊಂದಿರಬೇಕು. ಬಹುಶಃ ಈ ಮತಾಂಶರವು 12ನೇ ಶತಮಾನದಲ್ಲಿ ನಡೆದಿರಬೇಕು. 
(ವಿವರಗಳಿಗೆ ನೋಡಿರಿ : ಚೆದಾನಂದ ಮೂರ್ತಿ, ಎಂ. 1979). 


ಜೋಗಿಗಳಲ್ಲಿ ಅನೇಕ ಪ್ರಬೇಧಗಳಿವೆ. ಇವುಗಳ ಒಟ್ಟು ಸಂಖ್ಯೆಯನ್ನು ಲೆಕ್ಕ 
ಹಾಕುವುದು ತುಂಬಾ ಕಷ್ಟ, ಕ್ಷೇತ್ರ ಕಾರ್ಯದಲ್ಲಿ ನನಗೆ ಸಿಕ್ಕಿದ ಕೆಲವು ಹೆಸರುಗಳು 
ಈ ಕೆಳಗಿನಂತಿವೆ. 


]. ಹಂದಿ ಜೋಗಿ 11. ಬಾಲ ಜೋಗಿ 

2. ಶಿವ ಜೋಗಿ 12. ಹಾಲಕ್ಕಿ ಜೋಗಿ 

3. ದಬ್ಬಾ ಜೋಗಿ 13, ಸಮಗಾರ ಜೋಗಿ 

4. ಮಣಿಗಾರ ಜೋಗಿ ]4. ಮೀನು ಜೋಗಿ 

5. ಬಳೆಗಾರ ಜೋಗಿ 15. ತುಳು ಜೋಗಿ 

6. ಶಾವರ ಜೋಗಿ 16. ಮರಾಠಿ ಜೋಗಿ 

7. ಸ್ಮಶಾನ ಜೋಗಿ 17: ಚಿಪ್ಪಿಗ ಜೋಗಿ 
8. ಕುಂಬಾರ ಜೋಗಿ 18. ಕುಣಬೇರು ಜೋಗಿ 
pk ಟಿಗರು ಜೋಗಿ 19. ಕಿನ್ನರಿ ಜೋಗಿ 


ಎಣ್ಣೆ ಜೋಗಿ "20. ಪಂಡೂಲ ಜೋಗಿ 


ಜೋಗಿಗಳು ೩ 


ಈ ಹೆಸರುಗಳು ಬಹುಮಟ್ಟಿಗೆ ಜೋಗಿಗಳು ಕೈ ಗೊಂಡ ವೃತ್ತಿ ಮತ್ತು ಮಾತಾಡುವ 
ಭಾಷೆಯಿಂದ ಬಂದಿದೆ. ಕೆಲವೆಡೆ ಪುರಾಣಗಳ ಪ್ರಭಾವದಿಂದಲೂ ಹೆಸರು ಬಂದಂತಿದೆ. 

ಶಿವನ ವರದಿಂದ ಹುಟ್ಟಿ ದವರೆಂದು ಹೇಳಿಕೊಳ್ಳುವ ಒಂದು ಪಂಗಡವನ್ನು 
ಶಿವಜೋಗಿಗಳೆಂದು ಕರೆಯುತ್ತಾರೆ. ದಬ್ಬಸಾರಣೆ (ಮನೆಕಟ್ಟುವಾಗ ಮಾಡುವ 
ಕೆಲಸ) ಕಸುಬು ಮಾಡುವವರನ್ನು ದಬ್ಬಾ ಜೋಗಿಗಳೆಂದು ಕರೆಯುತ್ತಾರೆ, ಹೆಣ್ಣು 
ಮಕ್ಕಳ ಕೇಶಾಲಂಕಾರ ಸಾಮಗ್ರಿಗಳನ್ನು ಮಾರಾಟ ಮಾಡುವವರನ್ನು ಮಣಿಗಾರ 
ಜೋಗಿಗಳು ಎಂದರೆ, ಬಳೆ ವ್ಯಾಪಾರ ಮಾಡುವವರು ಬಳೆಗಾರ ಜೋಗಿಗಳು, 
ಲಂಬಾಣಿ ಜನಾಂಗಕ್ಕೆ ಆಲಂಕಾರ ಸಾಧನ ಮಾಡಿಕೊಡುವವರನ್ನು ಶಾವರ ಜೋಗಿ 
ಗಳು ಎಂದು ಕರೆಯುತ್ತಾರೆ. ಸ್ಮಶಾನ ದೇವತೆಯನ್ನು ಒಲಿಸಿಕೊಳ್ಳುವವರು ಸ್ಮಶಾನ 
ಜೋಗಿಗಳು, ಮಡಕೆ ಮಾಡುವವರು ಕುಂಬಾರ ಜೋಗಿಗಳು, ಕುಟುಂಬ ಜನಾಂಗದ 
ವಂಶಾವಳಿಗಳನ್ನು ಹೇಳುವವರು ಟಿಗರು ಜೋಗಿಗಳು ಕಾಲಜ್ಞಾನ ಹೇಳಿಕೊಂಡು 
ಬದುಕುವವರು ಎಣ್ಣೆ ಜೋಗಿಗಳು, ಬಾಲನಾಗಮ್ಮನ ಕತೆ ಮಾಡಿಕೊಂಡು ಜೀವಿಸು 
ವವರು ಬಾಲಜೋಗಿಗಳು ಹಂದಿ ಸಾಕಣೆಯಿಂದ ಜೀವನ ಸಾಗಿಸುವವರು ಹೆಂದಿ 
ಜೋಗಿಗಳು, ಭವಿಷ್ಯ ಹೇಳುವವರು ಹಾಲಕ್ಕಿ ಅಥವಾ ಬುಡುಬುಡಿಕೆ ಜೋಗಿಗಳು, 
ಚರ್ಮದ ಕೆಲಸ ಮಾಡುವವರು ಸಮಗಾರ ಜೋಗಿಗಳು. ಮೀನು ಹಿಡಿಯುವವರು 
ಮೀನು ಜೋಗಿಗಳು, ಹಸ್ತ ಸಾಮುದ್ರಿಕ-ಜಾತಕ ನೋಡುತ್ತಾ, ತುಳು ಮಾತಾಡು 
ವವರು ತುಳು ಜೋಗಿಗಳು, ಬಟ್ಟಿ ಹೊಲಿಯುವವರು ಚಿಪ್ಪಿಗ ಜೋಗಿ, ಕೃಷಿ ಕೆಲಸ 
ಮಾಡುವವರು ಮರಾಠಿ ಜೋಗಿಗಳು, ಗದ್ದೆಯಲ್ಲಿ ದುಡಿಯುವವರು ಕುಣಬೇರು 
ಜೋಗಿಗಳು ಕಿನ್ನರಿ ಎಂಬ ವಾದ್ಯ ಹಿಡಿದು ಹಾಡುತ್ತಾ ಬದುಕುವವರು ಕಿನ್ನರಿ 
ಜೋಗಿಗಳು. ರಾಯಚೂರು ಪ್ರದೇಶದಲ್ಲಿ ಆಂಧ್ರಕ್ಕೆ ತಾಗಿದಂತಿರುವ ಪ್ರದೇಶದಲ್ಲಿ 
ಹಂದಿ ಸಾಕಣೆ ಮಾಡಿ ಬದುಕುವವರು ಸಂಡೂಲ ಜೋಗಿಗಳು, (ವಿವರಣೆಗಳಿಗೆ 
ನೋಡಿರಿ : ಹಿರಿಯಣ್ಣ, ಎ. 1979) ಇವರೆಲ್ಲರೂ ಜೋಗಿ ಜನಾಂಗಕ್ಕೆ ಸೇರಿದವ 
ರಾದರೂ ಬೇಕಿ ಬೇರೆಯಾಗಿಯೇ ವಾಸಿಸುತ್ತಾರೆ. ಅಲ್ಲದೆ ಈ ವರ್ಗಗಳ ನಡುವೆ 
ಯಾವುದೇ ರೀತಿಯ ಸಾಮಾಜಿಕ ಸಂಬಂಧ ಕಂಡುಬರುವುದಿಲ್ಲ, 

ಇವರಲ್ಲಿ ಎಲ್ಲ ಪ್ರಬೇಧದ ಜೋಗಿಗಳೂ ಕನ್ನಡವನ್ನು ಮಾತಾಡಬಲ್ಲರು, ಕೆನ್ನರಿ 
ಹಿಡಿದು ಸಿದ್ಧಮತದ ಹಾಡುಗಳನ್ನು ಹಾಡುವ ಕಿನ್ನರಿ ಜೋಗಿಗಳು ಮರಾಠಿ 
ಮಾಶಾಡುತ್ತಾರೆ, ಕೆಲವರು ತುಳು ಮತ್ತು ತೆಲುಗನ್ನು ಮಾಶಾಡುತ್ತಾರೆ. ತುಳು 
ಮಾಶಾಡುವವರು ತಾವು ಮಂಗಳೂರಿನ ಕದಿರಾ ಮಠದ ಭಕ್ಕರೆಂದು ಹೇಳಿಕೊಂಡರೆ, 
ತೆಲುಗು ಮಾತಾಡುವವರು ತಾವು ಆರ್ಯರೆಂದೂ, ಆಂಧ್ರದಿಂದ ಕರ್ನಾಟಕಕ್ಕೆ 
ಬಂದೆವೆಂದೂ ಹೇಳಿಕೊಳ್ಳು ತ್ತಾರೆ. ಮರಾಠಿ ಮಾಶಾಡುವವರು ಶಾವು ಮಹಾರಾಷ್ಟ್ರ 
ದವರೆಂದೂ, ಫಂಡರಾಪುರದ ಭಕ್ಕರೆಂದೂ, ನಾಥಪಂಥಕ್ಕೆ ಸೇರಿದವರೆಂದೂ ಹೇಳಿ 
ಕೊಳ್ಳುತ್ತಾರೆ, ಹೆಚ್ಚಿನವರು " ಹಿಂದೂಸ್ತಾನಿ'ಯುನ್ನೇ ಶಮ್ಮ ಪೂರ್ವದ ಭಾಷೆ 


೪ ಮಾನವಿಕ ಕರ್ಣಾಟಕ 


ಯಾಗಿ ಒಪ್ಪಿ ಕೊಳ್ಳು ತ್ತಾರೆ, ಉತ್ತರ ಭಾರತದಿಂದ ಇವರು ದಕ್ಷಿಣಕ್ಕೆ ಬಂದಿರ 


ಬೇಕೆಂಬುದಳ್ಳಿ ಇನೂ ಆಧಾರ, 

" ಜೋಗಿ ಎಂಬ ಪದಕ್ಕೆ ಸನ್ಯಾಸಿ, ಸಿದ್ಧ ಪುರುಷ, ಗುರು, ವಿಚಿತ್ರ ವೇಷ 
ಹಾಕಿದವ, ಭಿಕ್ಷುಕ ಎಂಬಿತ್ಯಾದಿ ಅರ್ಥಗಳಿವೆ. (ಇದರ ಬಗೆಗಣ ಹೆಚ್ಚಿ ನ ವಿವರಗಳಿಗೆ 
ನೋಡಿರಿ : ಬಿಳಿಮಲೆ 1987). ಇದು ಸಂಸ್ಕೃತದ " ಯೋಗಿ? ಪದದ ತದ್ಭವರೂಸ. 
ಪ್ರಕೃತದಲ್ಲಿ " ಜೋಗಿ” ಎಂದೇ ಬಳಕೆಯಲ್ಲಿದೆ, " ಮೈಸೂರು ಟ್ರೈಬ್ಸ್‌ ೃಂಡ್‌ 
ಕಾಸ್ಟ? ಎಂಬ ಗ್ರಂಥದಲ್ಲಿ " ಜೋಗಿ? ಪದಕ್ಕೆ ಹೀಗೆ ವಿವರಣೆ ನೀಡಲಾಗಿದೆ, 

‘<The term ‘Jogi’ isa corrupt form of the Sanskrit word 
‘Yogi’, that isa man who practices Yoga, and has renounced 
worldly desires. The word may have come to be applied to this 
caste on account of their begging habits, selling of medicines 
and the conjuring which they practice. They are in some places 
styled “ Jangalaru’ and have given up pig breeding and live by 
selling medicinal drugs and conjuring, 

The ordinary suffix which is tacked on to their names as an 
honorific term is Jogi (as Gurava Jogi), and other suffixes such 
as Appa and Gadu are also used... These Jogis were probably 
a single caste in the beginning, but difference of occupation gave 
rise to divisions” (Nanjundayya M.V. and Ananthakrishna Iyer 
L.K., 1936 : 490). 
ಬ್ರಿಗ್ಸ್‌ ಕೂಡಾ ಇಂಥದ್ದೇ ಮಾತುಗಳನ್ನು ಆಡಿದ್ದಾನೆ (BRIGGS 1973: 1-25). 
ಊರಿಂದ ಊರಿಗೆ ಸುತ್ತುತ್ತಾ ಇರುವ ಇವರನ್ನು ಸರಕಾರವು ಬ್ಯಾಕ್‌"ವರ್ಡ್‌ ಕಾಸ್ಟ್‌ 
ಟ್ರೈಬ್‌ ಎಂದು ಮಾನ್ಯ ಮಾಡಿದೆ. 

ಕರ್ನಾಟಕದಲ್ಲಿ " ಜೋಗಿ' ಪದದ ಹಾಗೇ * ಜೋಗತಿ” ಎಂಬ ಪದವಿದೆ. 
ಮೇಲ್ನೋಟಕ್ಕೆ ಇದು ಸ್ತ್ರೀ ಜೋಗಿಗಳನ್ನು ಪ್ರತಿಸಿಧಿಸುವಂತಿದೆ, ' ಆದರೆ ವಸ್ತು 
ಸ್ಥಿತಿ ಹಾಗಿಲ್ಲ. ಜನಪದ ಧಾರ್ಮಿಕ ವೃತ್ತಿ ಹಾಟ ಸಾಲಿನಲ್ಲಿ ಬರುವ ಗೊಂದವಿ 
ಗರು ಮತ್ತು ಚೌಡಿಕೆಯವರು ಸವದತ್ತಿಯ ಎಲ್ಲವ್ಮುನಿಗೆ ನಡೆದುಕೊಳ್ಳು ವ ಒಂದು 
ವಿಚಿತ್ರ ಸಂಪ್ರದಾಯಕ್ಕೆ. " ಜೋಗತಿ ಸಂಪ್ರದಾಯ ’ ಎಂದು ಹೆಸರು, ಗ 


ಜೋಗಿಗಳಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ವಾಸ್ತವವಾಗಿ ಜೋಗಿಗಳಿಗೆ 
ಜೋಗತಿಯರ ಬಗ್ಗೆ ಏನೂ ತಿಳಿಯದು, 

ಜೋಗಿಗಳ ಐತಿಹಾಸಿಕತೆಯ ಬಗೆಗೆ ನಮಗೆ ಸಿಗುವ ನಿವರಗಳು ಅತ್ಯಲ್ಪ 
ವಾದರೂ, ತುಂಬಾ ಸ್ವಾರಸ ಕರವಾಗಿವೆ. ಜೋಗಿಗಳ ಪ್ರಕಾರ ಅವರ ನಸ 
ಪುರುಷ ಅರ್ಜುನ ತೀರ್ಥಕ್ಷೇತ್ರ ಸಂಚಾರ ಮುಗಿಸಿ ತನ್ನ ಕಾಯಿಯನ್ನು ನೋಡಲು 
ಬಂದಾಗ ಅರ್ಜುನನು ಜೋಗಿಯ ವೇಷದಲ್ಲಿದ್ರ ನಂತೆ ತನ್ನ ಸಂಜಕಾಲ. ಬಯಲಾದ 


ಹ ಅಟ ಟ್ಟ (ಛೆ 


ಜೋಗಿಗಳು ೫ 


ಮೇಲೆ ತಾನು ಧರಿಸಿದ್ದ ವೇಷಭೂಷಣಗಳನ್ನು, ಬಿರುದು ಬಾವಲಿಗಳನ್ನು ತನ್ನ 
ಜೊತೆಯಲ್ಲಿ ಶಿಷ್ಯ ವೃ ವೃತ್ತಿ ಮಾಡಿಕೊಂಡಿದ್ದವನಿಗೆ ನೀಡಿ, "ಲೋಕದಲ್ಲಿ ಪಾಂಡವರ ಕತೆ 
ಹೇಳಿಕೊಂಡು ಜೀವಿಸು' ಯು ಆಶೀರ್ವದಿಸಿದನಂತೆ. ಈ ಕತೆಯ ವಿವಿಧ ಪಾಠಗಳು 
ಲಭ್ಯವಿದೆ, (ನೋಡಿ : ಬೋರಲಿಂಗಯ್ಯ ಜ.ಬೆ. 1981: 136) ಎಲ್ಲಾ ಪಾಠ 
ಗಳಲ್ಲಿಯೂ ಅರ್ಜುನನನ್ನೇ ಮೂಲಪುರುಷ ಎಂದೂ ಹೇಳಲಾಗಿದೆ. ಕಾಮುಕ 
ಹೆಂಗುಸೊಬ್ಬಳು ಅರ್ಜುನನನ್ನು ಬೆನ್ನು ಹತ್ತಿದ ಕತೆಯು ಜೋಗಿಗಳ ಮುಕ್ತ ಕಾಮದ 
(Free Sex) ಬಗೆಗೆ ನಮ್ಮ ಗಮನವನ್ನು ಸೆಳೆಯುತ್ತದೆ. " ಜೋಗಿ? ಎಂಬುದು ಶಿವ 
ಕೊಟ್ಟ ಬಿರುದು, ಶಿವನೇ ತನ್ನ ಮೈಬೆವರಿನಿಂದ ಜೋಗಿಗಳನ್ನು ಸೃಷ್ಟಿಸಿದೆ ಎಂದೂ 
ಕೆಲವರು ಹೇಳುತ್ತಾರೆ. 

ಈ ತೆರನಾದ ಕತೆಗಳಿಂದ ಭಿನ್ನವಾದ ಚಿತ್ರ ಇತಿಹಾಸದಲ್ಲಿ ಲಭ್ಯವಾಗುತ್ತದೆ. 
ಜೋಗಿಗಳು ಶೈವ ಮತದ ಒಂದು ಪ್ರಬೇಧವಾಗಿರಬೇಕು. ಶೈವಮತ ಪ್ರಚಾರಕರಲ್ಲಿ 
ಕಾಪಾಲಿಕರು, ಕಾಳಾಮುಖರು, ಲಕುರೀಶರು ಮತ್ತು ನಾಥ ಪಂಥೀಯರು ಬಹಳ 
ಪ್ರಮುಖರು. ಸುಮಾರು ಕ್ರಿ.ಶ. 10ನೇ ಶತಮಾನಕ್ಕಾಗುವಾಗ ಇವರಲ್ಲಿ ಕೆಲವ 
ರಾದರೂ ಉಗ್ರ ಮಾರ್ಗಿಗಳಾಗಿದ್ದರು. ಈ ಉಗ್ರಗಾಮಿಗಳು ಸವಮರಾಜದಿಂದ ದೂರ 
ಸರಿದು "ಕಾಡು ಬೆಟ್ಟಿಗಳಲ್ಲಿ ವಾಸಿಸುತ್ತಿದ್ದರು, ನರಕಪಾಲದಲ್ಲಿ ಉಣ್ಣು ಶ್ತಿದ್ದರು. 
ಸ ಸ್ಮಶಾನದ ಬೂದಿಯನ್ನು ಮೈಗೆ ಲೇಪಿಸಿಕೊಳ್ಳು ಫ್ರಿ, ದ್ದ ರೆ, ನರಬಲಿ, ಸುರಾಪಾನ, 
ಮೂಂಸಭಕ್ಷಣೆ, ಮೆ )ಥುನ ಅವರ hairdo ಒಂದಂಶವಾಗಿತ್ತು. ಇವರನ್ನು 
ಕಾಪಾಲಿಕರೆಂದು ಭಾಬ ತ್‌ ಅವರು ಚುಂಚನಗಿರಿ, ತದ್ರಿಗಳಲ್ಲಿಯೂ 
ಮಠ ಕಟ್ಟಿಕೊಂಡು ವಾಸಿಸುತ್ತಿದ್ದರು. ಇವರು ಬರಬರುತ್ತಾ ತಮ್ಮ ಜನಪ್ರಿಯತೆ 
ಯನ್ನು ಕಳೆದುಕೊಂಡು, ಲಕುರೀಶ ಮತ್ತು ಕಾಳಾಮುಖರೊಂದಿಗೆ ಸೇರಿ ಹೋಗಿರ 
ಬೇಕು (ಚೆದಾನಂದ ಮೂರ್ತಿ 1979: 127-159), ಜೋಗಿಗಳಲ್ಲಿ ಈ ಮಧ್ಯ 
ಕಾಲೀನ ಕರ್ನಾಟಕದ ರಹಸ್ಯ ತಾಂತ್ರಿಕ ಪಂಥಗಳ ಕೆಲವು ಆಚರಣೆಗಳು ಈಗಲೂ 
ಇವೆ. ಈ ಕಾರಣದಿಂದ ಜೋಗಿಗಳು ಕನಿಷ್ಠ 10ನೇ ಶತಮಾನದಿಂದ ಕರ್ನಾಟಕದಲ್ಲಿ 
ವಾಸಮಾಡುತ್ತಿ ದ್ದ ರು ಎಂದು ಹೇಳಬಹುದು. ಸಮಾಜದ ಕೆಳಜಾತಿಯ ಜನರಿಗೆ 
ಅತ್ಯಂತ ಪ್ರಿ ಪ್ರಿಯವಾದ ವಿಚಾರಗಳೇ ಇವರ ಧಾರ್ಮಿಕತೆಯಾದ್ದರಿಂದ ಒಂದು ಕಾಲಕ್ಕೆ 
ಇವರ: ಜನಪಿ ಪ್ರಿಯರಾಗಿದ್ದಿ ರಬಹುದು, ಭೈರವನ ಆರಾಧನೆಯ ಸಾರ್ವತ್ರಿಕತೆಯನ್ನು 
ಗಮನಿಸಿದರೆ ಇದು ಸ್ಪಷ್ಟವಾಗುತ್ತದೆ. 

ಆದರೆ ಕಾಪಾಲಿಕರಾಗಲೀ, ನಾಥಸಂಥೀಯರಾಗಲೀ. ಕರ್ನಾಟಕದಲ್ಲಿಯೇ 
ಹುಟ್ಟ ಬೆಳೆದೆವರಲ್ಲ,” ಅವರು ಕೇವಲ ತಮ್ಮ ಸಂಥಗಳ ಪ್ರಚಾರಕರಾಗಿ ಇಲ್ಲಿಗೆ 
ಉತ್ತರ ಭಾರತದಿಂದ ಬಂದಿದ್ದಾರೆ (BRIGGS 1973), ಗಳ ಜೋಗಿ ಮಠದ 
ಗುರುಗಳು ಹಿಂದೊಸ್ತಾನಿಯನ್ನೇ ಆಡುತ್ತಾರೆ. ಕಾಶಿಯಲ್ಲಿರುವ ಕಾಲ ಭೈರವನನ್ನೇ 
ಮೂಲ ದೇವತೆಯನ್ನಾಗಿ ಒಪ್ಪಿಕೊಳ್ಳುತ್ತಾರೆ. ದೇವನಾಗರಿ ಲಿಪಿಯೇ ತಮ್ಮ 


೬ ಮಾನವಿಕ ಕರ್ಣಾಟಕ 


ಮೂಲ ಲಿಪಿಯೆಂದು ಜೋಗಿಗಳು ಹೇಳಿಕೊಳ್ಳುವುದರಲ್ಲಿಯೂ ಇದೇ ಅರ್ಥ 
ಹುದುಗಿದೆ. 

ಐತಿಹಾಸಿಕವಾಗಿ ಜೋಗಿಗಳು ನಿರ್ವಹಿಸಿದ ಕೆಲಸವನ್ನು ಅವರು ಈಗ 
ನಿರ್ವಹಿಸುತ್ತಿಲ್ಲ. ಈಗ ಅವರು ಇತರ ಸಾಮಾನ್ಯರಂತೆ ದಿನಗೂಲಿ ಮತ್ತಿತರ ಕೆಲಸ 
ಗಳನ್ನು ಮಾಡುತ್ತಾರೆ. ಸಾಮಾನ್ಯರಂತೆ ಬಟ್ಟಿ ಉಡುತ್ತಾರೆ, ಆಂಗಿ ಹಾಕುತ್ತಾರೆ. 
ಹೆಂಗಸರುಸೀರೆ ಉಡುತ್ತಾರೆ ಮತ್ತು ರವಿಕೆ ಹಾಕುತ್ತಾರೆ. ಆದರೆ ಜೋಗಿಗಳ 
ಗುರುಗಳು ಮಾತ್ರ ಸಾಂಪ್ರದಾಯಿಕವಾದ ಉಡುಗೆ-ತೊಡುಗೆಗಳನ್ನು ಧರಿಸುತ್ತಾರೆ. 
ಜೋಗಿ ಮಠಗಳಿಂದ ದೀಕ್ಷೆಪಡೆದ ಇವರನ್ನು ಕೇವಲ ಉಡುಗೆ-ತೊಡುಗೆಗಳಿಂದಲೇ 
ಜೋಗಿಗಳೆಂದು ಗುರುತಿಸಬಹುದು. 


ಜೋಗಿಗಳ ಉಡುಗೆ-ತೊಡುಗೆಗಳು: 
ಜೋಗಪ್ಪ ಅಥವಾ ಜೋಗಿಗಳ ವೇಷಭೂಷಣದ ಬಗೆಗೆ ಜನಪದ ಹಾಡೊಂದು 
ಸಿಗುತ್ತದೆ. ಅದು ಇಂತಿದೆ. 


ಕಣ್ಣ ಉಬ್ಬಿನ ನಡುವೆ ಸಣ್ಣ ವಿಭೂತಿಯು 


ಣ 


ಸಣ್ಣ ಸಿಂಗನಾಥ ಕೊರಳಿಗೇ ಸ್ವಾಮಿಗಳ 


ಣ 


ಕರದಲ್ಲಿ ಅಕ್ಷಯದ ಪಾತ್ರೆಯು ॥| 


ಹಾಲು ಅನ್ನವು ಚೆಂದ ಬಾಗಿಲು ಭೈರವ ಚೆಂದ 
ರುದ್ರಾಕ್ಷಿ ಚೆಂದ ಕೊರಳಿಗೆ ಬುದ್ದೋರ 
ಕಣ್ಣ ಕೆ ಚೆಂದ ಕಾಮಾಕ್ಷಿ 


ಜೋಗಿಗಳಿಗೆ ಹಣೆಯಲ್ಲಿ, ತೋಳುಗಳಲ್ಲಿ ಮತ್ತು ಮುಂಗೈ ಮೇಲೆ ವಿಭೂತಿಯ 
ಪಟ್ಟಿಗಳು ಇರುತ್ತವೆ. ಭಸ್ಮವನ್ನು ಹೆರಳಲ್ಲಿ ಅದ್ದಿ ಅಲ್ಲಿಗೆ ಲೇಪಿಸಿಕೊಳ್ಳುವರು. 
ಕಿವಿಯಲ್ಲಿ ದೊಡ್ಡದಾದ ಕರ್ಣಕುಂಡಲಗಳಿರುತ್ತವೆ, ಇವು "ರಿಂಗ್‌ನ ಆಕೃತಿಯಲ್ಲಿ 
ಇರುತ್ತವೆ, ಇದರ ಬಗ್ಗೆ ಬ್ರಿಗ್ಸ್‌ ದೀರ್ಫವಿವರಣೆಯಸನ್ನೇ ನೀಡಿದ್ದಾನೆ 


" Rings are of two general shapes, flat and cylindrical, the 
former called Darshan, the latter Kundal. The word “ Kundala’ 
simply means ‘Sound’. Darshan isa term of extreme respect. 
The use of the work is sometimes explained as a sign that the 


wearer has had a vision of Brahmana. The ring is sometimes 
called Pavitri, “ Holy’, Sacred”. 


Rings are made of various substances. The rule seems to 
be that the initiate first wear rings of clay: ..some Jogis continue 
to wear earthen rings. But since these are easily broken, others 
of more durable substances are usually. substituted. The element 
of value also enters into the use of more substantial rings. 


"ಚ್‌ 


{ ಈ 
BN cer ye DES Amp Wd pe ಸ 


ಜೋಗಿಗಳು ೭ 


Rhinoceros horn is a favorite substance for 6೩೯-1788. It 
is not easily broken. The practice goes back to an early period 
for such rings are dug up from time to time, in the oldest burial 
places of the sect, for example; at Tilla and in old Almora... 
Thin gold discs are sometimes seen. Other substances used are 
copper; stag’s and atelope’s horn, ivory, agate jade, glass wood 
and conch shell”, (BRIGGS 1973: 7-8). 

ಕೊರಳಿಗೆ ಒಂದು ಕರಿಯದಾರ ಕಟ್ಟಿರುತ್ತಾರೆ, ಆ ದಾರಕ್ಕೆ ಊದಿದರೆ ಶಬ್ದ 
ಬರುವಂಥ ಒಂದು ಚಿಕ್ಕು ಪೀಪಿಯಾಕಾರದ " ಸಿಂಗನಾದ ವನ್ನು ಸೇರಿಸಿರುತ್ತಾರೆ. 
ಸಿಂಗನಾದವು ಸುಮಾರು 2 ರಿಂದ 3 ಇಂಚಿನಷ್ಟು ಉದ್ದವಾಗಿದ್ದು ಬೆರಳುಗಾತ್ರದ 
ಆಕಾರದಲ್ಲಿರುವ ಬೆಳ್ಳಿಯಿಂದ ಮಾಡಿದ ಕೊಳವೆ, ಇದನ್ನು ಊದಿದರೆ" ನೀ ' ಎಂಬ 
ಶಬ್ದ ಬರುತ್ತದೆ. ಮೈಗೆ ಕಾವಿ ಬಣ್ಣದ ನಿಲುವಂಗಿ ಹಾಕುತ್ತಾರೆ, ಸೊಂಟಕೆ೭ 
ಕಾವಿಬಣ್ಣದ ಪಂಚೆಯನ್ನೇ ತೊಡುತ್ತಾರೆ. ಅಂಗಿಯ ಮೇಲಕ್ಕೆ ಕಾವಿ ಶಾಲನ್ನು 
ಹೊದೆಯುವುದುಂಟು. ತಲೆಗೆ ಕೂಡಾ ಕಾವಿ ಪೇಟವೇ ಮುಂಡಾಸು, ಕೈಯಲ್ಲಿ 
ಒಂದು " ಬೆತ್ತದ ಕೋಲು (ದೊಣ್ಣೆ -ಇದನ್ನು " ಲಗುಡ ' ಎನ್ನುತ್ತಾರೆ. ಲಕುರೀಶ 
ಪಾಶುಸತರು ಕೈಯಲ್ಲಿ ದೊಣ್ಣೆ ಹಿಡಿಯುತ್ತಿ ದ್ದರಾದ್ಧರಿಂದ ಅವರ ಪ್ರ ಭಾವ ಜೋಗಿಗಳ 
ಮೇಲಾದ್ದಕ್ಕೆ ಇದೊಂದು ಸಾಕ್ಷಿಯಾದೀತು) ಇರುತ್ತದೆ, ಕಂಕುಳಿನಲ್ಲಿ ಚರ್ಮದಿಂದ 
ಮಾಡಿದ ಒಂದು ಚೀಲವಿದ್ದು ಅದಕ್ಕೆ "ಜೋಳಿಗೆ? ಎಂದು ಹೆಸರು. Mysore 
Archaeological Report (1927 p. 2 ನಲ್ಲಿ ಪ್ರಕಟವಾಗಿರುವ ಬೈರವ 
ದೇವಸ್ಥಾನದ ಗೋಡೆಯ ಮೇಲಿನ ಸನ್ಯಾಸಿ ಚಿತ್ರವೂ ಮೇಲೆ ಹೇಳಿದ ವಿವರಣೆಗೆ 
ಅನುಗುಣವಾಗಿಯೇ ಇದೆ. ಇದರಿಂದ ಜೋಗಿಗಳ ಉಡುಪು ಬದಲಾವಣೆಯಿಲ್ಲದೆ 
ಬಹುಕಾಲದಿಂದ ನಡೆದು ಬಂದಿದೆ ಎಂದು ಹೇಳಲು ಸಾಧ್ಯವಾಗುತ್ತದೆ. 

ಜೋಗಿಗಳು ಹೆಗಲಿಗೆ ನೇತು ಹಾಕಿಕೊಳ್ಳುವ ಜೋಳಿಗೆಯಲ್ಲಿ ಆವರ ಪೂಜಾ 
ವಸ್ಮುಗಳಿರುತ್ತವೆ. ಅವುಗಳಲ್ಲಿ ಮುಖ್ಯವಾದುವು ಕೆಲವು ಈ ಕೆಳಗಿನಂತಿರುತ್ತವೆ. 
ತ್ರಿಶೂಲಗಳು ಕ 

ಸುಮಾರು 5 ರಿಂದ 20ರ ವರೆಗೆ ತ್ರಿಶೂಲಗಳಿರುತ್ತವೆ. ಇವನ್ನು ಭೈರವನ 
ಪ್ರತೀಕಗಳೆಂದೂ ಭಾವಿಸುತ್ತಾರೆ. ಇದನ್ನು ಸಾಮಾನ್ಯವಾಗಿ ಬೆಳ್ಳಿಯಿಂದ ಮಾಡಿರು 
ಶ್ತಾರೆ, 
ಹಾತ್ರೆ: 

ಇದನ್ನು ಸೋರೆ ಕಾಯಿಂದ ಮಾಡಿರುಶ್ತಾರೆ, ಇದರ ತಳಭಾಗ ವಿಶಾಲ 
ವಾಗಿದ್ದು ಬಾಯಿ ಕಿರಿದಾಗಿರುತ್ತದೆ. ಇದನ್ನು " ಭಿಕ್ಷಾ ಪಾತ್ರೆ' ಎಂದೂ ಕರೆಯು 
ತ್ತಾರೆ. ಭಿಕ್ಷೆಗೆ ಹೋದಾಗ ಭಕ್ತರು ಕೊಡುವ ಭಿಕ್ಷೆಯನ್ನು "ಜೋಗಿಗಳು ಇದಕ್ಕೆ 
ಹಾಕಿಸಿಕೊಳ್ಳುತ್ತಾರೆ. 


೮ ಮಾನವಿಕ ಕರ್ಣಾಟಕ 


ಸಿಂಗನಾದ: 

ಇದು ಜೋಗಿಗಳ ವಾದ್ಯ. ಭಿಕ್ಷೆಗೆ ಹೋದಾಗ ಮನೆಯ ಮುಂಂದೆ ನಿಂತು 
ಇದನ್ನು ಊದುಶ್ತಾರೆ, ದೇವರ ಪೂಜೆ ಮಾಡುವಾಗಲೂ ಇದನ್ನು ಊದುತ್ತಾರೆ. 
ಇದನ್ನು ಜಿಂಕೆಯ ಕೊಂಬಿನಿಂದ ಮಾಡುತ್ತಾರೆ. ಜೋಗಿಗಳ ಕಿವಿಯ " ರಿಂಗ್‌' 
ಕಳೆದು ಹೋದರೆ, ಅಲ್ಲಿಗೆ ಸಿಂಗನಾದವನ್ನು ತಾತ್ಕಾಲಿಕವಾಗಿ ಕಟ್ಟುತ್ತಾರೆ, 


ಪಂಚಸಾತ್ರೆ: 


ಇದು ತೀರ್ಥವನ್ನು ತುಂಬಿಟ್ಟು ಕೊಳ್ಳುವ ಪಾತ್ರೆ... ಗುರುಮಠಗಳಿಂದ 
ಸಾಮಾನ್ಯವಾಗಿ ತೀರ್ಥವನ್ನು ತೆಗೆದುಕೊಂಡು ಬರುವರು ತಳ ಮತ್ತು ಮೇಲ್ಸಾ ಗ 
ವಿಸ್ತಾರವಾಗಿದ್ದು, ನಡುಕಿರಿದಾಗಿರುವ ಒಂದು ಬಗೆಯ ಪಾತ್ರೆಯಿದು, ಇಂಗ್ಲೀಷಿನ 
Ex ಆಕಾರವನ್ನು ಹೋಲುತ್ತದೆ. 


ತೀರ್ಥದ ಬಟ್ಟಲು: 


ಇದು ಬಟ್ಟಲಿನಾಕಾರದಲ್ಲಿದೆ, ಪೂಜೆಯ ಸಮಯ:ದಲ್ಲಿ ತೆಂಗಿನಕಾಯಿ ಒಡೆದಾಗ 


ಬೀಳುವ ನೀರನ್ನು ಇದರಲ್ಲಿ ಸಂಗ್ರ ಹಿಸ್ಕಿ ಅನಂತರ ಭಕ್ತ ರಿಗೆ ತೀರ್ಥ ರೂಪದಲ್ಲಿ ಅದನ್ನು 
ನೀಡುತ್ತಾರೆ. 


ವಿಭೂತಿ ಉಂಡೆಗಳು: 


ಇದು ಜೋಳಿಗೆಯಲ್ಲಿ ಸದಾ ಇರುತ್ತ ಡೆ. ಮೈಗೆ ಹಚ್ಚಿ ಕೊಳ್ಳ ಲು ಇದನ್ನು 
ಉಪಯೋಗಿಸುತ್ತಾರೆ. ದನದ ಸೆಗಣಿಯನ್ನು. ಒಣಗಿಸಿ, ಸುಟ್ಟು ಆನೆಕಟಿ ಎಳೆತ 

ಯನ್ನು ತಯಾರಿಸಿ, ಉಂಡೆಗಳಾಗಿ ಮಾಡಿಡುತ್ತಾ ರೆ, 

ಇದೆಲ್ಲ ಜೋಳಿಗೆಯಲ್ಲಿ ಧೂಪ, ಆರತಿ ತಟ್ಟಿ, ಗಂಟಿ ಮೊದಲಾದುವು ಇದ್ದು 
ಜೋಗಿಗೆ ಪೂಜಾ ಸಮಯದಲ್ಲಿ ಸಹಾಯಕ್ಕೆ ಬರುತ್ತ ಡೆ, 

ಕೆನ್ಸರಿ ಜೋಗಿಗಳ ಕೈಯಲ್ಲಿ " ಕಿನ್ನ ರಿ? ಎಂಬ ವಾದ್ಯವಿರುತ್ತ ದೆ, ಕನ್ನ ರಿಯಲ್ಲಿ 
ಒಂದು, ಎರಡು, ಮೂರು ಬುರುಡೆಗಳಿರುವ ಕಿನ್ನರಿಗಳಿವೆ. ಒಂದೇ ಬುರುಡೆ ಇರುವ 
ಕಿನ್ನ ರಿ ನುಡಿಸುವವರು ಸ ಒಶಾನ ಜೋಗಿಗಳು; ಎರಡು ಬುರುಡೆ ಇರುವವರು ನ್ನ್ನ ರಿ 
ಜೋಗಿಗಳು ಮತ್ತು ಸ ಬುರುಡೆ ಇರುವವರು ಮಣಿ ಜೋಗಿಗಳು. 


ಜೋಗಿಗಳ ಕಾರ್ಯಗಳು ( Functions of Jogi) 


ಜೋಗಿಗಳು ಹಳ್ಳಿಯಲ್ಲಿ ಅನೇಕ ವಿಧದ ಕಾರ್ಯಗಳನ್ನು ನೆರವೇರಿಸಿಕೊಂಡು 
ಹೋಗಬೇಕಾಗುತ್ತದೆ. ನಗೆ ಸ್ವತಃ ಕೆಲವು ವಿಧದ ಕೆಲಸಗಳನ್ನು. ಮಾಡಿಕೊಳ್ಳ 
ಬೇಕಾಗುತ್ತದೆ, ಇದರಲ್ಲಿ ಮುಖ್ಯವಾದುವು ಕೆಲವು ಈ ಕೆಳಗಿನಂತಿವೆ. 


WNT ೪ ‘ 


» "್ಗ್ಪ್ದ es RA ಓಟ eh ಬೀಚ ನ gS, 


ಸ ಸ ಸಜ ತ ಸ ಪ್ಪ ಇ ಈ 


ಜೋಗಿಗಳು 


ಪ್ರತಿದಿನ ಆಚರಣೆ: 

ಬೆಳಿಗ್ಗೆ ಏಳುವಾಗ ಶಿವಧ್ಯಾನ ಮಾಡುವುದು. ಭೈರವನ ಸ್ಮಣೆ ಮಾಡುವುದು, 
ಅನಂತರ ಮುಖತೊಳೆದು ವಿಭೂತಿ ಧಾರಣೆ ಮಾಡುವುದು, ಅನಂತರ ದೈನಂದಿನ 
ಕೆಲಸದಲ್ಲಿ ಮಗ್ನ. ಊಟಕ್ಕೆ ಮುನ್ನ ಭೈರವನನ್ನು ಧ್ಯಾನಿಸಿ, ಒಮ್ಮೆ ಸಿಂಗನಾದ 
ವನ್ನು ಊದುವುದು 
ಪ್ರತಿ ಭಾನುವಾರ: 

ಮನೆಯನ್ನು ಶುದ್ಧ ಗೊಳಿಸಿ, ಭೈರವನ ಪೂಜೆ ಮಾಡುವುದು, ತ್ರಿಶೂಲ, ಗಂಟಿ, 
ಪಂಚಪಾತ್ರೆಗಳನ್ನು ಶುದ್ಧಮಾಡುವುದು, ಕೆಲವು ಮನೆಗೆ ಭಿಕ್ಷೆಗೆ ಹೋಗಿ ಸಿಕ್ಕಿ 
ದ್ದನ್ನು ತಂದು, ಭೈರವನಿಗೆ ಅರ್ಪಿಸಿ ತಾನು ಉಣ್ಣುವುದು. ಜೋಗಿಗಳಿಗೆ ಭಾನುವಾರ 
ಅತೀ ಪವಿತ್ರವಾದ ದಿನವಾಗಿದೆ. 


ನಮೋಸಲು ಮಾಡುವುದು: 

ಹಬ್ಬ ಹರಿದಿನಗಳಲ್ಲಿ ಜೋಗಿಗಳು ಊರಿನ ಮನೆ ಮನೆಗಳಿಗೆ ಭೇಟಿ ನೀಡಬೇಕು. 
ಜೋಗಿಗಳು ಬಾರದೆ ಮಾಡಿದ ಅಡುಗೆಯನ್ನು ಮುಟ್ಟಿ ಬಾರದೆಂದು ಜನರೂ ಭಾವಿಸು 
ತ್ತಾಕೆ. ಜೋಗಿ ಬಂದು ಊಟಮಾಡಿ ಹೋಗಬೇಕು. ಜೋಗಿ ಮನೆಯ ಒಳಗಡೆ 
ಕುಳಿತು ಜ್ಲೈರವನ ಪೂಜೆ ಮಾಡಿ, ಮನೆಯವರಿಗೆ ಪ್ರಸಾದ ಕೊಟ್ಟು, ಊಟ ಮಾಡಿ 
` ಹಿಂದಿರುಗುತ್ತಾನೆ. ಇದನ್ನು " ಮೀಸಲು ಮಾಡುವುದು ಎನ್ನುತ್ತಾರೆ. 
ಸೂತಕ ಕಳೆಯುವುದು: 

ಹೆಣ್ಣು ಮಕ್ಕಳು ಮೈ ನೆಕೆದಾಗ ಸಾಮಾನ್ಯವಾಗಿ ಒಂಬತ್ತು ದಿನ " ಮೈಲಿಗೆ' 
ಆಚರಿಸುತ್ತಾರೆ, ಒಂಬತ್ತನೇ ದಿನ ಜೋಗಿ ಬಂದು ದೇವರ ಪೂಜೆ ಮಾಡಿ, ಕೀರ್ಥ 
ಹಾಕಿ ಸೂತಕ ಕಳೆಯುತ್ತಾನೆ. ಇದಕ್ಕೆ ಅವನು ದಕ್ಷಿಣೆಯನ್ನು ಪಡೆಯುತ್ತಾನೆ. 
ಅದೇದಿನ ಅವನು ಮಗುವಿಗೆ ಹೆಸರಿಡುತ್ತಾನೆ. ಅವನಿಡುವ ಹೆಸರಿನ ಕೆಲವು 
ಮಾದರಿಗಳು ಈ ಕೆಳಗಿನಂತಿದೆ, 


ಗಂಡು ಹೆಣ್ಣು 
1. ಜೋಗಪ್ಪ 1. ಜೋರಿ 
3 ಭೈರ 2. ಕಾಳಿ 
3. ಕಾಳಪ್ಪ 3. ಸಿದ್ದಿ 
4, ಚುಂಚ 4. ಚುಂಚಕ್ಕ 
5. ಸಿದೆ 5. ಬೆಟ್ಟಮ್ಮ 
6. ' ಬೋರ ಇತ್ಯಾದಿ 
ಕೆ ಜವರಯ್ಯ 


ಇತ್ಯಾದಿ 


೧೦ ಮಾನವಿಕ ಕರ್ಣಾಟಕ 


ಸತ್ತ 11 ದಿನ ಮೈಲಿಗೆ ಇರುತ್ತದೆ. ಸಾಮಾನ್ಯವಾಗಿ 11 ನೇ ದಿನದ 
ಆಚರಣೆಗಳಲ್ಲಿ ಜೋಗಿ ಹಾಜರಿದ್ದು, ಭೈರವನ ಪೂಜೆ ಮಾಡಿ, ಸಿಂಗನಾದ ಊದಿ, 
ಊಟಿ ಮಾಡಿ, ಕಳ್ಳು ಕಡಿದು, ಹಿಂದಿರುಗುತ್ತಾನೆ, ಸಾವಿನ ಸೂತಕ ಕಳೆಯುವ 
ಕಾರ್ಯವನ್ನು ಜೋಗಿಗಳು ಮಾಡುತ್ತಾರೆ. 


ಸಮಾಚಾರ ದೂತ: (News Agent) 


ಜೋಗಿ ಮಠದಲ್ಲಿ ನಡೆಯುವ ಕೆಲಸ ಕಾರ್ಯಗಳ ಬಗೆಗೆ, ಜಾತ್ರೆ-ಉತ್ಸವ- 
ಸಮಾರಂಭಗಳ ಬಗೆಗೆ ಜನರಿಗೆ ಸುದ್ದಿ ಕೊಡುವ ಕೆಲಸವನ್ನೂ ಜೋಗಿಗಳು 
ಮಾಡುತ್ತಾರೆ, ಊರಿಂದ ಊರಿಗೆ ತಿರುಗುವ ಅವರಲ್ಲಿ ಜನರು ತಮ್ಮ ಕೌಟುಂಬಿಕ 
ಸಮಾಚಾರಗಳನ್ನು ಕೂಡಾ ತಿಳಿಸಿ ಹೇಳುತ್ತಿದ್ದರು. ಕನ್ನಡದ ಸುಪ್ರಸಿದ್ಧ ಜನಪದ 
ಗೀತೆ“ ಭಾಗ್ಯದ ಬಳೆಗಾರ ಹೋಗಿ ಬಾ ತವರೀಗೆ” ಎಂಬ ಹಾಡು ಬಳೆಗಾರ 
ಜೋಗಿಯ ಕುರಿತಾಗಿದೆ. 


ಜೋಗಿ ದೀಕ್ಷೆ ಕೊಡುವುದು: 


ಒಬ್ಬಾತ ಜೋಗಿ ದೀಕ್ಷೆ ಪಡೆಯಬೇಕಾದರೆ ಅಥವಾ ಜೋಗಿ ಆಗಬೇಕಾದರೆ 
ಅನೇಕ ವಿಧದ ಶಾಸ್ತ್ರ ಆಚರಣೆಗಳಿವೆ. ಈ ಶಾಸ್ತ್ರವನ್ನು ಜೋಗಿ ಮಠದ ಸದಸ್ಯರು 
ನೆರವೇರಿಸಿಕೊಡುತ್ತಾಕರೆ. 


ದೀಕ್ಷೆ ಕೊಡುವ ದಿನ ಮನೆ ಮುಂದೆ ಚಪ್ಪರ ಹಾಕುತ್ತಾರೆ. ದೀಕ್ಷೆ ಪಡೆಯ 
ಲಿರುವ ಹುಡುಗನನ್ನು ಸ್ನಾನ ಮಾಡಿಸಿ, ಆದರ ಕೆಳಗೆ ಕುಳ್ಳಿರಿಸುತ್ತಾರೆ. ಅವನಿಗೆ 
ಅರಸಿನ ಮತ್ತು ಸೀಗೆಕಾಯನ್ನು ತಿನ್ನಲು ಕೊಡುತ್ತಾರೆ. ದನದ ಸಗಣಿ ನೀರನ್ನು 
ಅವನ ಮೇಲೆ ಸಿಂಪಡಿಸಿ ಅವನನ್ನು ಶುದ್ಧಮಾಡುತ್ತಾರೆ. ಅನಂತರ ಸ್ನಾನ ಮಾಡಿಸಿ, 
ಅವನ ಮೈಮೇಲಿದ್ದ ಎಲ್ಲ ಹಳೆ ಬಟ್ಟಿಗಳನ್ನು ತೆಗೆಸುತ್ತಾರೆ, ಸೊಂಟಕ್ಕೆ ಕಟ್ಟಿದ್ದ 
ಉಡುದಾರವನ್ನು ಕಿತ್ಲೆ ಸೆಯಬೇಕು. ಕಿವಿಯ ಆಭರಣ ತೆಗೆಯಬೇಕು. ಈ ಕೆಲಸ 
ನಡೆಯುವಾಗ ಬಗೆಬಗೆಯ ಹಾಡುಗಳನ್ನು ಹಾಡುವರು. ಹೀಗೆ ದೀಕ್ಷೆ ತಗೊಂಡವ 
ನನ್ನು ಹೊಸದಾಗಿ ಮಾಡುವರು. ಅನಂತರ ಅವನ ಕಾಲಿಗೆ ಕರಿದಾರ ಕಟ್ಟುವರು. 
ಒಳಮನೆಗೆ ಕರೆದೊಯ್ದು, ಅಲ್ಲಿ ರಂಗೋಲಿಯಲ್ಲಿ ಹಸೆಬರೆದು, ಅದರ ಮೇಲೆ ಹಸೆಮಣೆ 
ಇಟ್ಟು ಅದರಲ್ಲಿ ಅವನನ್ನು ಕುಳ್ಳಿರಿಸುವರು, ಸೋದರಮಾವ ಅಲ್ಲಿ ಹುಡುಗನಿಗೆ 
ಕಂಕಣ ಕಟ್ಟುತ್ತಾನೆ, ಅಂದರೆ ಒಂದು ಚಿಕ್ಕದಾದ ಚಿನ್ನದ ನಾಣ್ಯವನ್ನು ವೀಳ್ಯದ 
ಎಲೆ ಮೇಲೆ ಇಟ್ಟು, ಅದಕ್ಕೆ ಗರಿಕೆ ಹುಲ್ಲಿನಿಂದ ಹಾಲು, ಬೆಣ್ಣೆ, ತುಪ್ಪ ಸವರಿ 
ಇಡುವುದು, ಹುಡುಗನ ಬಲಗೈಯನ್ನು ಹಿಡಿದುಕೊಂಡು, ಆ ಚಿನ್ನದ ನಾಣ್ಯಕ್ಕೆ 
ಕೈಯನ್ನು ಒತ್ತುವುದು, ಆಗ ಆ ನಾಣ್ಯ ಅವನ ಕೈಗೆ ಅಂಓಕೊಳ್ಳುತ್ತ ದೆ. ಅದನು 
ಹಣೆಗೆ ಒತ್ತಿಕೊಂಡು ಕೆಳಗೆ ಇಡುವುದು. ಹೀಗೆ ಮೂರುಸಲ ಆದ ಮೇಲೆ ಜು 


ಬ. ಸಬ see ss ibs ಇತ ಲಾ! ಹ ಜಯ 


Fede 


Sa SK SRG 


ಜೋಗಿಗಳು ೧೧ 


ಆರಿಸಿನದ ಬಟ್ಟಿಗೆ ಆ ವೀಳ್ಯದ ಎಲೆ ಸಹಿತವಾದ ನಾಣ್ಯವನ್ನು ಸೇರಿಸಿ ಹುಡುಗನ ಬಲ 
ಮುಂಗೈಗೆ ಕಟ್ಟುವುದು. ಇದಕ್ಕೆ «ಕಂಕಳಿ ಕಟ್ಟುವುದು? ಎನ್ನು ತ್ತಾರೆ, 


ಇದಾದ ಅನಂತರ ಅವನ ಎದುರಿಗೆ ಕರಿಯ ಕಂಬಳಿ ಹಾಸುತ್ತಾರೆ. ಅದರ ಮೇಲೆ 
"ಸಂಚಕಳಸ' ಇಡುತ್ತಾರೆ. ಅಂದರೆ, ಕಂಬಳಿಯ ನಾಲ್ಕು ಮೂಲೆಗೂ ನಾಲ್ಕು ಕಳಸ 
ಇಟ್ಟು ಮಧ್ಯೆ ಇನ್ನೊಂದನ್ನು ಇಡುವುದು. ಒಂದು ಕಳಸ ಎಂದರೆ ಅರತಿ ತಟ್ಟಿ ಯೊಳಕ್ಕೆ 
ಇಟ್ಟಿ ಒಂದು ಚೊಂಬು ಮತ್ತು ಆ ಚೊಂಬಿನಲ್ಲಿ ನೀರು ಹಾಕಿ ಹೂ ಇಡುವುದು. ತಟ್ಟಿಗೆ 
ಸ್ವಲ್ಪ ಅಕ್ಕಿ, ಒಂದು ತೆಂಗಿನ ಕಾಯಿ ಮತ್ತು ಒಂದು ವಿಭೂತಿಉಂಡೆ ಇಡುವರು, 
ಇಂಥ 5 ಕಳಸದ ಜೊತೆಗೆ 21 ಜೊತೆ ವೀಳ್ಯದೆಲೆ ಅಡಕೆಗಳನ್ನು ಇಡುತ್ತಾರೆ. ಅನಂತರ 
ಒಬ್ಬ ಮುದುಕನಾದ ಅನುಭವಿ ಜೋಗಪ್ಪನು ಹುಡುಗನಿಗೆ ಬಾಸಿಂಗ ಕಟ್ಟುತ್ತಾನೆ. 
ಒಂದು ಚಿಕ್ಕದಾದ ಬೆಳ್ಳಿಯ ಶ್ರಿಶೂಲಕ್ಕೆ ಪೂಜೆಮಾಡಿ ಅದಕ್ಕೆ ಬಿಳಿಯ ದಾರವನ್ನು 
ಕಟ್ಟಿ ಹುಡುಗನ ಹಣೆಗೆ ಕಟ್ಟುತ್ತಾರೆ, ಅನಂತರ ಹುಡುಗನಿಗೆ ದೀಕ್ಸೆ ವಚನ 
ಬೋಧಿಸುವರು, “ಸತ್ಯದಲ್ಲಿ ನಡೆದುಕೊಳ್ಳುತ್ತೇನೆ ' ಎಂದು ಹುಡುಗ ಹೇಳಬೇಕು. 
ಅನಂತರ ಬೆಳ್ಳಿ ತ್ರಿಶೂಲದಿಂದ ಹುಡುಗನ ಕಿವಿಯ ತಳಭಾಗಕ್ಕೆ ಚುಚ್ಚಿ, ತೂತು 
ಮಾಡಿ ಅಲ್ಲಿಗೆ ಕುಂಡಲಗಳನ್ನು ಇಡುವರು. ಈ ಕುಂಡಲಗಳು ಅವನು ಸಾಯುವ 
ವರೆಗೆ ಕಿವಿಯಲ್ಲೇ ಇರುತ್ತದೆ. ಕೊನೆಗೆ ಎಲ್ಲರೂ ವಿಶೇಷವಾದ ಮಾಂಸದೂಟ 
ಮಾಡುವರು. ಹಿರಿಯ ಜೋಗಿಯೊಬ್ಬ ಉಂಡು ಉಳಿದ ಎಂಜಲನ್ನು ದೀಕ್ಷೆ ಪಡೆದ 
ಕಿರಿಯನು ಊಟ ಮಾಡಬೇಕು; ಊಟವಾದ ಅನಂತರ ಸಿಂಗಿನಾದವನ್ನು ಹುಡುಗನ 
ಕೊರಳಿಗೆ ಕಟ್ಟುವರು. ಇಷ್ಟಾದರೆ ಆತ ಜೋಗಿಯಾದನೆಂದೇ ಆರ್ಥ, ಅನಂತರ 
ಎಲ್ಲರೂ ಮೆರವಣಿಗೆಯಲ್ಲಿ ಭಿಕ್ಷೆಗೆ ಹೋಗುವರು. ಭಿಕ್ಸೆಯಲ್ಲಿ ಸಿಕ್ಕಿದ್ದನ್ನು ತಂದು 
ಊಟ ಮಾಡಿದಲ್ಲಿಗೆ ಶಾಸ್ತ್ರ ಮುಗಿಯುತ್ತದೆ. 


ಜೋಗಿಯಾದ ಮೇಲೆ ಆತ ಅನೇಕ ವಿಧದ ನಿಯಮಾವಳಿಗಳಿಗೆ ಬದ್ಧನಾಗಿರ 
ಬೇಕಾಗುತ್ತ ಜಿ. ಆತ ಬೇರೆಯವರ ಎಂಜಲನ್ನು ತಿನ್ನಬಾರದು. ಎಲೆಯಲ್ಲಿ ಮಾತ್ರ 
ಉಣ್ಣ ಬೇಕು. ಜಾತಿ ಪದ್ಧ ತಿಯನ್ನು ಆಚರಿಸಬಾರದು, ಕಿವಿಗೆ ಹಾಕಿದ ಕುಂಡಲ 
| ಗಳನ್ನು ಎಂದೂ ತೆಗೆಯಜಾಗದು. ಊಟಕ್ಕೆ ಮುನ್ನ ಸಿಂಗನಾದವನ್ನು ಊದಬೇಕು, 
ಖಾಸಗಿಯಾಗಿ ಆಸ್ತಿ ಮಾಡಿಕೊಳ್ಳ ಬಾರದು ಇತ್ಯಾದಿ ಅವರುಗಳು ನಿಯಮಕ್ಕೆ 
ತಪ್ಪ ದಂತೆ ನೋಡಿಕೊಳ ಲು ಮಕೆದಿಂದ ಕೆಲವರನ್ನು ನೇಮಿಸಲಾಗುತ್ತದೆ, ಅವರನ್ನು 
k SM: ಎಂದು» ಕರೆಯುತ್ತಾ ಕ. ಈ ಜಕಾತಿ ಒಬ್ಬ ಸಹಾಯಕ 
ನಿರುತ್ತಿದ್ದ, ಅವನನ್ನು " ಕೊಟವಾಳಿ' ಎಂದು ಕರೆಯುತ್ತಾರೆ, 


ಈಗೀಗ ಈ ಅಚರಣೆಗಳೆಲ್ಲ ಮಾಯವಾಗುತ್ತಿದೆ, ಜೋಗಿಗಳು ಇತರರಂತೆ 
ಸಾಮಾನ್ಯವಾಗಿ ಬದುಕುತ್ತಿದ್ದಾರೆ. 


ಡಾ 


೧೨ ಮಾನವಿಕ ಕರ್ಣಾಟಕ 


ಆಹಾರ ಪದ್ಧತಿ: 
ಜೋ ಮಾಂಸಾಹಾರಿಗಳು, ತಮ್ಮ ಕುಲದೇವರಾದ ಭ್ಸೈ ರವನಿಗೂ ಅವರು : 
ಕೋಳಿ, ಕುರಿ ಮೊದಲಾದ ಪ್ರಾ ಣಿಗಳನ್ನು ಮೊದಲು ಬಲಿಕೊಟ್ಟು ಅನಂತರ . 
ಮಾಂಸವನ್ನು ಬೇಯಿಸಿ ತಿನ್ನುತ್ತಾರೆ. ಹಂದಿ ಮತ್ತು ಮೀನನ್ನು `ನ್ನುತ್ತಾರೆ, | 
ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಚರಣೆಗಳಲ್ಲಿ ಮಾಂಸದೂಟಕ್ಕೆ ಪ್ರಾಶಸ್ತ್ಯವಿದೆ. 
ಈ ಸೇವನೆಯಲ್ಲಿ ಗಂಡು-ಹೆಣ್ಣು ವ್ಯತ್ಯಾಸ ಇಲ್ಲ. ಮಾಂಸದೊಂದಿಗೆ ಅಕ್ಕಿಯಿಂದ 
ಮಾಡಿದ ಬಗೆಬಗೆಯ ತಿಂಡಿಗಳನ್ನು ಬಳಸುತ್ತಾರೆ. ಜೋಗಿಗಳು ಪ್ರಧಾನವಾಗಿ ಮಧ್ಯ 
ಪಾನಿಗಳು, ಕಳ್ಳು ಮತ್ತು ಶರಾಬನ್ನು ಅವರು ಯಥೇಚ್ಛವಾ ಗಿ ಕುಡಿಯುತ್ತಾರೆ. 
ಭಂಗಿ ಸೇವನೆ ಗಳಗ ಅತ್ಯಗತ್ಯ. ಭಂಗಿ ಸೊಪ್ಪಿನ ಗಿಡದಿಂದ ಎಲೆಗಳನ್ನು ತಂದ | 
ಒಣಗಿಸಿ, ಅದನ್ನು ಒಂದು ಮಣ್ಣಿ ನ ಕೊಳವೆಗೆ ಹಾಕಿ ಬೆಂಕಿ ಹಚ್ಚೆ ಕು. ತ್ತಾರೆ. 
ನಾಲ್ಸಾರು ದಮ್ಮುಗಳನ್ನು ಸೇದಿ ಸೆ ಮರೆತು ಒರಗುತ್ತಾರಿ. ಗ್‌ೆ ಮಠಗಳಲ್ಲಿ ' 
ಸಾಯಂಕಾಲದ ಹೊತ್ತು ಭಂಗಿ ಕುಡಿದು ಒರಗಿದವರನು ಸ್ಟ ನಾವು ಕಾಣಬಹುದು. 
ಭಂಗಿ ಸೇವಿಸಿದಾಗ ಹೆಂಗಸರು ಸಿಕ್ಕಿದರೆ ಅವರನ್ನು ಭೋಗಿಸುತ್ತಾರೆ, ಜೋಗಿಗಳಿಗೆ 
ಹೆಂಗಸರನ್ನು ಅರ್ಪಿಸುವುದು ಒಂದು ಹೆಮ್ಮೆಯ ವಿಷಯವೆಂದು ಮಠಕ್ಕೆ ಸೇರಿದವರು i 
ಕ್ಕ 
| 


Yes >» spe sy 


} 


ಭಾವಿಸುತ್ತಾರೆ, 

ಆಥುನಿಕ ನಿದ್ಯಾಭ್ಯಾಸ ಪಡೆದ ಜೋಗಿ ಯುವಕರು ಭಂಗಿ ಸೇವನೆಯನ್ನು § 
ಖಂಡಿಸುತ್ತಾರೆ, ಮಧ್ಯ- -ಮಾಂಸ-ಮೈಥುನವನ್ನು ತ್ಯಜಿಸುವುದೇ ಒಳ್ಳೆ ಯತ ಕೆ 
ತೀರ್ವಾನ "ಅವರದು ಕೈದೆ ಅಂಥವರು ಬೀಡ್ಕಿ ಸಿಗರೇಟ್‌, ಜೇ. ಕಾಫಿಗಳ 
ಅಭ್ಯಾಸಮಾಡುತ್ತಿದ್ದಾರೆ, 
ಒಳ ವಿಭಜನೆಗಳು: 


ಜೋಗಿಗಳಲ್ಲಿರುವ ಅನೇಕ ಪ್ರಬೇಧಗಳಲ್ಲಿ ಮತ್ತೆ ಒಳ ವಿಭಜನೆಗಳಿವೆ. 
ಜೋಗಿಗಳು ಅದನ್ನು "ವಲ್ಲು' ಎಂದು ಕರೆಯುತ್ತಾರೆ... ಈ "ವಲ್ಲು' ಎಂಬುದು 
ಇತರ ಜನಾಂಗಗಳಲ್ಲಿರುವ «ಬಿಳಿ' ಅಥವಾ "ಕ್ಯಾನ್‌' ಪದ್ಧ ಕಿಗೆ ಸಂನಾದಿಯಾದುದು. 
ಜೋಗಿಗಳಲ್ಲಿ ಒಟ್ಟು ಎಷ್ಟು "ವಲ್ಲು'ಗಳಿವೆ ಎಂದು ಹೇಳುವುದು ತುಂಬಾ ಕಷ್ಟ, 


ಕಿನ್ನರಿ ಮತ್ತು ಹಂದಿ ಜೋ ಗಿಗಳ್ಲ ಈ ಕೆಳಗಿನ ವಲ್ಲುಗಳು ಪ ಕ್ರ ಚಲಿತದಲ್ಲಿನೆ. | 
1- ಗೊಲ್ಲರಿ ವಲ್ಲು 7. ವಗಿತ ವಲ್ಲು 
2. ಗುಡಿಲ ವಲ್ಲು 8. ವಡಸಿಲ್ಲ ವಲ್ಲು 
3, ಜಲ್ಲಿ ವಲ್ಲು 9. ಒರಿಗಂಟಿ ವಲ್ಲು 
4, ಸಪ್ಪದಿ ವಲ್ಲು 10. ಮೋಪುರಿ ವಲ್ಲು 
5. ಸುಮತ ವಲ್ಲು 11, ಇಂದುಕುರಿ ವಲ್ಲು 
6, ಹಿಂಡಿರ ವಲ್ಲು 12. ದಾಸರಿಪುರಿ ವಲ್ಲು 


ತ 


ಕಿ 
್ಪ್ಚ್ಚ್ಚ್ಸ್ತಾಕರ್ಸರಸರರರರರರ್ಟರ್ಟರ್ಟರರ್ಸಪ್ಟೋಫಲ್ಟ್‌ಲೀಿ ಡೈ | ಜ6 


ಜೋಗಿಗಳು ೧೩ 


13. ತರ ವಲ್ಲು 16. ಸಿವರಲ ವಲ್ಲು 
14. ಸಿರರಪು ವಲ್ಲು 17. ಬಿನಟ ವಲ್ಲು 
15. ಉಳವಲ ವಲ್ಲು 18. ಚಿರುಕುರಿ ವಲ್ಲು 


ಈ ವಲ್ಲುಗಳು ಶ್ರೇಣೀಕರಣಕ್ಕೆ ಒಳಗಾಗಿವೆ. ಆದರೆ ಅವು ಯಾವ ರೀತಿಯಲ್ಲಿ 
ಶ್ರೇಣೀಕರಣಕ್ಕೆ ಒಳಗಾಗಿಡೆ ಎಂದು ವಿವರಿಸುವುದು ಸಾಧ್ಯವಿಲ್ಲ. ಯಾಕೆ-ದರೆ ಪ್ರತಿ 
ಯೊಂದು "ವಲ್ಲು'ವಿನ ಜನರು ಕೂಡಾ ತಮ್ಮ * ನಲ್ಲು”? ಇತರರ ವಲುವಿಗಿಂತ 
ಶ್ರೇಷ್ಠವಾದದ್ದು ಎಂದು ಹೇಳುತ್ತಾರೆ, ಆದರೆ ಆಹಾರ ಸೇವನೆ, ನೀರು ಸ್ವೀಕರಣೆ 
ಮುಂತಾದ ವಿಷಯಗಳಲ್ಲಿ ಈ " ವಲ್ಲು”' ಯಾವ ಪರಿಣಾಮವನ್ನು ಕೂಡಾ "ಉಂಟು 
ಮಾಡುವುದಿಲ್ಲ, ಮದುವೆಯಲ್ಲಿ ಮಾತ್ರ ವಲ್ಲುವೇ ನಿರ್ಣಾಯಕ ಸ್ಥಾನ ವಹಿಸುತ್ತದೆ. 
ಒಂದೇ ವಲ್ಲುವಿನಲ್ಲಿ ಮದುವೆಯಾಗುವಂತಿಲ್ಲ. ಅಲ್ಲದೆ ಕೆಲವು ವಲ್ಲುವಿನ ಹುಡುಗರಿಗೆ, 
ಕೆಲವು ವಲ್ಲುವಿನ ಹುಡುಗಿಯರೇ ಆಗಬೇಕೆಂಬ ನಂಬಿಕೆಯೂ ಇದೆ. ಏನಿದ್ದರೂ 
ಮದುವೆಯ ನಿಷಯಬಿಟ್ಟರೆ ಉಳಿದಂತೆ ಎಲ್ಲಿಯೂ ವಲ್ಲುಗಳು ಕಾರ್ಯನಿರ್ವಹಿಸು 
ವುದಿಲ್ಲ. 


ಮದುನೆ: 


ಜೋಗಿಗಳ ಮದುವೆ ಕ್ರಮಗಳು ಆಕರ್ಷಕವಾಗಿದೆ. ಅವರಲ್ಲಿ ಹಿಂದೆ ಬಾಲ್ಯ 
ವಿವಾಹ ಪದ್ಧತಿ ಬಳಕೆಯಲ್ಲಿ ಹ್ಯೆ ಂದು ಜೋಗಿಗಳು ಹೇಳಿದರ್ಕೂ ಈಗ ಅಂಥ ಪದ್ಧತಿ 
ಇಲ್ಲ. ಸಾಮಾನ್ಯವಾಗಿ ಹುಡುಗನ ವಯಸ್ಸು ಹುಡುಗಿಯ ವಯಸ್ಸಿಗಿಂತ ಹೆಚ್ಚಿ ಗೆ 
ಇರಬೇಕೆಂದು ಭಾವಿಸಲಾಗಿದ್ದರೂ, ಸುಜ ಆದಕ್ಕೆ ವಿಶೇಷ 'ಮಹತ್ವನೀಡು 
ವುದಿಲ್ಲ. ಅವರಲ್ಲಿ ಹುಡುಗನ ವಯಸ್ಸು ಹ 1 ಇತ ಕಡಿಮೆ ಇದ್ದರೂ 
ಆಗುತ್ತದೆ. ಮೊದಲು ಹುಡುಗನ ಕಡೆಯ ಹಿರಿಯರು " ವಲ್ಲು'ಪು ಸಮರ್ಪಕ 
ವಾಗಿರುವುದನ್ನು ಗಮನಿಸಿ, ಹೆಣ್ಣು ನೋಡಲು ಹೋಗುತ್ತಾರೆ, ಒಪ್ಪಿಗೆಯಾದರೆ 
ಹುಡುಗಿಯ ತಂದೆಗೆ ರೂ. 50-00ಕೊಟ್ಟು ಮದುನೆಗೆ ದಿನ ನಿಶ್ಚಯಿಸುತ್ತಾರೆ. 
ವಿವಾಹದ ಮುನ್ನಾದಿನ ವಧುವಿಗೆ ಮತ್ತು ವರನಿಗೆ ಅರಶಿನ ತಿಕ್ಕಿ ಸಾನ ಮಾಡಿಸು 
ಶ್ರಾಕೆ, ಮದುಷೆಯ ದಿನ ವರನ ಕಡೆಯವರು ವಧುವಿನ ಮನೆಗೆ ದಿಬ್ಬಣ ಹೋಗುವರು. 
ಧಾರಾ ಮುಹೂರ್ತಕ್ಕೆ ಮುನ್ನ ಕುಲದೇವತೆಯಾದ ಭೈರವನಿಗೆ ಪೂಜೆ ಸಲ್ಲಿಸುವರು, 
"12 ಜನ ನಾಥ ಗುರುಗಳಿಗೆ ವಿಶೇಷವಾಗಿ " ಗುಂಭ ಪೂಜೆ' ಮಾಡುವರು, ಆನಂತರ 
ಹಾಲಿನಲ್ಲಿ ಧಾರೆ ಎರೆಯುವರು. ಸಾಮಾನ್ಯವಾಗಿ ಹುಡುಗಿಯ ತಂದೆ ಅಥವಾ 
ಹುಡುಗಿಯ ತಾಯಿಯ" ಸಹೋದರನೇ ಧಾರೆಹೊಯ್ಯುತ್ತಾನೆ.  ಮದ:ವೆಯ 
ಸಂಕೇತವಾಗಿ ತಾಳಿಯನ್ನು ಕಟ್ಟುತ್ತಾರೆ. ಗುರುಮಠಕ್ಕೆ ಕಾಣಿಕೆಯಾಗಿ ನಾಲ್ಕಾಣೆ 
ಯನ್ನು ತೆಗೆದಿಡುತ್ತಾ ರೆ. "ಗುರುಮಠದ ಪ್ರ ಗ್ರೆ ಶಿನಿಧಿಯಾಗಿ nbd ಬಂದರೆ ಆವರ 
ಕೈಯಲ್ಲಿ ಅದನ್ನು ಕೊಡುತ್ತಾರೆ, 


೧೪ ಮಾನವಿಕ ಕರ್ಣಾಟಕ 


ತ್ಯ] 


ಮದುವೆಯ ಅಂಗವಾಗಿ ಮಾಂಸದೂಟ ಮತ್ತು ಮಧ್ಯಪಾನ ನಡೆಯುತ್ತದೆ. 


ಭಂಗಿ ಸೇವನೆಯೂ ನಡೆಯುತ್ತದೆ. ಇದಾದ ನಂತರ ವಧೂವರರು ಗೊಬ್ಬರವನ್ನು ' 


4 1] 


ತಲೆಯಲ್ಲಿ ಹೊತ್ತುಕೊಂಡು ಹೋಗಿ ಗದ್ದೆಯಲ್ಲಿ ಹರಡಿ, ಭೈರವನಿಗೆ ಕೈ ಮುಗಿದು + 


ಬರಬೇಕು, ಸಾಮಾನ್ಯವಾಗಿ ಇಲ್ಲಿಗೆ ಆಚರಣೆಗಳು ಮುಗಿಯುತ್ತವೆ. ಈ ಎಲ್ಲ 
ಆಚರಣೆಗಳಲ್ಲಿಯೂ ಹಿರಿಯ ಜೋಗಿಯೊಬ್ಬ ಇರಬೇಕಾಗುತ್ತದೆ, 


# 
p) 


೫1 
p 


ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಧದ ವಿಧಿನಿಷೇಧಗಳು ಇವರಲ್ಲಿ ' 


ಬಳಕೆಯಲ್ಲಿದೆ, ಒಂದೇ " ವಲ್ಲು'ವಿನಲ್ಲಿ ಮದುವೆಕೂಡದು. ತಂದೆಯ ತಂಗಿ ಅಥವಾ : 


ಅಕ್ಕನ ಮಗಳನ್ನು ಸಾಮಾನ್ಯವಾಗಿ ಮದುವೆಯಾಗುತ್ತಾರೆ. ಅದೇ ರೀತಿ ಶಾಯಿಯ 


ಸಹೋದರನ ಮಗಳನ್ನು ಮದುವೆಯಾಗುತ್ತಾರೆ, ಸೋದರ ಸಂಬಂಧದಲ್ಲಿ ಜೋಗಿ ' 
ಗಳಿಗೆ ವಿಶ್ವಾಸ ಹೆಚ್ಚು. ಈಚೆಗೆ ಇದು ಕೂಡಾ ಕಡಿಮೆಯಾಗಿದೆ. ಜಾತಿಯೊಳಗೆ ' 


ಮದುವೆಯಾಗುತ್ತದೆ. ಅಂತರ್ಜಾತಿ ವಿವಾಹಕ್ಕೆ ಇವರಲ್ಲಿ ಒಲವು ಇಲ್ಲ. ವಧುದಕ್ಷಿಣೆ 
ಸಾಂಕೇತಿಕವಾಗಿ ಉಳಿದು, ವರದಕ್ಷಿಣೆಯೂ ಹೆಚ್ಚಾಗಿದೆ. 


ಜೊ'ಗಿಗಳಲ್ಲಿ ವಿಧವೆಗೆ ಪುನರ್ನ್ವಿವಾಹಕ್ಕೆ ಅವಕಾಶವಿದೆ. ವಿಧುರನಿಗೂ ಮರು ' 


ಮದುವೆಗೆ ಅವಕಾಶವಿದೆ. ಆದರೆ ಈ ವಿಧದ ಮರು ಮದುವೆಗಳು ಧಾರಾಕಾರ್ಯದ 
ಮೂಲಕ ಆಗುವುದಿಲ್ಲ. ಬದಲಾಗಿ ಎರಡೂ ಕಡೆಯ ಹಿರಿಯರು ಒಟ್ಟು ಸೇರಿ 
ವಧುವಿನ ಕೈಯನ್ನು ವರನ ಕೈಗೆ ತಾಗಿಸಿ ಬಿಟ್ಟು ಬಿಡುವರು. ಇದನ್ನು "ಕೂಡಾವಳಿ' 
ಎನ್ನುವರು. ಹೆಂಡತಿ ಸತ್ತರೆ, ಆಕೆಯ ತಂಗಿಯನ್ನು ಜೋಗಿಗಳು ಮದುವೆ ಮಾಡಿ 
ಕೊಳ್ಳ ಬಹುದು. ಅಕ್ಕ ಮತ್ತು ತಂಗಿಯನ್ನು ಆದರೆ ಒಬ್ಬನೇ ಮದುವೆ ಆಗಬಹುದು, 


ಗಂಡ ಸತ್ತರೆ, ಅವನ ಅಣ್ಣನನ್ನು ಮಾತ್ರ ಮದುವೆ ಮಾಡಿ ಕೊಳ್ಳೆ ಬಹುದು. ತಮ್ಮ 


ನನ್ನು ಮದುವೆ ಮಾಡಿಕೊಳ್ಳ ಕೂಡದು. ಮದುವೆಯಾಗದೇ ಇರುವವರು ನೇರವಾಗಿಯೇ 
ವಿಧವೆ ಅಥವಾ ವಿಧುರನನ್ನು ಮದುವೆ ಆಗಬಹುದು, ಗಂಡಿನ ಕಡೆಯವರು ಊಟಿ 
ಹಾಕಿಸಬೇಕು. 

ವಿವಾಹ ವಿಚ್ಛೇದನಕ್ಕೆ ಜೋಗಿಗಳಲ್ಲಿ ಅವಕಾಶವಿದೆ. ಈ ಬಗ್ಗೆ ಮೈಸೂರು 
ಕಾಸ್ಟ್ಸ್‌ ೃಂಡ್‌ ಟ್ರೈಬ್ಸ್‌ ಎಂಬ ಗ್ರಂಥದಲ್ಲಿ ಕೊಟ್ಟಿ ವಿವರಗಳು ಸರಿಯಾಗಿವೆ. 


' Divorce is very easilly obtained. The mere expression of 
a desire by either party to be freed from the union is enough. 
But asa matter of fact, such divorces are not so common as 
may be supposed. The outward symbol of a divorce is the return 
of the tali tied by the husband and the tearing of the loose end 
of the garment by him. The divorced woman may marry another 
man in Kudike form or may remain a prostitute, If without a 
divorce, a man elopes with a married woman, he has to pay 
marriage expenses and a fine of eighteen rupees to the caste. 


5 es ಇ 


ಜೋಗಿಗಳು ೧೫ 


Adultery is punished with a fine, and an adulterous woman may 
be claimed back by her husband with any children she may have: 
If unmarried girl becomes pregnant by ೩ man of the same caste 
she is married to him in Kudike. If he refuses to marry her, he is 
fined 24 varahas, and she is purified by applying to her fore- 
head holy ashes obtained from the guru, Sexual morality is 
generally lose and prostitution is common” (Nanjundayya 11. V. 
and Anantha Krishna Iyer L.K. 1930 : 494). 

ಮದುವೆಯಾದ ಅನಂತರ ವಧುವರರು ಸಾಮಾನ್ಯವಾಗಿ ವರನ ತಂದೆಯೊಂದಿಗೆ 
ಬದುಕುತ್ತಾರೆ, ವರನ ಕಡೆಯವರು ವಧುವಿಗೆ " ತೆರ' ಕೊಡದಿದ್ದರೆ ಒಂದು ಮಗು 
ವಾಗುವ ತನಕ ವಧೂವರರು, ವಧುವಿನ ಮನೆಯಲ್ಲಿಯೇ ಬದುಕಬೇಕು. ವ:ಗು 
ಆದ ಅನಂತರ ತಂಡೆಮನೆಗೆ ವರನು ಹಿಂದಿರುಗುವನು. ವೈಯಕ್ತಿಕ ಭಿನ್ನಾಭಿ 


ಧ್ರ 
ಪ್ರಾಯಗಳು ಹೆಚ್ಚಾದಾಗ ಆತನು ತಂದೆಯ ಮನೆಯಿಂದ ಹೊರಬಂದು ಪ್ರತ್ಯೇಕ 


ಮನೆಕಟ್ಟಿ A . ಮದುವೆಯ ನಂತರ ಹೀಗೆ ಮನೆಗಳು ವಿಭಜನೆ 
ಹೊಂದುತ್ತವೆ, ಹೀಗೆ ವಿಭಜನೆ ಹೊಂದುವಾಗ ಆಸ್ತಿ ಕೂಡಾ ವಿಭಜನೆಯಾಗುತ್ತದೆ. 
ಅವಿಭಕ್ಕ ಕುಟುಂಬನಲ್ಲಾದರೆ, ಒಂದೇ ಮನೆಯಲ್ಲಿದ್ದು ಪ್ರತ್ಯೇಕ ಕೋಣೆಯಲ್ಲಿ ವಾಸ 
ವಾಗುತ್ತಾರೆ. ಈ ಪ್ರತ್ಯೇಕ ಕೋಣೆಯಲ್ಲಿ ಇವರು ಅನ್ನವನ್ನು ಮಾತ್ರ ಮಾಡಲೇ 
ಬಾರದು, ಉಳಿದಂತೆ ತರಕಾರಿ ಅಥವಾ ಮಾಂಸದ ಪದಾರ್ಥಗಳನ್ನು (ಕರಿ) ಮಾಡ 
ಬಹುದು, ಅನ್ನವನ್ನು ಎಲ್ಲ ಕೋಣೆಯ ಜನರಿಗಾಗಿ ಪ್ರತ್ಯೇಕವಾದ ಕೋಣೆಯೊಂದ 
ರಲ್ಲಿ ಮಾಡುವರು. ಆ ಕೋಣೆಯಿಂದ ಅನ್ನವನ್ನು ತಂದು ಇವರು ತಮ್ಮ ತಮ್ಮ 
ಕೋಣೆಯಲ್ಲಿ ಊಟಮಾಡುತ್ತಾರೆ. ಹೀಗಾಗಿ ಅನ್ನದ ಮನೆ ಮತ್ತು, ಅನ್ನವು ಇಡೀ 
ಕುಟುಂಬದ ಒಗ್ಗಟ್ಟು ಮತ್ತು ಒಮ್ಮತದ ಸಂಕೇತವಾಗುತ್ತದೆ. ಈಜೆಗೆ ಅವಿಭಕ್ತ 
ಕುಟುಂಬಗಳ ಸಂಖ್ಯೆ ಕಡಿಮೆಯಾಗಿ ವಿಭಕ್ತ ಕುಟುಂಬಗಳ ಸಂಖ್ಯೆ ಹೆಚ್ಚುತ್ತಿದೆ. 


ಜೋಗಿಗಳು ಮೂಲತಃ ಭಿಕ್ಷೆಮಾಡಿಯೇ ಜಿ'ವನ ಸಾಗಿಸುವವರು. ಆದರೆ 
ಈಗ ಅವರದನ್ನು ಬಹುಮಟ್ಟಿಗೆ ತ್ಯಜಿಸಿದ್ದಾರೆ, ಕಿನ್ನರಿ ಜೋಗಿಗಳು ಮಾತ್ರ ಹಾಡು 
ಹೇಳುತ್ತ ಮನೆಮನೆಗೆ ಸುತ್ತಾಡುತ್ತಾರೆ, ಉಳಿದವರೆಲ್ಲ ಅಲ್ಪ ಸ್ವಲ್ಪ ಖಾಸಗೀ 
' ಜಮೀನನ್ನು ಮಾಡಿಕೊಂಡಿದ್ದಾರೆ. ಭತ್ತ ಮತ್ತು ಅಡಕೆಯನ್ನು ಬೆಳೆಸುತ್ತಾರೆ" 
ಆಸ್ತಿ ಇಲ್ಲದವರು ದಿನಕೂಲಿಗೆ ಕೆಲಸಮಾಡುತ್ತಾರೆ. ವ್ಯಾಪಾರಿಗಳನ್ನೂ ಈ 
ಜನಾಂಗದಲ್ಲಿ ನಾವು ಕಾಣಬಹುದು, ಸಣ್ಣ ಕೈಗಾರಿಕೆಗಳನ್ನು (Small Scale 
Industries) ಆರಂಭಿಸಿದವರೂ ಇದ್ದಾರೆ, ದೊಡ್ಡ ಕೈಗಾರಿಕೆಗಳಲ್ಲಿ ಕಾರ್ಮಿಕರಾಗಿ 
ದುಡಿವವರಿದ್ದಾರೆ. ಇತ್ತೀಚೆಗೆ ಸರಕಾರೀ ಉದ್ಯೋಗದಲ್ಲಿ ದುಡಿವವರಿದ್ದಾರೆ. ಅಂಜೆ 
ಕಚೇರಿ, ಶಾಲೂಕು ಕಚೇರಿಗಳಲ್ಲಿ ಗುಮಾಸ್ಕರಾಗಿದ್ದಾರೆ, 


೧೬ | ಮಾನವಿಕ ಕರ್ಣಾಟಕ 


ಜೋಗಿಗಳ ಬಂಧುತ್ವದ ಸ್ವರೂಪವು ದ್ರಾವಿಡ ಪದ್ಧ ತಿಗೆ ಅನುಗುಣವಾಗಿದೆ. ಅಲ್ಲಿ 


ಮೂರು ಶಲೆಮಾರುಗಳನ್ನು ಗುರುತಿಸಲು ಪದಗಳಿವೆ. ಆತ್ತಿಗೆ-ಭಾವ-ಮೈದುನ-- | 
ನಾದಿನಿ ಇವರ ಮಧ್ಯೆ ವಿನೋದ ಸಂಬಂಧವಿದೆ. ಅಜ್ಜ ಮತ್ತು ಮೊಮ್ಮಗಳ. 
ಮಧ್ಯೆ ಸರಸ ಸಂಬಂಧವಿದೆ. ಅಜ್ಜಿ ಮತ್ತು ಮೊಮ್ಮಗನ ನು ಧ್ಯ ಗಾಢ ಪ್ರೀತಿಯಿರು ' 


ತ್ತದೆ. ಮಾವ ಮತ್ತು ಸೊಸೆ ಯರಲ್ಲಿ "ಶೃಿಂಗಿಕ ಸಂಬಂಧ ಇರುವುದನ್ನು ಇಡೀ 
ಜನಾಂಗ ಅನೈತಿಕ ಎಂದು ಕರೆದರೂ ಕೆಲವೆಡೆ ಅಂಥ ಸಂಬಂಧಗಳಿವೆ. ಮೊಮ್ಮಗನ 
ಮಗನನ್ನು ಅಜ್ಜ ನೋಡುವುದಾದರೆ (ಅಂದರೆ 4 ತಲೆಮಾರುಗಳು) ಚಿನ್ನದ ದೀಪ 
ಉರಿಸಿ, ಆ ಬೆಳಕಲ್ಲಿ ನೋಡಬೇಕೆಂಬ ನಂಬುಗೆಯಿದೆ. ಇದನ್ನು " ಗೋಳಿಗೊಟ್ಟಿ' 
ಎಂದು ಅವರು ಕರೆಯುತ್ತಾರೆ, 

ಜೋಗಿ ಮಹಿಳೆಯರಿಗೆ, ಜೋಗಿಗಳೊಂದಿಗೆ ಬಹುಮಟ್ಟಿಗೆ ಸರಿಸಮನಾದ 
ಸ್ಥಾನಮಾನವಿದೆ, ಅಲ್ಲಿ ವಿಧವೆಯರಿಗೆ ಮರುಮದುವೆಗೆ ಅವಕಾಶವಿದೆ. ವಿವಾಹ 
ಪೂರ್ವದಲ್ಲಿ ಒಬ್ಬಳು ಗರ್ಭಿಣಿಯಾದರೆ, ಅದಕ್ಕೆ ಉಗ್ರ ಶಿಕ್ಷೆಯೇನೂ ಇಲ್ಲ. ಗಂಡಸ 
ಕೊಂದಿಗೆ ಆಕೆ ದುಡಿಯುವುದರಿಂದ ಮನೆಯ ಆರ್ಥಿಕ ಉತ್ಪಾದನೆಯಲ್ಲಿ ಆಕೆ ಸಮ 
ಪಾಲುದಾರಳಾಗುಶ್ಶಾಳೆ. ಸರಕಾರೀ ಉದ್ಯೋಗಗಳಲ್ಲಿ ಆಕೆ ಕಾಣಸಿಗುವುದಿಲ್ಲ. 
ಆದರೆ ಮನೆಯ ಎಲ್ಲ ಕೆಲಸಗಳನ್ನೂ ಆಕೆಯೇ ಮಾಡುತ್ತಾಳೆ. ಒಲೆ ಉರಿಸಲು 
ಬೇಕಾದ ಕಟ್ಟಿ ಗೆ ಮತ್ತು ದನಗಳ ಹಟ್ಟಿ ಗೆ ಬೇಕಾದ ಸೊಪ್ಪ ನ್ನು ಆಕೆಯೇ ಕಾಡಿನಿಂದ 
ಸಂಗ್ರಹಿಸಿ ಕೊಡುತ್ತಾ ಳೆ, ಕೆಲವು ನದ ಕಾಡುತ್ತ ತಿ ಗಳನ್ನು (ಉದಾ: ಜೇನು, 
ಬತ್ತ ಇತ್ಯಾದಿಗಳು) ಸಂಗ್ರಹಿಸಲು ಆಕೆ ಕಿನ ಳೆ, 

ಜೀವನಾವರ್ತನದ ಅನೇಕ ಆಚರಣೆಗಳಲ್ಲಿ ಆಕೆಗೆ ವ ಮುಖ್ಯವಾದ ಸ್ಕಾ ನವಿದೆ. 

ಜನನ, ಹೆಣ್ಣು ಮೊದಲ ಬಾರಿಗೆ ಮುಟ್ಟಾಗುವುದು, ಸೀಮಂತ, ಹಿಡುಷ” ಮತ್ತು 

ಸಾವಿನ ಆಚರಣೆಗಳಲ್ಲಿ ಆಕೆಯೇ ನಿರ್ವಹಿಸಬೇಕಾದ ಹಲವು ಬಗೆಯ ಕೆಲಸಗಳಿವೆ. 
ಆಕೆಯೇ ಹಾಡಬೇಕಾದ, ದೀಪ ಉರಿಸಬೇಕಾದ, ಸ್ನಾನ ಮಾಡಿಸಬೇಕಾದ ಸಂದರ್ಭ 
ಗಳಿವೆ, ಮನೆ ದೈವಗಳಿಗೆ ಹರಿಕೆ ಸಲ್ಲಿಸುವಾಗ, ಕಾಲ ಭ್ಸೈ ರವನಿಗೆ ಕೋಳಿ ಅಥವಾ 
ಹಂದಿ ಕ್ಳೊಯುವಾಗ ಆಕೆ ಗಂಡಸರೊಂದಿಗೇ ಪಾಲುಗೊಳ್ಳು* ತ್ಲಾಳೆ. ಆಕೆಗೆ ಯಾವ 
ಆಚರಣೆಯಲ್ಲೂ ಪೂರ್ಣ ಮಟ್ಟದ ನಿಷೇಧ ಎಂಬುದಿಲ್ಲ. ವ್ವ ವೃಷ್ಟಿ ಯಿಂದ ನೋಡಿ 
ದರೆ ಜೋಗಿಗಳಲ್ಲಿ ಮಹಿಳೆ ಮರತು ತೋಹಿಕೆಯಲ್ಲ. ಜೋಗಿಗಳು ಲೈಂಗಿಕ 
ಪಾವಿತ್ರ್ಯವನ್ನು ಮಾನ್ಯ ಮಾಡುವುದಿಲ್ಲ. ಸಂಭೋಗವು ಅವರ ಧಾರ್ಮಿಕ ಆಚರಣೆ 
ಯಲ್ಲಿ ಒಂದಾಗಿದೆ. ಆಲ್ಲಿ ಮಹಿಳೆಯರಿಗೆ ಉತ್ತಮ ಸಾ ನ ಪ್ರಾಪ್ತವಾಗಲು ಇದು 
ಮುಖ್ಯವಾದ ಕಾ ರಣವಾಗಿರಬೇಕು ಎನ್ನಿಸುತ್ತದೆ. 

"ತೋಗಿಗಳಲ್ಲಿ ಜೀವಮಾನಕ್ಕೆ ಸಂಬಂಧಿಸಿದ ಅನೇಕ ಆಚರಣೆಗಳಿವೆ. ಹೆಣ್ಣು 


ಏಳು ತಿಂಗಳ ಗರ್ಭಿಣಿಯಾಗುವಾಗ ಆಕೆಯನ್ನು ಗಂಡನ ಮನೆಯಿಂದ ಮನೆಗೆ 


ಅಂದಕೆ ತವರು ಮನೆಗೆ ಕಕಿದುಕೊಂಡು ಬರುತ್ತಾರೆ, ಮದುವೆಯ ಸಂದರ್ಭದಲ್ಲಿ 


ip ಎ ನ ಗಡ. 1. |ಜ(| 


ಜೋಗಿಗಳು ೧೭ 


ವರನ ಕಡೆಯವರು ತೆರ ನೀಡಿರದಿದ್ದಕೆ ಆಕೆ ತನ್ನ ತಂದೆಯ ಮನೆಯಲ್ಲಿಯೇ 
ಇರುತ್ತಾಳಾದ್ದರಿಂದ ಕರೆದುಕೊಂಡು ಬರುವ ಪ್ರಶ್ನೆಯೇ ಇಲ್ಲ. ಆಕೆ ಏಳು ತಿಂಗಳ 
ಗರ್ಭಿಣಿಯಾಗಿರುವಾಗ ಸೀಮಂತವನ್ನು ವೈಭವದಿಂದ ಆಚರಿಸುತ್ತಾರೆ. ನಿಶ್ಚಿತ ದಿನ 
ದಂದು ಗರ್ಭಿಣಿಯು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ, ಅಂಗಳದಲ್ಲಿ ಭೈರವನ ಪೂಜೆ 
ಮಾಡಬೇಕು. ಈ ಬಗ್ಗೆ ನಂಜುಂಡಯ್ಯ ಮತ್ತು ಆನಂತ ಕೃಷ್ಣ ಅಯ್ಯರ್‌ ಅವರ 
ವರದಿಯು ಸರಿಯಾದುದು. 


“0೫ a Tuesday or a Friday, selected for this worship, the 
pregnant woman bathes in the morning and fasts till evening, in 
front of her hut, four stakes are driven in to the ground at the 
corners of a rectangle. A cloth is stretched on them so as to 
form a cradle. A pot of toddy with a coloured thread tied to its 
rim is placed near it and worshipped with flowers and Kunkuma 
powder and a pig is sacrificed. An egg is rocked in the cradle 
and the goddess is invoked to bring about a safe delivery. 


A dinner is given for which a sum of three rupees is spent 
in providing 1066). The ommission of this ceremony is not only 
believed to cause risk to danger to the woman at the time of 
‘delivery but also subjects the family to fine of ten rupees to the 
caste (Nanjundayya M.V. and Anantha Krishna Iyer LK. 1930: 
495), 

ಈ ಬಗೆಯ ವಿವರಣೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. 

ಮಗು ಹುಟ್ಟಿದ ಮೇಲೆ 5 ದಿನಗಳವರೆಗೆ ಹೊಲೆಯನ್ನು ಆಚರಿಸುತ್ತಾರೆ. 
ಆಕೆಯನ್ನು ಮತ್ತು ಮಗುವನ್ನು ಮನೆಯಲ್ಲಿ ಪ್ರತ್ಯೇಕ ಕೋಣೆಯೊಂದರಲ್ಲಿ ಇರಿಸು 
ವರು. ಸೂಲಗಿತ್ತಿ ಮಾತ್ರ ಅಲ್ಲಿಗೆ ಹೋಗಬಹುದು. ಬೇರಾರಿಗೂ ಅಲ್ಲಿ ಪ್ರವೇಶ 
ವಿಲ್ಲ ಗಂಡು ಮಗು ಹುಟ್ಟಿದರೆ ಎಂಟಾಣೆ ಹಣವನ್ನು ಗುರುಮರಠಕ್ಕೆ ಕಳಿಸುತ್ತಾರೆ. 
ಹೆಣ್ಣು ಮಗು ಹುಟ್ಟಿದ್ದರೆ ನಾಲ್ಕಾಣೆಯನ್ನು ಕಳಿಸುತ್ತಾರೆ. 5ನೇ ದಿನ ಊರಿನ 
ಮಹಿಳೆಯರು, ಮತ್ತು ಜಾತಿಯ ಹಿರಿಯರು ಆ ಮನೆಯಲ್ಲಿ ಒಟ್ಟು ಸೇರುವರು, ಆ ದಿನ 
ಶಾಯಿ ಮತ್ತು ಮಗುವಿಗೆ ಸ್ನಾನ ಮಾಡಿಸುವರು, ಬಂದವರೆಲ್ಲ ದೇವರಿಗೆ ಕೈಮುಗಿದು 
ಮಗುವಿಗೆ ಒಳಿತಾಗಲೆಂದು ಹಾರೈಸಿ, ಆ ಮಗುವಿಗೆ ಏನಾದರೂ ಕಾಣಿಕೆಯನ್ನು 
ಕೊಡುವರು. ಗುರು ಮಠದಿಂದ ತರಲಾದ ಪವಿತ್ರ ನೀರನ್ನು (ತೀರ್ಥ) ಮನೆಯ 
ಎಲ್ಲೆಡೆಗೆ ಚಿಮುಕಿಸುವರು, ಅನಂತರ ಕಳ್ಳು ಸೇವಿಸಿ, ಮಾಂಸಾಹಾರದ ಊಟ 
ಮಾಡುವರು. ಸೂಲರಗಿತ್ತಿಗೆ ಸೀರೆಯೊಂದನ್ನು ಉಡುಗೊರೆಯಾಗಿ ನೀಡುವರು. 
ಹುಟ್ಟಿದ ಮಗು ಸತ್ತುಹೋಗಿ, ಅನಂಶರ ಪುನಃ ಮಗು ಹುಟ್ಟಿದರೆ, ಆ ಮಗು 
ಸಾಯಬಾರದೆಂದು ಹುಟ್ಟಿದ ತಕ್ಷಣ ಮಗ:ವಿನ ಮೂಗಿನ ಒಂದು ಬದಿಯನ್ನು ಸ್ವಲ್ಪ 

2 


೧೮ ಮಾನವಿಕ ಕರ್ಣಾಟಕ 


ವಿನ ರಕ್ಷಣೆಗೆಂದು ಮಂತ್ರಿಸಿದ ತಾಯತಗಳನ್ನು ಮಗುವಿಗೆ, ತೊಟ್ಟಿಲಿಗೆ ಕಟ್ಟುವರು, 


ಮುಂದೆ 40 ದಿನಗಳ ಕಾಲ ಹೆತ್ತಾಕೆ ನನ್ನು ಆತ್ಯಂತ ಮುತುವರ್ಜಿಯಿಂದ ನೋಡಿ | 


ಕೊಳ್ಳುತ್ತಾರೆ, ಆಕೆಯನ್ನು ದಿನಕ್ಕೆರಡುಬಾರಿ ಬಿಸಿ ನೀರಿನಲ್ಲಿ ಸ್ತಾನ ಮಾಡಿಸುತ್ತಾರೆ, 
ಅಕೆಗೆ ಬಗೆಬಗೆಯ ನಾರು-ಬೇರುಗಳನ್ನು ತಂದು ಕಷಾಯ ಮಾಡಿ ಕುಡಿಯಲು 
ಕೊಡುತ್ತಾರೆ. ನೀರನ್ನು ಮಾತ್ರ ಕುಡಿಯಲು ಕೊಡುವುದೇಇಲ್ಲ. ನಲ್ವತ್ತು ದಿನಗಳ 
ಅನಂತರ ಮನೆಕೆಲಸಗಳನ್ನು ಮಾಡುತ್ತಾಳೆ, ಸ 

ಹುಡುಗಿ ಮೊದಲಬಾರಿಗೆ ಮುಟ್ಟಾದಾಗ ಜೋಗಿಗಳು ಐದು ದಿನದ ಹೊಲೆ 
ಯನ್ನು ಆಚರಿಸುತ್ತಾರೆ ಮುಟ್ಟಾದ ತಕ್ಷಣ ಆಕೆ ಫಲ ಬಿಡುವ ಯಾವುದಾದರೂ 
ಒಂದು ಮರದ ಕೆಳಗೆ (ಉದಾ; ಹಲಸಿನ ಮರ) ಕುಳಿತುಕೊಳ್ಳುತ್ತಾಳೆ. ಆದನ್ನು 
ಕಂಡ ಮನೆಯ ಹೆಂಗಸರು ನೆರಕಕಿಯ ಮುತ್ತೈದೆಯರಿಗೆ ಸುದ್ದಿ ಕೊಡುತ್ತಾರೆ, 
ಅವರೆಲ್ಲರೂ ಬರುತ್ತಾರೆ. ಜೋಗಿಗಳ ಯಜಮಾನನಿಗೆ, ಬುದ್ಧಿ ವಂತನಿಗೆ ಕೋಲ್ಕಾರ 
ರಿಗೆ ಸುದ್ದಿ ಮುಚ್ಚಿ ಸುತ್ತಾರೆ, ಅವರಲ್ಲಿ ಕೆಲವರು ಬರುತ್ತಾರೆ. ಅ ದಿವಸ ಹುಡುಗಿಗೆ 
ಸ್ನಾನ ಮಾಡಿಸಿ, ಮನೆಯ ಹೊರಗಡೆ ಅಕೆ ಇರಲು ವ್ಯವಸ್ಥೆ ಮಾಡುತ್ತಾರೆ, 


ದಿನ ಮಗನಿಗೆ ಅನ್ನ ಕೊಡುತ್ತಾರೆ ಮತ್ತು ತೊಟ್ಟಿಲಿಗೆ ಹಾಕುತ್ತಾರೆ. ಆ ದಿನ ಮಗು ' 


ಸೀಳಿ ಬೀಡುತ್ತಾರೆ. ಅಲ್ಲಿಗೆ ಅನಂಶರ ಚಿನ್ನದ ರಿಂಗನ್ನು ಇಡುವರು. ಮಗು ಹುಟ್ಟಿದ : 
ಐನನೇ ದಿನದಂದು ಮಗುವಿಗೆ ಹೆಸರಿಡುವರು, ಮಗು ಹುಟ್ಟಿದ 11ನೇ ಅಥವಾ 16ನೇ? 


% 


} 


yy 
ಗೆ 
ಡೆ 


ಮುಂದಿನ ದಿನಗಳಲ್ಲಿ ಊರವರೆಲ್ಲ ಆಕೆಗೆ ಬಗೆಬಗೆಯ ತಿಂಡಿಗಳನ್ನು ತಿನ್ನಲು ತಂದು ' 


ಕೊಡುತ್ತಾರೆ. ಇದನಲ್ಲಿ "ನೆನ್ನಕ್ಕೆ? ಎಂಬ ತಿಂಡಿಯನ್ನು ಬಹುತೇಕ ಜನ ತಂದುಕೊಡು 
ತ್ತಾರೆ. ಅಕ್ಕಿಯನ್ನು ಚೆನ್ನಾಗಿ ಹುರಿದು, ಪುಡಿಮಾಡಿ, ಬೆಲ್ಲ ಮತ್ತು ತೆಂಗಿನಕಾಯಿ 
ಯನ್ನು ಸೇರಿಸಿ, ನೆನ್ನಕ್ಕಿಯನ್ನು ಮಾಡುತ್ತಾರೆ, ಐದನೇ ದಿನ ಮತ್ತೆ ಊರವರೆಲ್ಲ 
ಒಟ್ಟು ಸೇರುತ್ತಾರೆ, ವಿಶೇಷವಾಗಿ ಹೆಂಗಸರು ಸೇರುತ್ತಾರೆ, ಆ ದಿವಸ ಮಡಿವಾಳ್ತಿ 
(Washer 97017೩7) ಯೂ ಅಲ್ಲಿಗೆ ಬರುತ್ತಾಳೆ. ಅಂಗಳದ ಒಂದು ಮೂಲೆಯಲ್ಲಿ 
ಹುಡುಗಿಯನ್ನು ನಿಲ್ಲಿಸುತ್ತಾರೆ, ಆಕೆಯ ತಲೆಯಿಂದ ಕಾಲಿನವರೆಗೆ ಉದ್ದಕ್ಕೆ 


ಒಂದು ನೂಲು ಕಟ್ಟುತ್ತಾರೆ, ಅನಂತರ ಅಡ್ಡವಾಗಿ ಇಟ್ಟಿ ಒಂದು ಒನಕೆ - 


ಯನ್ನು ದಾಟಲು ಹೇಳುತ್ತಾರೆ, ವೀಳ್ಯ ತಿನ್ನಲು ಕೊಟ್ಟು, ಅನ್ನವನ್ನು ಕಾಗೆಗಳಿಗೆ 
ಕೊಡಲು ಹೇಳುತ್ತಾರೆ. ಅಲ್ಲಿಂದ ನೇರವಾಗಿ ನೀರಿರುವ ಸ್ಥಳಕ್ಕೆ (ಉದಾ: ಬಾವಿ 
ಕಟ್ಟಿ ಅಥವಾ ನದಿಯ ಬದಿಗೆ) ಬರುತ್ತಾರಿ. ಅಲ್ಲಿ 5 ಮಡಕೆಗಳನ್ನು ಇಟ್ಟು, ಅದಕ್ಕೆ 
ಹಾಲು ಹೊಯ್ದು, ಮಾವಿನ ಎಲೆ ಕಟ್ಟ, ಕೈ ಮುಗಿಯಲು ಹೇಳುತ್ತಾರೆ. ಈ 
ಮಡಕೆಗೆ "ಪೇರಸಾಲೆ' ಎಂದು ಹೆನರು. ಈ ಕ್ರಿಯೆಗೆ "ಗುಂಭ ಪೂಜೆ' ಎಂದು 
ಹೆಸರು. ಅನಂತರ ಹುಡುಗಿಯನ್ನು ಮನೆಯ ಒಳಕ್ಕೆ ಕರೆದುಕೊಂಡು ಹೋಗಿ, 
ಅಡುಗೆ ಮನೆಯಲ್ಲಿ ಪೂರ್ವಾಭಿಮುಖವಾಗಿ ಕುಳ್ಳಿರಿಸುತ್ತಾರೆ. ಸೇರಿದವರೆಲ್ಲ ಆಕೆಯ 
ಮೈಮೇಲೆ ಅಕ್ಕಿಯನ್ನು ಹಾಕಿ (ತಳೆದು) ಹಣ ಮತ್ತು ವಸ್ತುವಿನ ರೂಪದಲ್ಲಿ ಉಡು 


ಸಾತ್‌ 


ಜೋಗಿಗಳು ೧೯ 


ಗೊರೆ ನೀಡುತ್ತಾರೆ. ಎಲ್ಲ ಉಡುಗೊರೆ ಆದ ಮೇಲೆ ಹುಡುಗಿಯನ್ನು ಮನೆಯೊಳಗೆ 
ಮತ್ತು ಹೊರಗೆ ಕರೆದುಕೊಂಡು ಹೋಗಿ, ಎಲ್ಲ ವಸ್ತುಗಳನ್ನು ಮುಟ ಲು ಹೇಳುತ್ತಾರೆ, 
ಅನಂತರ ಸೇರಿದವರೆಲ್ಲ ಕಳ್ಳುಕುಡಿದು, ಮಾಂಸದೂಟ ಮಾಡುತ್ತಾರೆ, ಆಜೀ ದಿನ 
ಸಂಜೆ ಹುಡುಗಿಯ ಸೋದರಮಾವ (ತಾಯಿ:ಯ ಸಹೋದರ) ಆಕೆಯನ್ನು ತನ್ನೊಂದಿಗೆ 
ಕರೆದುಕೊಂಡು ಹೋಗುತ್ತಾನೆ. ಆತ ತನ್ನ ಮನೆಯಲ್ಲಿ ಬಗೆ ಬಗೆಯ ತಿಂಡಿಗಳನ್ನು 
ಮಾಡಿಸಿ, ಆಕೆಗೆ ತಿನ್ನಿಸಿ, ಕೆಲವು ದಿನಗಳಲ್ಲಿ ಆಕೆಯನ್ನು ಒಂದೆ ಕಳಿಸುತ್ತಾನೆ. 
ಸಾಮಾನ್ಯವಾಗಿ ಸೋದರ ವರಾವಥಿಗೂ ಈಕೆಗೂ ವಿನೋದ ಸಂಬಂಧ ಇರುತ್ತದೆ, 

ತಿಂಗಳ ಮುಟ್ಟುವಿನಲ್ಲಿ ಜೋಗಿ ಹೆಂಗಸರು ಮೂರು ದಿನಗಳ ಹೊಲೆಯನ್ನು 
ಆಚರಿಸುತ್ತಾರೆ. ನಾಲ್ಕನೇ ದಿನ ಸ್ಲಾನ ಮಾಡಿ ಪ್ರವೇಶಿಸುತ್ತಾರೆ. 

ಜೋಗಿಗಳು ಸತ್ತವರನ್ನು ಮಣ್ಣಲ್ಲಿ ಹೊಳುತ್ತಾರೆ, ಸತ್ತ ತಕ್ಷಣ ಊರವರಿಗೆಲ್ಲ 
ಸುದ್ದಿ ಕಳುಹಿಸುತ್ತಾರೆ. ಊರವರು ಸಂಬಂಧಿಕರೆಲ್ಲ ಬಂದು ಸೇರಿದ ನಂತರ ಹೆಣಕ್ಕೆ 
ಸ್ನಾನ ಮಾಡಿಸುತ್ತಾರೆ. ಹಳೆ ಬಟ್ಟಿ ಯನ್ನು ತೆಗೆದು, ಹೆಣಕ್ಕೆ ಹೊಸ ಬಟ್ಟಿ ಹಾಕು 
ತ್ತಾರೆ, ಬಿಳಿ ಬಟ್ಟಿ ಹೊದಿಸುತ್ತಾರೆ. ಹಣೆಗೆ ವಿಭೂತಿ ಹಾಕುತ್ತಾರೆ. ಬಿದಿರಿನ 
ಚಟ್ಟದಲ್ಲಿ ಒಂದು ಮುಟನವನ್ನು ಸಿದ್ಧಪಡಿಸಿ, ಅದರಲ್ಲಿ ಹೆಣವನ್ನು ಕುಳ್ಳಿರಿಸುತ್ತಾರೆ, 
ಅನಂತರ ಬಂದವರೆಲ್ಲರೂ ಹೆಣಕ್ಕೆ ಸುತ್ತು ಬರುತ್ತಾ, ಹೆಣಕ್ಕೆ ಅಕ್ಕಿಯನ್ನು 
. ತಳೆಯುತ್ತಾರೆ. ಇಷ್ಟರಲ್ಲಿ ಒಬ್ಬನು ಬೇಯಿಸಿದ ಅನ್ನವನ್ನು ಒಂದು ಮಡಕೆಗೆ ಹಾಕಿ 
ಸಿದ್ಧ ಪಡಿಸುತ್ತಾನೆ. ಅದು ಸಾಲಿನ ಮುಂದುಗಡೆ ಇರುವಂತೆ ಯಾರಾದರೊಬ್ಬರು 
ಹಿಡಿದುಕೊಳ್ಳುತ್ತಾರೆ. ಉಳಿದವರು ಹೆಣವನ್ನು ಹೆಗಲಲ್ಲಿ ಹೊತ್ತುಕೊಳ್ಳುತ್ತಾರೆ. 
ವಾದ್ಯ ಸಮೇತ ಮೆರವಣಿಗೆಯನ್ನು ಹೆಣ ಹೂಳುವ ಓನಕ್ಕೆ ಕೊಂಡೊಯ್ಯುತ್ತಾರೆ. 
ಅಲ್ಲಿ ಗುಂಡಿ ತೆಗೆದು, ಹೆಣವನ್ನು ಆ ಹೊಂಡಕ್ಕೆ ಮೂರು ಸುತ್ತು ತಂದು ದಕ್ಷಿಣಾಭಿ 
ಮುಖವಾಗಿ ಕುಳ್ಳಿ ರಿಸುತ್ತಾರೆ. ಹೆಣದ ಮೈಮೇಲಿರುವ ಅಭರಣವನ್ನೆಲ್ಲ ತೆಗೆಯುವರು, 
ವಿಶೇಷವಾಗಿ ಕಿವಿಯಲ್ಲಿರುವ ಕುಂಡಲವನ್ನು ತೆಗೆಯಲಾಗುವುದು. ಅನಂತರ ಜೀವ 
ಇರುವ ಒಂದು ಚಿಕ್ಕ ಕೋಳಿಮರಿ ಮತ್ತು ಉಪ್ಪನ್ನು ಹೆಣದ ಭುಜದ ಭಾಗದಲ್ಲಿ 
ಇರಿಸುತ್ತಾರೆ, ಬಾಳೆ ಎಲೆಯೊಂದನ್ನು ಕುಳ್ಳಿರಿಸಿದ ಹೆಣದ ತಲೆಯ ಮೇಲೆ ಕವುಚಿ 
ಹಾಕಿ, ಹೊಂಡವನ್ನು ನಿಧಾನವಾಗಿ ಮುಚ್ಚುತ್ತಾ ಬರುವರು. ಪೂರ್ತಿ ಮುಚ್ಚಿದ 

ಮೇರೆ, ನೆಲಕ್ಕೆ ಮೇಲೆ ಕಾಣುವಂತೆ ಒಂದು "ಗುಪ್ಪೆ'ಯನ್ನು ಮಾಡುವರು ಆ 

_ ಗುಪ್ಪೆಯ ಎದುರಿನಲ್ಲಿ ಸ್ವಲ್ಪ ವಿಭೂತಿ, ವೀಳ್ಯದೆಲೆ ಆಡಿಕೆ ಮತ್ತು ಕಳ್ಳನ್ನು ಇಟ್ಟು, 
ಚಿಕ್ಕ ದೀಪ ಉರಿಸಿಟ್ಟು ಕೈಮುಗಿದು ಎಲ್ಲರೂ ಒಂದಿರುಗುತ್ತಾರೆ. ಸ್ನಾ ನ ಮಾಡಿ, 
ಮನೆಯೊಳಗೆ ಹೆಣ ಇದ್ದ ಜಾಗದಲ್ಲಿ ಚಿಕ್ಕ ದೀಸವೊಂದನ್ನು ಉರಿಸಿಟ್ಟು ಕಳ್ಳು 
ಕುಡಿದು, ಊಟ ಮಾಡುವರು, 

ಸತ್ತ ಮೂರನೇ ದಿವಸ ಅನ್ನ, ಮೊಟ್ಟಿ, ಕೊಟ್ಟಿ, ಮೀನು, ಕೋಳಿ ಮಾಂಸ 
ಮತ್ತಿತರವುಗಳನ್ನು ಬಾಳೆ ಎಲೆಯಲ್ಲಿ ಹಾಕಿಟ್ಟು, ಹೆಣವನ್ನು ಹೂಳಿದ್ದ ಜಾಗಕ್ಕೆ 


೨೦ ಮಾನವಿಕ ಕರ್ಣಾಟಕ 


ತರುವರು: ಅಲ್ಲಿರುವ ಗುಪ್ಪೆಗೆ ಮೂರು ಸುತ್ತು ಬಂದು, ತಂದಿದ್ದನ್ನು ಅದರ ಎದುರಿಗೆ 
ಇರಿಸಿ, ಕೈಮುಗಿದು * ಬಂದು ತಿಂದು ಹೋಗು ' ಎಂದು ಪ್ರಾರ್ಥಿಸಿ, ಅಲ್ಲಿಂದ ಸ್ವಲ್ಪ ' 
ದೂರ ಹೋಗಿ, ಗುಫೆ ಗೆ ಬೆನ್ನು ಹಾಕಿ ನಿಲ್ಲುವರು ಸ್ವಲ್ಪ ಹೊತ್ತಿನ ಆನಂತರ 4 
ಹಿಂದಿರುಗಿ ee ತಂದಿರುವ ತಂಡಿಗಳನ್ನೆಲ್ಲ ಮತ್ತೆ ಎತ್ತಿಕೊಂಡು ಬಂದು ಹೊಳೆಗೆ ' 
ಎಸೆಯುವರು. ಸ್ನಾನ ಮಾಡಿ ತಮ್ಮ ತಮ್ಮ ಮನೆಗೆ ಹೋಗುವರು. ತೆ 

ಸತ್ತ 11ನೇ ದಿನದಂದು ತಿಥಿ ಆಚರಣೆ ಮಾಡ.ತ್ತಾರೆ. ಇದಕ್ಕೆ "ದಿವಸ ' 
ಮಾಡುವುದು ಎಂದು ಹೆಸರು. ಆ ದಿನ ಇಡೀ ಮನೆಯನ್ನು ಸಗಣಿಸಾರಿಸಿ ಶುದ್ಧ 
ಮಾಡುವರು. ಹಳೆ ಮಡಕೆಗಳನ್ನೆಲ್ಲ ಎಸೆದು ಹೊಸ ಮಡಿಕೆಗಳನ್ನು ತರುವರು. 
ಸತ್ತವನ ಹಿರಿಯ ಮಗನು ತಲೆಯನ್ನು ನುಣ್ಣಗೆ ಬೋಳಿಸಿ ಸಾವಿಗೆ ಸಂಬಂಧಿಸಿದ ' 
ಕ್ರಿಯೆಗಳನ್ನು ನೆರವೇರಿಸಿಕೊಂಡು ಹೋಗಲು ಬದ್ಧನಾಗುತ್ತಾನೆ. ಆತ ಕೊರಳಿಗೆ 
ಬಿಳಿಯ ಬಟ್ಟೆಯ ಚೂರೊಂದನ್ನು ಕಟ್ಟಿ ಕೊಳ್ಳು ತ್ತಾನೆ, ಮೊದಲು ಬಗೆಬಗೆಯ 
ಮಾಂಸದ ನದಾರ್ಥಗಳನ್ನು ಮೂಡಿ ಬ್‌ ಇನ್ನು ಜಾಗಕ್ಕೆ ಹೋಗುವರು. ಹೆಣ 
ಹೂತಲ್ಲಿಗೆ ಬಿಳಿ ಬಟ್ಟಿ ಹೊದಿಸುವರು. ತಂದ ತಿಂಡಿಗಳನ್ನು ಎದುರಿಗೆ ಇಡುವರು. 
ಸತ್ತವನ ಹೆಂಡತಿ ಇದ್ದರೆ ಆಕೆಯ ಕೈಯಲ್ಲಿರುವ ಬಳೆಗಳನ್ನು ಈ ದಿನ ಒಡೆಯುವರು. 
ತಾಳಿಯನ್ನು ಬಿಚ್ಚುವರು, ಕಿವಿ ಮತ್ತು ಮೂಗಲ್ಲಿ ಅರಣ ಇದ್ದರೆ ಆದನ್ನು ತೆಗೆಯ 
ಹೊಗುವುದು, ವಿಧಷೆಯು ಒಂದು ಬಿಳಿ ಬಟಿ ಸಿಯನ್ನು ಸಮಾಧಿಗೆ ಹೊದಿಸಬೇಕು. 

ಅನಂತರ ತಾವು ತಂದ ತಿಂಡಿಯನ್ನು "ಅಲ್ಲಿಯೇ ಇಟ್ಟು, ಈಗಾಗಲೇ ಸತ್ತು 
ಹೋದ ಹಲವು ಹಿರಿಯರು ಅದನ್ನು ಸ್ವೀಕರಿಸುವಂತೆ ಪಾ ್ರಿರ್ಥಿಸುವರು. ಹಲವರ 
ಹೆಸರು ಹೇಳಿ ಕರೆಯುತ್ತಾರೆ. ಸ್ವಲ್ಪ ), ಹೊತ್ತಿ ನ ಅನಂತರ ನಿಂದವರೆಲ್ಲ ಒಟ್ಟು ಸೇರಿ 
ತಂದ ತಿಂಡಿಯನ್ನು ಅಲ್ಲಿ ಯೇ ಕುಳಿತೆ ತಿನ್ನುವರು (ಕೆಲವು ಕಡೆಗಳಲ್ಲಿ ಅದನ್ನು 
ಹೊಳೆಗೆ ಬೀಸ ಕ್ರಮವೂ ಇದೆ), ಸ್ಪಾ ನ ಮಾಡಿ ಮನೆಗೆ ಬರುವರು, ದಾ *ರಿಯಲ್ಲಿ 
ಸಗಣಿಯನ್ನು ಮೆಟ್ಟಿ ತಮ್ಮನ್ನು ತಾವೇ ಶುದ್ಧ ಗೊಳಿಸಿಕೊಳ್ಳು ವರು. ಸತ್ತವನ 
ಮನೆಯವರೆಲ್ಲ ವೀ ಭ್ಯ ತಿನ್ನು ವಂತೆ ಹೇಳಲಾಗುವುದು. ಊರವರು ವೀಳ್ಯ ವನ್ನು ತೆಂದು 
ಕೊಡುತ್ತಾ ರೆ. ಅದನ್ನು ತಿಂದು ಉಗಿಯಬೇಕು, ಹೀಗೆ ಮಾಡಿದರೆ ಸಾವಿನ ಮೈಲಿಗೆ 
ಕಳೆದು ಹೋಗುತ್ತ ದೆ, 

ಆ ದಿವಸ ರಾತ್ರಿ ಹಂದ್ಕಿ ಕೋಳ್ಕಿ ಆಡು ಅಥವಾ ಕುರಿಯನ್ನು ಕೊಂದ್ಕು 
ಮಾಂಸ ಮಾಡಿ, ಬೇಯಿಸಿ, ಕಳ್ಳು ಸೇರಿಸಿ ್ಸೈ ರವಿಗೆ ಅರ್ಪಿಸುತ್ತಾರೆ ; ;ಕೈ ಮುಗಿಯು 
ತ್ತಾರೆ. ಅನಂತರ ಅದನ್ನು ತಿಂದ್ದು ಕುಡಿದು" ಭಂಗಿ ಸೇದಿ ಜೋಗಿಗಳಿಲ್ಲ ಮೈಮರೆಯು 
ತ್ತಾರೆ, ಇಲ್ಲಿ ಗಂಡಸರು ಹೆಂಗಸರು ವ್ಯತ್ಯಾಸ ಇಲ್ಲ. ಸತ್ತು ಒಂದು ತಿಂಗಳಾಗುವಾಗ 
ಇನ್ನೊಮ್ಮೆ ಎಲ್ಲಸೂ ಸೇರಿ ಊಟ ಮಾಡುತ್ತಾರೆ, ಇಲ್ಲಿಗೆ ಸಾವಿನ ಕ್ರಿಯೆಗಳೆಲ್ಲ 
ಮುಗಿಯುತ್ತ ದೆ, ಒಂದು ತಿಂಗಳಾದ ಅನಂತರ ಸತ ವರಿಗೆ ಯಾವ ಕ ಜಾ 


ವದು 


ಇಲ್ಲ. ಶ್ರಾದ್ಧ ದಂಥ ಆಚರಣೆಗಳು ಜೋಗಿಗಳಲ್ಲಿ ಇಲ್ಲ, ಜೀವದಲ್ಲಿದ್ದಾಗ ತುಂಬ 


m* 


ಜೋಗಿಗಳು ೨೧ 


ಉಪದ್ರವ ಕೊಡುತ್ತಿದ್ದವನು ಸತ್ತ ಮೇಲೂ ಪೀಡೆ ನೀಡುತ್ತಾನೆ ಎಂದು ಅವರು 
ಭಾವಿಸುತ್ತಾರೆ. ಅನೇಕ ಆಶೆಗಳನ್ನು ಇಟ್ಟುಕೊಂಡು ಸತ್ತವರೂ ಆಗಾಗ ಮನೆಗೆ 
ಬಂದು ಉಪದ್ರವ ನೀಡುತ್ಮಾರೆಂದೂ ಅವರು ಭಾವಿಸುತ್ತಾರೆ. 

ಸಾವಿಗೆ ಸಂಬಂಧಿಸಿದ ಆಚರಣೆಗಳಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಲು 
ಅವರು ಸಿದ್ಧರಿಲ್ಲ, 


ಜೋಗಿಗಳ ಒಳಾಡಳಿತ: 
ಜೋಗಿಗಳಿಗೆ ತಮ್ಮದೇ ಆದ ಆಡಳಿತ ವ್ಯವಸೆ ಯಿದೆ. ಸ್ವಾತಂತ್ರೊ ಸತ್ತರೆ 


ತ್ರ 
ಭಾರತದ ಅಡಳಿತ ವಿಧಾನವನ್ನು ಅವರು ಒಪ್ಪಿ ಕೊಂಡಿದ್ದರೂ, ತಮ್ಮ ಒಳಾಡಳಿತದ 
ವಿಧಿನಿಧಾನಗಳನ್ನು ಅವರು ಪೂರ್ಣವಾಗಿ ಬಿಟ್ಟು ಕೊಟ್ಟಿಲ್ಲ. 
.. ಇವರ ಒಳಾಡಳಿತದ ಮೇಲ್ತುದಿಯಲ್ಲಿ ಅನೇಕ ಮಠಗಳಿವೆ, ಕದ್ರಿಮಠ, ಆದಿ 
ಚುಂಚನಗಿರಿ ಮಠಗಳಲ್ಲದೆ ಕೆಲವು ಲಿಂಗಾಯುತ ಮಠಗಳಿಗೂ ಇವರು ನಡೆದು ಕೊಳ್ಳು 
ತ್ತಾಕಿ ಈ ಮಠದ ಪ್ರತಿನಿಧಿಗಳು ಪ್ರತಿ ಮೂರು ವರ್ಷಕ್ಕೊಮ್ಮೆ ಜೋಗಿಗಳಿಂದ 
ಹಣ ವಸೂಲಿ ಡಾ. ಇದಲ್ಲದೆ ಮದುವೆಯ ಸಂದರ್ಭದಲ್ಲಿಯೂ ನಿಗದಿತ 
ಶುಲ್ಕವನ್ನು ಗುರುಮಠಕ್ಕೆ ಸಂದಾಯ ಮಾಡಬೇಕಾಗುತ್ತದೆ, ಮಠದ ಪ್ರತಿ 
`ನಿಧಿಗಳಲ್ಲದೆ, ಕೆಲವು ಊರುಗಳನ್ನು ಗಮನದಲ್ಲಿರಿಸಿಕೊಂಡು, ಆವರ ಯೋಗಕ್ಷೇಮ 
ವಿಚಾರಿಸಿಕೊಳ್ಳಲು ಅಲ್ಲಿ ಒಟ್ಟು (ಯಜಮಾನ ಇರುತ್ತಾನೆ. ಈತ ಜೋಗಿಗಳ 
ಮಟ್ಟಿಗೆ ನ್ಯಾಯಾಧೀಶನ ಕೆಲಸವನ್ನು ನಿರ್ವಹಿಸುತ್ತಾನೆ. ಜೋಗಿಗಳನ್ನು ಜಾತಿಯಿಂದ 
| ಹೊರಗೆ ಹಾಕಲೂ ಅವರಿಗೆ ಹಕ್ಕಿಜಿ. ಹಾಗೆ ಬೇರೆಯಾರಾದರೂ ಜಾತಿಗೆ ಸೇರುವು 
ದಿದ್ದರ್ಕೆ ಗುರುಮಠಕ್ಕೆ ಹಣ ವಸೂಲಿ ಮಾಡಿ, ಅವರನ್ನು ಜಾತಿಗೆ ಸೇರಿಸಿಕೊಳ್ಳುವ 
ಕೆಲಸವನ್ನೂ ಇವನೇ ಮಾಡುತ್ತಾನೆ. ಗುರುಮಠಗಳಿಂದ ಹೊರಡುವ ಯಾವುದೇ 
ನಿರೂಪವನ್ನು ಜನರಿಗೆ ಮುಟ್ಟಿ ಸುವ ಕೆಲಸವನ್ನು " ಯಜಮಾನ” ಮಾಡಬೇಕಾಗು 
ತ್ತದೆ, 

ಯಜಮಾನನ ಕೈ ಕೆಳಗೆ ಅನೇಕ ಜನ "ಬುದ್ಧಿ ವಂತರು? ಇರುತ್ತಾರೆ. ಇವರನು 
ಯಜಮಾನರೇ 4 ಮಾಡುತ್ತಾ ಕಿ. ಇವರು ಯಾಜಕ ಅನುಸಸ್ಸಿ ತಿಯ್ಲ 
ಯಜಮಾನನಂತೇ ಕಾರ್ಯನಿರ್ವಹಿಸುತ್ತಾರೆ. ಅಲ್ಲದೆ ಯಜಮಾನ ಹೇಳಿದ. ಕೆಲಸ 
| ಗಳನ್ನು ಮಾಡುತ್ತಾರೆ. ಗುರುಮಠಕ್ಕೆ ಹಣ ಸಂಗ್ರಹಿಸುವ ಕೆಲಸನೇ ಇವರಿಗೆ 
ಪ್ರಧಾನವಾದುದು. ಹ್ರಾಗೇ ಜೋಗಿಗಳ ಒಳಜಗಳವನ್ನು ತೀರ್ಮಾನಿಸುವುದು 
ತನ್ನಿಂದ ಅಸಾಧ್ಯವಾದ ಕೆಲಸವನ್ನು ಆತ ಯಜಮಾನನಿಗೆ ತಿಳಿಸುತ್ತಾನೆ. 
ಯಜವಸಾನನ ಒಪ್ಪಿಗೆಯ ಮೇರೆಗೆ ಬುದ್ಧಿವಂತರು ತಮ್ಮ ಸಹಾಯಕರಾಗಿ ಕೆಲವು 
ಜನ "ಕೊಲ್ಯಾರ'ರನ್ನು ನೇವಿಸಸಿಕೊಳ್ಳಬಸುದು, ಇವರು ಬುದ್ಧಿವಂತರಿಗೆ 
ಸಹಾಯಕರು. 


೨೨ ಮಾನವಿಕ ಕರ್ಣಾಟಕ 


ಇವರಲ್ಲದೆ ನೇರವಾಗಿ ಮಠದಿಂದಲೇ ನೇಮಿಸಲ್ಪಟ್ಟ ಕೆಲವು " ಭಂಡಾರಿ' 
ಗಳೂ ಇರತ್ತೂರೆ. ಭಂಡಾರಿಗಳು ಜನರಿಗೆ "ವಿಭೂತಿ'ಯನ್ನು ತಲುಪಿಸಬೇಕು, 
ಯಾರಾದರೂ ಜೋಗಿ ತಪ್ಪುಮಾಡಿ, ಅನಂತರ ಅವರನ್ನು ಶುದ್ಧೆಗೊಳಿಸಬೇಕಾದರೆ 


ಅಲ್ಲಿ ಭಂಡಾರಿ ಇರಬೇಕಾಗುತ್ತದೆ, ತಪ್ಪಿತಸ್ಥನ ಹಣೆಗೆ ಭಂಡಾರಿ ಸ್ವತಃ ವಿಭೂತಿ ' 


ವೌ 
ಹಚ್ಚುತ್ತಾ ನಿ. 


ಮೇಲಿನ ಎಲ್ಲ ಅಧಿಕಾರವೂ ವಂಶ ಪಾರಂಪರ್ಯವಾಗಿ ಬರುತ್ತದೆ. ಆದಕೆ ಜನ ' 


ಇಚ್ಚೆ ಸಿದಲ್ಲಿ ಅವರನ್ನು ಬದಲಾಯಿಸಲು ಸಾಧ್ಯವಿದೆ. ಹಾಗೇ ಮಠಗಳೂ ಇಚ್ಚೆ ಸಿದಲ್ಲಿ 
ಅವರನ್ನು ಬಡಲಾಯಿ)ಸಬಹುದು. 
ಜೋಗಿಗಳ ಒಳಾಡಳಿತವನ್ನು ಸಂಕ್ಷೇಪವಾಗಿ: ಹೀಗೆ ಸೂಚಿಸಬಹುದು. 
ಗುರು ಮಠಗಳು 


ಯಜಮಾನರುಗಳು 
ಕ 
ಕೋಲ್ಫಾ ರರು 


| 
ಜನರು. 

ಈ ಒಳುಡಳಿತ ಕ್ರಮ ಈಗಲೂ ಎಷ್ಟು ಬಲಿಸ್ಮ ವಾಗಿದೆಯೆಂದರೆ, ಸಾಮಾನ 
ವಾಗಿ ಜೋಗಿಗಳು ಕೋರ್ಟಿಗೆ ಹೋಗುವುದೇ ಇಲ್ಲ. ಅವರಲ್ಲಿರುವ ದಂಡನೆಗಳ 
ಕೆಲವು ಮಾದರಿಗಳು ಈ ಕೆಳಗಿನಂತಿವೆ. 

]. ಜೋಗಿ ಇನ್ನೊಬ್ಬ ಜೋಗಿಯನ್ನು ಬೈದರೆ, ಆಥವಾ ಹೊಡೆದಕೆ 

ಗುರುವ:ಠಕ್ಕೆ 15 ರಿಂದ 25 ರೂ, ದಂಡ ತೆರಬೇಕು. 


ಮದುನೆಯಾನ ಹೆಂಗಳು ಒಂದು ರಾತ್ರಿ ಮನೆಯ ಹೊರಗಡೆ ಎಲ್ಲಿಯೋ 
ಉಳಿದಿದ್ದರೆ -5 ರೂ. ದಂಡ ತೆರಬೇಕು. 

3. ವಿವಾಹಿತ ಸ್ತ್ರೀಯ ಜೊತೆ ಅನೈತಿಕ ಸಂಬಂಧ ಇಟ್ರು ಕೊಂಡ ಗಂಡಸು 
ತಪ್ಪು ಕಾಣಿಕೆ ರೂ. 35ನ್ನು ತೆರಬೇಕು. 

4. ಮದುವೆಯಾಗದೆ, ಹುಡುಗಿಯೊಬ್ಬಳನ್ನು ಲೈಂಗಿಕ ಸುಖಕ್ಕಾಗಿ ಇಟ್ಟು 
ಕೊಂಡಿದ್ದರೆ ರೊ. 100-00 ದಂಡ ತೆರಬೇಕು. 

5 ಜಾತಿಯಿಂದ ಹೊರಗೆ ದಬ್ಬಲ್ಪಟ್ಟವನು ಮತ್ತೆ, ಜಾತಿಗೆ ಹಿಂದಿರುಗ 

ಬೇಕಾದರೆ ರೂ. 5-00 ದಂಡ ತೆರಬೇಕು, ಇತ್ಯಾದಿ. 


ಇದು ಸುಮಾರು 50 ವರ್ಷಗಳ ಹಿಂದಿನ ವಿಷಯ ಈಗ ಇಂಥವಕ್ಕೆ ಜೋಗಿ 
ಗಳಲ್ಲೇ ಮಹತ್ತ್ವ ಇಲ್ಲ. 
ಬದ್ಧವಾಗಿವೆ. 


[೨ 


ಏನಿದ್ದರೂ ಜೋಗಿಗಳ ಒಳಾಡಳಿತ ವ್ಯವಸ್ಥೆ ನಿಯಮ. 


ಹ 
| 
ತ 


ಜೋಗಿಗಳು ೨೩ 


ಜೋಗಿಗಳ ಧಾರ್ನಿಕ ವ್ಯವಸ್ಥೆ 


ಜೋಗಿಗಳ ಧಾರ್ಮಿಕ ವ್ಯವಸ್ಥೆ ತುಂಬಾ ಸಂಕೀರ್ಣವಾಗಿದೆ. ಅವರಲ್ಲಿ ಬಹಳ 
ಜನ ಶೈವರಾಗಿದ್ದು ಲಿಂಗಾಯಿತ ಮಠಗಳಿಗೆ ನಡೆದುಕೊಳ್ಳುತ್ತಾರೆ. ಕೆಲವರು 
ತಿರುಪತಿಯ ವೆಂಕಟ್ರಿಮಣದೇವರ ಭಕ್ತರಾಗಿದ್ದು ಕೊಂಡು "ಹರಿಸೇವೆ'ಯನ್ನು 
ಶ್ರದ್ಧೆಯಿಂದ ವಣಡುತ್ತಾರೆ, ಇನ್ನು ಕೆಲವರು ಕುಲದೈವವಾಗಿ ಕಾಲಭೈರವನನ್ನು 
ಮಾತ್ರ ಆರಾಧಿಸಿಕೊಂಡಿದ್ದಾರೆ. ಕಾಮನ ಹುಣ್ಣಿಮೆಯಲ್ಲಿ ಆದಿಚುಂಚನಗಿರಿ 
ಜಾತ್ರೆ ನಡೆಯುತ್ತದೆ. ಅಲ್ಲಿ ಜೋಗಿಗಳು ಸಂಭ್ರಮದಿಂದ ಪಾಲ್ಗೊಳ್ಳುತ್ತಾರೆ. 


ತಮಗೇನಾದರೂ ಕಷ್ಟ ಬಂದರೆ, ಆಗ ಜೋಗಿಗಳು ಜ್ಸೈರವನಿಗೆ ಕೈಮುಗಿದು, 
ಕುರಿ-ಕೋಳಿ ಕೊಯ್ದು ರಕ್ಷಣೆಗಾಗಿ ಪ್ರಾರ್ಥಿಸುತ್ತಾರೆ. ಇದನ್ನು «ಭುಕ್ತಿ' ಮಾಡುವುದು 
ಎನ್ನುತ್ತಾರೆ, ಊರಿಗೇ ಕಸ್ಟ ಬಂದಾಗ ಊರವರೆಲ್ಲ ಸೇರಿ ಭೈರವನಿಗೆ ಹಂದಿ ಕೊಯ್ಯು 
ತ್ತಾರೆ. ಇದನ್ನು «ಭೆಂಟರ ಸ ವೆ? ಎನ್ನುವರು. ಭಂಟರ ಸೇವೆಯ ದಿನ ಊರವರಿಗೆಲ್ಲ 
ಕಳ್ಳು ಮತ್ತು ಮಾಂಸದ ಊಟ ನೀಡುತ್ತಾರೆ. ಇದಕ್ಕೆ "ಸರ್ವಮಾಡುವುದು' ಎಂದು 
ಹೆಸರು, "ಮಾರಮ್ಮ » ಅಕ್ಕಮ್ಮ, ಗಂಗಮ್ಮ ಸಜಾ ಸ್ತ್ರೀ ದೇವತೆಗಳನ್ನು 
ಪೂಜಿಸುವವರೂ ಇದ್ದಾರೆ. 


ಜೋಗಿಗಳಲ್ಲಿ ಅಪಾರವಾದ ಜನಪದ ಹಾಡು, ಕತ್ತೆ ಒಗಟು ಮತ್ತು ಗಾಜಿ 
ಗಳಿವೆ, "ಸಿದ್ದವೇಶ' ಎ೨» ಕುಣಿಕದ ಸ್ರಕಾರವೂ ಇದೆ. ಕರಪಾಲ ಸಂಪ್ರದಾಯ 
ದಂತೆ ಜೋಗಿಗಳಲ್ಲಿಯೂ ಮೇಳವನ್ನು ನಡೆಸುತ್ತಾರೆ. ಕಿನ್ನ ರಿ, ದಂಬರಿಗೆ, 
ಪಿಳ್ಳ ಂಗೋವ್ಮಿ ತಾಳ, ಚಿಟಿಗಿ, ಗಗ್ಗರ ಇಂಥ ವಾದ್ಯಗಳನ್ನು ಬಳಸುತ್ತಾ ಕೆ. ಸಂಗೀತ 
ಜ್ಯ ಮತ್ತು ನ ೈತ್ಯವನ್ನು ಒಟ್ಟು ಸೇರಿಸುತ್ತಾರೆ. ಮಹಾಭಾರತದ ಕತೆಗಳನ್ನು 
ರಾತ್ರಿಯಿಡೀ ಆಕರ್ಷಕವಾಗಿ abt’ ಕ, ಇದಲ್ಲಜಿ ಅರುಣ್ಯಕೊಮಾರ, 
ರುದ್ರ ಸೇನೆ ರಾಜ, ಜಗತ್ತೆ ರ್ತ ರಾಜ, ಸಂಕಿನೆ ಕುಮಾರ, ಅಸಾವತಿ ಇಂಥ ಕತೆಗಳನ್ನು 
ಹೇಳುತ್ತಾ, ಕೆ. ಪೌರಾಣಿಕು ಐತಿಹಾಸಿಕ, ಸಾಮಾಜಿಕ ವಸ್ತು ವುಳ್ಳ ಕತೆಗಳು ಇವರಲ್ಲಿವೆ. 


ಈಚಿಗೆ ಎಲ್ಲ ಜನಾಂಗಗಳಂತೆ ಜೋಗಿಗಳೂ ಕೂಡಾ A ಒಳ 
ಗಾಗುತ್ತಿದ್ದಾರೆ. ಅವರು ಪೇಟ, ಪಟ್ಟಿ ಣಗಳಲ್ಲಿ ವ್ಯ ವಹಾರ ನಡೆಸುತ್ತಿದ್ದಾರೆ. ವಸು 
ಗಳ ಖರೀದಿಗೆ ಮಾರುಕಟ್ಟಿಗೆ ತೇಗು, ದ್ದಾ ಕ್ತ” ಇತರ ಜನಾಂಗದವಕೊಡನೆ 
ಹೊಂದಿಕೊಂಡು ತೂಗುತ್ತ ದ್ದಾ ಕಿ. ತಮ್ಮ ಮಕ್ಕ ಳನ್ನು ಓದಿಸಬೇಕೆಂಬ ಆಶೆಯನ್ನು 
ಹೊಂದುತ್ತಿದ್ದಾರೆ. ಹೆಣ್ಣು ಮಕ್ಕೆ ಳನ್ನು ಶಾಲೆಗೆ ಸುತ. ದ್ವಾರಿ. ಸಾಂಪ್ರಾದಾಯಿಕ 
ಮಡಿ-ಮೈಲಿಸಿಯ ಬಗೆಗೆ NR ಇಟ್ಟು ಕೊಂಡು ಹೊಸತನಕ್ಕೆ ಒಗ್ಗಿಕೊಳ್ಳುತ್ತಿ 
ದ್ಹಾರ್ಕಿ, ಮೂರು ಮಕ್ಕಳು ಸಾಕೆಂಬ ವಿಪ್ರಾ ಯ ಹೊಂದಿದ್ದಾ ರೆ. ಜ್‌ 
ನಿರೋಧ ಕಾರ್ಯಕ ಮಕ್ಕೆ ಬೆಂಬಲ ಸೂಚಿಸಿದ್ದಾ ಕ್ಕೆ ಸಾಮಾಜಿಕವಾಗಿ ತಾವು 
ಕೆಳೆಗಿರುವುದನ್ನು ಗಮನಿಸಿ ಮೇಲೆ ಬರಲು ಯತ್ನಿ ಸುತಿ ತ್ರಿದ್ದಾರೆ. 


೨೪ ಮಾನವಿಕ ಕರ್ಣಾಟಕ 


ಒಬ್ಬೆನಿಂದ ಜೋಗಿಗಳದ್ದು ಐತಿಹಾಸಿಕವಾಗಿ ಅತ್ಯಂತ ಮಹತ್ವದ ಜನಾಂಗ. 
ಭಾ3ತೀಯ ಸಂಸ್ಕೃತಿಗೆ ಇವರ ಕೊಡುಗೆ ತೀರ ವಿಶಿಷ್ಟವಾದದ್ದು, ಅಪಾರವಾದದ್ದು. 


ಮುಖ್ಯ ವ್ಯಕ್ತಿ ಗಳು 
ಹೆಸರು ಪ್ರಾಯ ಗಂಡು/ಹೆಣ್ಣು ಸ್ಥಳ 
1. ಪುರುಷೋತ್ತಮ 52 ಗಂಡು ಮರ್ಕಂಜ 
2. ಅಣ್ಣುಪುರುಷ 68 ಗಂಡು ಮರ್ಕಂಜ 
3. ರಾಮ ಪುರುಷ 44 ಗಂಡು ಕಾಸರಗೋಡು 
4. ಚುಂಚ ಜೋಗಿ 08 ಗಂಡು ಮರ್ಕಂಜ 
5, ಬೋರಿ 52 ಹೆಣ್ಣು ಮರ್ಕಂಜ 
6. ಕಾಳ ಪುರುಷ 51 ಗಂಡು ಮರ್ಕಂಜ 


ರಾನಾ ಈ ಪೂರ ಪಘಘಘಘಘಘಾಘಾ್ಷ ಘೂ 7ಘಾ7/ಸೂಸಹಹಾಹಾಾಅಾಕಾಣಾಣಾಗ/ಘ:/ೂಗ7ಉಾಣಾಸಾಸಾ ರ ರ ತ ತ 0050/ 300011, ಟೋ ಚಾೊವಾಾಮಾ' 
ಆಧಾರ ಗ್ರಂಥಗಳು--ಲೇಖನಗಳು 


], ಪುರುಷೋತ್ತಮ ಬಿಳಿಮಲೆ. “ಸಿದ್ಧ ವೇಶ-ಒಂದು ಅಧ್ಯಯನ ; ಮಾನವಿಕ ಕರ್ನಾಟಕ 
ಸಂಪುಟ, 17, ಸಂಚಿಕೆ 1, 2 (ಸಂ: ಬಿ.ಕೆ, ಗುರುರಾಜರಾವ್‌) ಮೈಸೂರು ; ಮೈಸೂರು 
ವಿಶ್ವವಿದ್ಯಾನಿಲಯ, 1986.87, 


2. ಬೋರಲಿಂಗಯ್ಯ, ಹಿ. ಬೆ. "ದಾಸಪ್ಪ -ಜೋಗಪ್ಪ', ಬೆಂಗಳೂರು ; ಕನ್ನಡ ಸಾಹಿತ್ಯ ಪರಿಷತ್ತು; 
1981, 


3. ಚಿದಾನಂದಮೂರ್ತಿ, ಎಂ., "ಕನ್ನಡ ಶಾಸನಗಳ ಸಾಂಸ್ಕೃ ತಿಕ ಅಧ್ಯಯನ, ಮೈಸೂರು : 
ಮೈ ಸೂರು ವಿಶ್ವವಿದಾ ನಿಲಯ, 1979 


4. ಹಿರಿಯಣ್ಣ, ಎ., “ಕಿನ್ನರಿ ಜೋಗಿಗಳ ಸಂಪ್ರದಾಯ”, ಜಾನಪದ ಸಮಾವೇಶ (ಸಂ: 
ಪರಮಶಿವಯ್ಯ, ಜೆ. ಎಸ್‌.) ಮೈಸೂರು : ಮೈಸೂರು ವಿಶ್ವವಿದ್ಯಾನಿಲಯ, 1979. 


5. BRIGGS GEORGE WESTON. ‘Gorakhanatha and the 
Kanaphta Jogis’, Delhi : Motilal Banarasidas ; 1973. 


6. Nanjundayya, 11. ೫. and Anantha Krishna 17೫೦೧ L.K., 


The Mysore Tribes and Castes “ » Mysore : Mysore Univer- 
sity, 1930, 


ಸಮಾಜನಿಜ್ಞಾಾ ನ ಸಾಹಿತ್ಯದ 
ಇತ್ತೀಚಿನ ಪ್ರವೃತ್ತಿಗಳು 


ಸಮಾಜ ವಿಜ್ಞಾನಗಳ ಪರಿವಿಡಿ ವಿಸ್ತಾರವಾದದ್ದು. ಇವು ಬಹಳ ವೇಗ 
ವಾಗಿಯೂ ಬೆಳೆಯುತ್ತಿವೆ. ಶುದ್ಧ ವಿಜ್ಞಾನಗಳನ್ನು ಬಿಟ್ಟರೆ ಬಹುತೇಕ ಸ್ಪಷ್ಟ 
ಹಾಗೂ ತರ್ಕಬದ್ಧ ಚಿಂತನೆಗಳು ಸಮಾಜ ವಿಜ್ಞಾನಗಳ ಶ:ಖೋಪಶಾಖೆಗಳೆಲ್ಲ 
ದರಲ್ಲಿಯೂ ನಡೆಯುತ್ತಿವೆ. ನಮ್ಮ ಪುಸ್ತಕ ಮಾರುಕಟ್ಟೆಗಳಿಗೆ ಇವುಗಳಿಂದ ಹರಿದು 
ಬರುತ್ತಿರುವ ಪುಸ್ತಕಗಳ ಸಂಖ್ಯೆ ಪ್ರತಿವರ್ಷ ಹೆಚ್ಚುತ್ತಿದೆ... ಈನರೆಗೆ ಉತ್ಪತ್ತಿ 
ಯಾಗಿರುವ ಸಾಶಿತ್ಯ ರಾಶಿ ಜಂತೆ 0 ಎಟ ಭ್ರಮೆ ಗೊಳಿಸುವಂತಿದೆ. ಆದರೆ, 
ಸಂವೇದನಾಶೀಲ ಓದುಗರು ಮತ್ತು lk pV ವಿಮರ್ಶಕರು £೫ ತ್ರ ಈ 
ರಾಶಿಯಲ್ಲಿ ಕಾಳುಗಳಿಗಿಂತ ಜೊಳ್ಳುಗಳೆ ಪ್ರಮಾಣವೇ ಜಾಸ್ತಿಯಾಗಿದೆ ಎಂಬ:ದನ್ನು 
ಮನಗಾಣಬಲ್ಲರು, ಇಂತಹ ವಿಸಮತೆಯನ್ನು ತಡೆಗಟ್ಟುವ GARR ಅವರು 
ಆಗಾಗ್ಗೆ ಒತ್ತಿ ಹೇಳುತ್ತಿದ್ದಾರೆ. ಪ್ರ phe ದೊಡ ಪ್ರಕಾಶನ ಸಂಸ್ಥೆಯಲ್ಲಿ 
ನುರಿತ "ವಿಮರ್ಶಕ ಅಥವಾ ಸಾನ ಮಂಡಳಿಯಿದ್ದು ಉತ್ತ ಹ ಪುಸ್ತ ಕಗಳನ್ನು 
ಮಾತ್ರ ಪ್ರಕಾಶಿಸಲು ಸಲಹೆಗಳನ್ನು ನೀಡುವಂತಾದರೆ ಕಳಪೆ ಸಾಹಿತ್ಯವ ವನ್ನು ಕಡಮೆ 
ದು ಎಂಬುದು ಅವರ ಇಂಗಿತ. ದುರಂತವೆಂದರೆ, ಈ ಬಗೆಯ ವ್ಯವಸ್ಥೆ 
ನಮ್ಮ ಯಾವ ಪ್ರಕಾಶಕರ ಬಳಿಯೂ ಇಲ್ಲ. ನಮ್ಮ ಈಗಿನ ಸಾಮಾಜಿಕ, 
ರಾಜಕೀಯ, ಅರ್ಥಿಕ, ಶೈಕ್ಷಣಿಕ ಮತ್ತು ಆಡಳಿತ ವ್ಯವಸ್ಥೆ ಗಳಲ್ಲಿ ಸಾಕಲು 
ಬೆಳವಣಿಗೆ ದ;ಸ್ಸಾಧ್ಯವೆಂದೇ ಹೇಳಬೇಕು. ಗ್ರಂಥಗಳ ರಚನೆ ಮತ್ತು ಪ್ರಕಾಶನ 
ಮಟ್ಟಗಳಲ್ಲಿ ಆ ಮಾಲ ಮಾಪನ ಆಗದೇ ಹೋದರೆ-ಮ:ಂದೇನು? ಭಾ” ಇರ:ವ 
ದಾರಿ ol ಗ್ರಕಾಶನೋತ್ತರ ಅಥವಾ ಮರಣೋ ರ ವಿಮರ್ಶೆ ಇಲ್ಲನೆ, ವಿಶ್ಲೇಷಣೆ. 

ಈಗ ನಾವು ಮಾಡುತ್ತಿರುವುದು ಅದನ್ನೇ, 

| ಇತ್ತೀಚಿಗೆ ಹೊರಬಂದಿರುವ ಸಮಾಜ ವಿಜ್ಞಾನಗಳ ಪುಸ್ತಕ ರಾಶಿಯನ್ನು 
ಕೆದಕಿ ನೊಡಿದಾಗ ಮಹಿಳೆಯರಿಗೆ ಸಂಬಂಧಿಸಿದ ಪುಸ್ತಕಗಳ ಗುಂಪು ನಮ್ಮ ಗಮನ 


೨೬ ಮಾನವಿಕ ಕರ್ಣಾಟಕ 


ಸೆಳೆಯುತ್ತದೆ. ನಮ್ಮ ದೀಶದ ಜನಸಂಖ್ಯೆಯ ಅರ್ಧದಸ್ಟಿರುವ ಇವರು ನಮ್ಮ 
ಸಮಾಜದ ದುರ್ಬಲ ವರ್ಗಕ್ಕೆ ಸೇರಿರುವುದು ಒಂದು ದೊಡ್ಡ ವಿಸರ್ಯಾಸವೇ ಸರಿ, 
ಆದರೂ ಅವರ ಸಮಸ್ಯೆಗಳನ್ನು ಕುರಿತು ವಿಪುಲ ಸಾಹಿತ್ಯ ಸೃಷ್ಟಿ ಯಾಗಿದೆ. ಅದರಲ್ಲಿ 
ಕುಮಾರಿ ಜಯವರ್ಧನೆಯವರ "ಫೆಮಿನಿಸಂ ಟೈಂಡ್‌ ನಾ )ಸನ್ಯಾಲಿಸಂ ಇನ್‌" ದಿ 
ಥರ್ಡ್‌ ವರ್ಲ್ಡ್‌ ಇನ್‌ ದಿ ನೈಂದೀಂತ್‌ ಚಂಡ" ಆರ್ಲಿ ಟಟ: ತ್‌ ಸೆಂಚುರೀಸ್‌? 
ಎಂಬ ಕೃತಿ ನಮ್ಮ ಆಸಕ್ತಿ ಸನ ಕೆರಳಿಸುತ್ತಜೆ, ಸಾಮಾ ಜ್ಯ ಶಾಹಿ ವಿರೋಧಿ 
ಚಳವಳಿಗಳಲ್ಲಿ ಚೀಣಾ ದೇಶವನ್ನು "ಹೊರತುಪಡಿಸಿ, ಉಳಿದೆಲ್ಲಾ ತೃತೀಯ ಜಗತ್ತಿನ 
ದೇಶಗಳಲ್ಲಿ ಸ್ತ್ರೀ ಸ್ವಾತಂತ್ರ ವಾದಕ್ಕೆ ಗೌಣ ಸ್ಥಾನವೇ ಲಭಿಸಿದೆ ಎಂಬುದು 
ಜಯವರ್ಥನೆಯವರ ಪ್ರತಿಪಾದನೆ. ಈ ದೇಶಗಳಲ್ಲಿನ ಪುರುಷ ಬೂರ್ಜ್ವಾ ನೇತಾರರು 
ತಮ್ಮ ಹೋರಾಟದ ಬಲಸಂವರ್ಧನೆಗೆ ಸಿ ಸ್ತ್ರೀಯರನ್ನು ಉಪ ವಯೋಗಿಸಿಕ ಡು. ತಮ್ಮ 
ಗುರಿ ಸಾಧನೆಯಾದನಂತರ ಅವರನ್ನು ಅಡಿಗೆ ಮನೆಗಳಿಗೆ ತಳ್ಳಿ ದರೆಂದು ಅವರು ಅಪಾ 
ಸುತ್ತಾರೆ, ಸಾಮ್ರಾಜ್ಯಶಾಹಿ ವಿರೋಧಿ ಹೋವು” ಮಹಿಳೆಯರ ಸ್ಯ 
ರಾಜಕೀಯ ಪ್ರವೇಶ ಹಾಗೂ ಸಾಮಾಜಿಕ ಜಾಗೃತಿಗೆ ಅನುವು ಮಾಡಿಕೊಟ್ಟ ತು 
ಎಂಬುದು ಜಯವರ್ಧನೆಯವರ ಅರಿವಿಗೆ ಬರುವುದಿಲ್ಲ, ತಮ್ಮ ಹೋರಾಟಕ್ಕೆ ತಕ್ಕ 
ಪ್ರತಿಫಲ ಸಿಕ್ಕದೆ ತಮ್ಮ ವಿದ ಮಾನಗಳ ಬಗೆ  ಯಥಾಸ್ಥಿ ತಿಯ: ಸರ 
ಸ್ತ್ರೀಯರು ತಮ್ಮ FRR ಇನ್ನೂ ತೀವ್ರ ಹೋರಾಟಕ್ಕಿಳಿಯಬೇಕಾಯಿ 
ತೆಂಬುದು ನಿಜಸಂಗತಿ, ಭಾರತದಲ್ಲಿ ಆದದ್ದು ಮತ್ತು ಚಗುತ್ತರುವ ಇದೇ. Abas 
ಸಾಮ್ರಾ ಜ್ಯ ಶಾಹಿ ವಿರೋಧಿ ಹೋರಾಟದಲ್ಲಿ ಮತ್ತು ಅನೆಂತರದ ಆಂದೋಳನಗಳಲ್ಲಿ 
ಆದದ್ದು ಎಲ್ಲರಿಗೂ ಗೊತ್ಮು, ಮಹಿಳೆಯರು ಪ ಗ್ರ ಧಾನಿ, ರಾಯಭಾರಿ, ರಾಜ್ಯಪಾಲ, 
ಮುಖ್ಯಮಂತ್ರಿ, ಕುಲಪತಿ, ಮುಂತಾದ ಸಾ ನಗಳಿಗೇಂಲು ತಕ್ಕ ಅವಕಾಶ ಮತ್ತು 
ಪರಿಸರವನ್ನು ಕಲ್ಪಿ ಸಿದ ಕೆಲವೇ ದೇಶಗಳಲ್ಲಿ ಭಾರತವೂ ಒಂದೆಂಬುದನ್ನು ಯಾರೂ 
ಅಲ್ಲಗಳೆಯಲಾರರು, ಮಹಿಳೆಯರ ಸ್ಥಿತಿಗತಿಗಳನ್ನು ಕಡೆಗಣಿಸು ಪುದಾಗಲೀ ಆಥವಾ 
ವೈಭವೀಕರಿಸುವುದಾಗಲೀ ನಮ್ಮ ಈ ವ್ಯಾಖ್ಯಾನದ. ಉದ್ದೇಶವಲ್ಲ. ನಾವು ಹೇಳ 
ಬೇಕೆಂದಿರುವುದು ಇಷ್ಟೇ--ಈ ಪುಸ್ತಕದ ಲೇಖಕರು ಸಾಕಷ್ಟು ಪೂರ್ವಸಿದ್ಧ ತೆಗಳನ್ನು 
ಮಾಡಿಕೊಂಡಿಲ್ಲ. ಜೋ ಬಗ್ಗೆಯಂತೂ ಆದು ಬಹಳ rg ಸ್ಪಷ್ಟ. 268 ಪುಟಗಳ 
ಈ ಪುಸ್ತಕದ ಜಿಲೆ 160 ಕಾತಾಶುಗಳು! ಬಹಳ ಜಾಸ್ತಿ ತ 

ಸ್ಪೀಕಿಂಗ್‌ ಆಫ್‌ ಫೆ ಫೈರ್‌ ಎಂಬುದು ಬೇರೊಂದು ಬಗೆಯ ಪುಸ್ತಕ. ಇದನ್ನು 
Kn ಕ" ಮತ್ತು ದೇವಕಿ ಜೈನ್‌ ಎಂಬುವರು ಸಂಕಲಿಸಿದ್ದಾಕೆ. ಅನೇಕ 
ಮಹಿಳೆಯರ ದೊಡ (ತನ ಮತ್ತು ಕ್ರಿಯಾಶೀಲತೆಯ ಬಗ್ಗೆ ಇಲ್ಲಿ ಸಾಗುತ್ತ 
ಇವರಲ್ಲಿ ಕೆಲವರು ಧರ್ಮಾಧರ್ಮಗಳ ಸಂಘರ್ಷಣೆಯಲ್ಲಿ ಜಸುಶೀಲರಾಗಬೇಕಾಗಿದೆ. 
ಮೂಕಂಾಗಿರಲು ಮಾತ್ರ ಇವರಿಂದ ಸಾಧ ವಿಲ್ಲ. 


ಮಾರ್ಕಸ್‌" ಪುಲ್ಲಂ” ಅವರ "ದಿ ರಾಂಗ್‌ ಇ ಆಫ್‌ ಇಂಡಿಯನ್‌ ವುಮನ್‌ ಹುಡ್‌? 


ಸಮಾಜ ವಿಜ್ಞಾನ ಸಾಹಿತ್ಯದ ಇತ್ತೀಚಿನ ಪ್ರವೃತ್ತಿಗಳು ೨೭ 


ನಮ್ಮ ಒಂದಿನ ಪೀಳಿಗೆಗಳಿಗೆ ಸಂಬಂಧಿಸಿದ್ದು. 1900ರಲ್ಲಿ ಪ್ರಕಟಗೊಂಡ ಈ 
ಪುಸ್ತಕವನ್ನು 1984ರಲ್ಲಿ ಇಂಟರ್‌ ಇಂಡಿಯಾ ಪಬ್ಲಿಕೇಷನ್ಸನವರು ಪುನರ್‌ 
ಮುದ್ರಿ ಸಿದ್ದಾರೆ. ಬಾಲ್ಯವಿವಾಹದ ಆಮಾಯ ಕತನವನ್ನೂ ವೈಧವ್ಯ ದ ಕ್ರೂರ 
ಆಚರಣೆಗಳನ್ನೂ ಪುಲ್ಲಂ" ಚಿತ್ರಿಸಿದ್ದಾರೆ, ದಕ್ಷಿಣ ಭಾರತದ ಹಲವೆಡೆಗಳಲ್ಲಿ, ಆದೂ 
ಗ್ರಾಮಾಂತರ ಪ್ರದೇಶಗಳಲ್ಲಿ ವಿಧವೆಯರು ತಲೆ ಬೋಳಿಸಿಕೊಳ್ಳಲು ಒತ್ತಾಯ 
ವಿರುವ ಬಗ್ಗೆ ಉಲ್ಲೇಖಗಳಿವೆ. ವಿದ್ಯಾವಂತ ಮಹಿಳೆಯರು ಕೂಡಾ ತಮಗೆ ತಾವೇ 
ಇಂತಹ ಉಗ್ರ ಬಂಧನಗಳನ್ನು ವಿಧಿಸಿಕೊಂಡು ಒಂದು ಬಗೆಯ ಬಹಿಷ್ಠಾರಕ್ಕೊಳ 
ಗಾಗುತ್ತಿ ದ್ಹಾರೆಂದು ಹೇಳಿದ್ದಾರೆ. ವಿದೇಶಗಳಲ್ಲಿ ಶಿಕ್ಷಣ ಪಡೆದು ಬಂದ ಯುವಕರು 
ಕೂಡಾ ಈ ಕ್ರೂರ ಪದ್ಧತಿಗಳನ್ನು ಎದುರಿಸದೆ ತಮ್ಮ ತಂದೆ, ತಾಯಿ ಮತ್ತು 
ಇತರ ಬಂಧುಗಳನ್ನು ಸಂಪ್ರೀತಿಗೊಳಿಸಲು ಅಪ್ರಾಪ್ತ ವಯಸ್ಸ ವಧುಗಳನ್ನು 
ಸ್ವೀಕರಿಸಿದ ಉದಾಹರಣೆಗಳನ್ನು ಈ ಲೇಖಕರು ಕೊಡುತ್ತಾರೆ. ಈ ಬಗೆಯ 
ಪುಸ್ತಕಗಳು ಗತಕಾಲಕ್ಕೆ ಸೇರಿದವುಗಳೆಂದು ನಾವು ಬಗೆದರೂ ಆಂತಹ ದುಷ್ಪ ಪದ್ಧತಿ 
ಗಳು ಅಲ್ಲಲ್ಲಿ ಜೀವಂತನಿರುವುದನ್ನು ಕಾಣುತ್ತಿ ದ್ದೆ "ವೆ. ಮಹಿಳೆಯರನ್ನು ಕುರಿತ ಈ 
ಬಗೆಯ ಪುಸ್ತಕಗಳಲ್ಲಿ ಇಂದಿನ ಮಹಿಳೆಯರ ಪ ನ್‌ ಚಲಿತ ಸಮಸ್ಯೆ ವ:ತ್ತು ವಿದ್ಯಾಮಾ ಇನ 
ಗಳ ಬಗ್ಗೆ ವಿಶ್ಲೇಷಣೆಗಳಿಲ್ಲ. ಅವುಗಳ ಸಜ ನಮ್ಮ ಸಮಕಾಲೀನ ಸಮಸ್ಯೆ 
- ಗಳನ್ನು ಒಳಗೊಂಡಿದ್ದರೆ ಚೆನ್ನಾಗಿತ್ತು. 

1983ರ ಪ್ರೊ. ಎಂ. ಎನ್‌. ಶ್ರೀನಿವಾಸ್‌ ಅವರ "ಜೆ. ಪಿ. ನಾಯಕ್‌ ಸ್ಮಾರಕ 
ಉನನ್ಯೂಸ'ಸವರ್‌ ರಿಫ್ಲೆಕ್ಷನ್ಸ್‌ ಆನ್‌ ಡೌರಿ ಎಂಬುದನ್ನು ಅವಲೋಕಿಸೋಣ 
ಈ ಚಿಂತನಶೀಲ ಉಪನ್ಯಾಸದಲ್ಲಿ ಪ್ರೊ. ಶ್ರೀನಿವಾಸ್‌ ಅವರು ವರದಕ್ಷಿಣೆ ಪದ್ಭತಿಯು 
ಬೆಳೆದ.ಬಂದೆ ಬಗೆಯನ್ನು ವಿವರಿಸುತ್ತಾ ಮದುವೆ ಸಮಯದಲ್ಲಿ ಕನ್ಯಾದಾನ ಮಾಡು 
ವಾಗ ವರನಿಗೆ ನೀಡುವ ನಗ, ನಾಣ್ಯ ಮೊದಲಾದವುಗಳ ಬಗ್ಗೆ ಪ್ರಸ್ತಾಪಿಸಿರುತ್ತಾರೆ. 
ಕಾಲಕ್ರಮದಲ್ಲಿ ಅದು ಎಂಥ ಸಮಾಜಬಾಹಿರ ಕ್ರೂರಪದ್ಧತಿಯೆಸಿಸಿದಗೂ ಸಂಪ್ರ 
ದಾಯವಾಗಿ ಪರಿವರ್ತನೆಗೊಂಡು ಕನ್ಯಾ ಮಾತಾ -ಹಿತರ ಆರ್ಥಿಕ ಸ್ಥಿತಿಗತಿಗಳ ಮೇಲೆ 
ಎಂಥ ದುಷ್ಪರಿಣಾ ಮಗಳನ್ನು ಬೀರಿ ಅವರನ್ನು ಹಿಂಸೆಗೊಳಿಸುತ್ತದೆ ಎಂಬುದನ್ನು 
ವಿಶ್ಲೇಷಿಸುತ್ತ ರಿ. ಈ ದು ಸ್ಪಸದ್ಧತಿಯ ನಿವಾರಣೆಯ ಬಗ್ಗೆ ಆವರು ಕೆಲವು 
ಪರಿಹಾರಗಳನ್ನು ಸೂಚಿಸಿರುತ್ತಾರೆ ವರದಕ್ಷಿಣೆ ಪದ್ಧತಿ ಕೆಟ್ಟದ್ದು, ಆ ಬಗ್ಗೆ ವ್ಯಾಪಕ 
ಅರಿವು ಜನರಲ್ಲಿ ಮೂಡಬೇಕು, ಸಮಾಜದಲ್ಲಿ ಹೆಣ್ಣು ಮತ್ತು ಗಂಡ: ಸಮಾನರೆಂದು 
ಪರಿಗಣಿಸಬೇಕು, ಇಫೇ ಮೊದಲಾದ ಸಲಹೆಗಳನ್ನಿತ್ತರೂ ಇಂದಿನ ದಿನಗಳಲ್ಲಿ 
ಹಲವಾರು ಭಷ ನಡೆಯುತ್ತಿರುವ ವಧುಹಿಂಸ್ಕೆ ಪರಿಶ್ಯಾಸ, ಸಜೀವ ps ಬಗ್ಗೆ 
ಅವರು ಮೌನ ವಹಿಸಿದ್ದಾರೆ. ಈ ಬಗ್ಗೆ ವ್ಯಾಪಕ ಮತ್ತು ಆಳವ ಸಂಶೋಧನೆ 
ಗಳಾಗಬೇಕು. ಸಮಾಜವಿಜ್ಞಾ ನ ಸಾಹಿತ್ಯವು ಈ ದುಷ್ಟ ಪದ್ಧತಿಯ ಮೇಲೆ ಬೆಳಕು 
ಚೆಲ್ಲಿ ಅವುಗಳ ಮೂಲಕಾರಣ ಮತ್ತು ಸರಿಹಾರವನ್ನು ಸೂಚಿಸ ುವೆಂತಿರಬೇಕು. ದುರಂತ 


೨೮ ಮಾನವಿಕ ಕರ್ಣಾಟಕ 


ವೆಂದರೆ, ಅದು ಅಪೇಕ್ಷಿತ ಗತಿಯಲ್ಲಿ ಸಾಗುತ್ತಿಲ್ಲ, ತಕ್ಕ ಸಾಹಿತ್ಯ ಸೃಷ್ಟಿಯಾಗುತ್ತಿಲ್ಲ 
ಮತ್ತು ಸೃಷ್ಟಿಯಾದ ಸಾಹಿತ್ಯ ಜನಸಾಮಾನ್ಯರಿಗೆ ಲಭ್ಯವಾಗುತ್ತಿಲ್ಲ. 


ಸತಿ-ಸಹಗಮನವೆಂಬ ಪದ್ಧತಿಯನ್ನೇ ನೋಡಿ. ಎಂತಹ ಕರಾಳ ಕೃತ್ಯ; 


ಇಪ್ಪತ್ತನೇ ಶತಮಾನದ ಅಂತ್ಯದಲ್ಲಿಯೂ ಈ ಜ್ವಲಂತ ಸಮಸ್ಯೆ ಇನ್ನೂ ಆಚರಣೆ 


ಯಲ್ಲಿದೆ ಎಂದರೆ ನಾನೆಂತಹ ನಾಗರಿಕ ಜನಾಂಗ? ಇದನ್ನು ಸಮರ್ಥಿಸುವ ಮತ್ತು 
ಆಚರಿಸುವ ಜನ ಈಗಲೂ ನನ್ಮ ದೇಶದಲ್ಲಿದ್ದಾರೆಂದು ಹೇಳಿಕೊಳ್ಳಲು ನಾವೆಲ್ಲಾ 
ನಾಚಿಕೆಯಿಂದ ತರೆ ತಗ್ಗಿಸಬೇಕು. ಗಂಡನ ಪಾರ್ಥಿವ ದೇಹದೊಂದಿಗೆ ಹೆಂಡತಿಯನ್ನು 
ಜೀವಂತ ಸುಡುವುದೆಂದರೇನು? ಅಂತಹ ಹೇಯಕೃತ್ಯ ನಡೆಯುವಾಗ ಅವಳ ಬಂಧು 
ಬಳಗ ಮತ್ತು ಊರಿನ ಜನ ಅದನ್ನು ನೋಡಿ ಅವಳಿಗೆ ಜೈ-ಜೈಕಾರ ಹಾಕುವು 
ದೆಂದರೇನು ? ಅವಳನ್ನು ವೈಭವೀಕರಿಸಿ ಅವಳಿಗೆ " ದೇವಿ' ಪಟ್ಟವನ್ನು ನೀಡುವು 
ದೆಂದರೇನು? ರಾಜಸ್ಥಾನದ ದೇವರಾಲ ಗ್ರಾಮದಲ್ಲಿ ನಡೆದದ್ದು ಇದೇ. ರೂಪ 
ಕನ್ವರ್‌ ಎಂಬ ಯುವ ವಿಧವೆಯು ಸತ್ತ ಗಂಡನ ತಲೆಯನ್ನು ತನ್ನ ತೊಡೆಯ 
ಮೇಲಿರಿಸಿಕೊಂಡು ಕ.ಳಿತುಕೊಳ್ಳುವಂತೆ ಮಾಡಿ, ಅವಳ ಮೇಲೆ ಸೌಜಿಯ ಬಣವೆ 
ಯನ್ನೊಟ್ಟ ಬೆಂಕಿ ಇಟ್ಟ ಘಟನೆಯ ಬಗ್ಗೆ ದೇಶವಿಡೀಶದ ಪತ್ರಿಕೆಗಳೆಲ್ಲಾ ವಂದಿ 
ಮಾಡಿದವು, 

ಈ ದುರ್ಥಟನೆ ನಡೆದ ಅನೇಕ ದಿನಗಳನಂತರ ಪೋಲೀಸರು ಮತ್ತು ಇತರ 
ಅಧಿಕಾರಿಗಳು ಎಚ್ಚೆತ್ತು ದೇವರಾಲಾಕ್ಕೆ ಭೇಟಿಯಿತ್ತು ರೊಸಕನ್ವರಳ ಅತ್ತೆ ಮಾವ 
ಮತ್ತು ಮೈದುನರ ವಿಚಾರಣೆ ಜರುಗಿಸಿದೆರಂತೆ. ಆದಕಿ ಯಾರನ್ನೂ ದಸ್ತಗಿರಿ 
ಮಾಡಲಿಲ್ಲ. ಆ ವೇಳೆಗಾಗಲೇ ಅಲ್ಲಿ ಜನಜಾಕ್ರಿ ಪ್ರಾರಂಭವಾಗಿತ್ತು. ಆ ಸ್ಮಶಾನವು 
ಪವಿಶ್ರ ಯಾತ್ರಾ ಸ್ಥಳವಾಗಿ ಪರಿಗಣಿಸಲ್ಪಟ್ಟಿತು, ಇಲ್ಲಿ ಉದ್ಭವಿಸುವ ಪ್ರಶ್ನೆ ಯೆಂದರೆ, 
ಸಮಾಜಶಾಸ್ತ್ರಜ್ಞರು ಇಂತಹ ಘಟನೆಗಳ ಬಗ್ಗೆ ತಕ್ಷಣ ಸಂಶೋಧನೆ ನಡೆಸ್ಕಿ ವಿವರ 
ಗಳನ್ನು ಸಂಗ್ರ ಹಿಸ್ಸಿ ಜನಜಾಗೃತಿಯನ್ನುಂಟು ಮಾಡಬೇಕೋ? ಅಥವಾ ಹಲವಾರು 
ವರ್ಷಗಳವನಕಿಗೆ ಸುಮ್ಮನಿದ್ದು, ನಂತರ ಅದನ್ನು ಕುರಿತ ಪ್ರಬಂಧಗಳನ್ನು ಬರೆಯುವ 
-—ಒಂದು ಬಗೆಯ ಮಂಣೋತ್ತರ ವಿಶ್ಲೇಷಣೆಗಳಲ್ಲಿ ತೊಡಗಬೇಕೋ? 

ರೂಪಕನ್ವರ್‌ಳ ದುರಂತವೇ ಕೊನೆಯದೆಂದು ನಾವು ನಂಬ:ವಂತಿಲ್ಲ. ಉತ್ತರ 
ಪ್ರದೇಶದ ಲಲಿತಪುರ ಜಿಲ್ಲೆಯ ಖೇಡಾಮಿಶ್ರ ಗ್ರಾವ:ದಲ್ಲಿ ನಡೆದ ದುರ್ಫಟನೆಯು 
ದೇವರಾಲಾ ರೀತಿಯ ದುರಂತಗಳು ಈ ದೇಶದಲ್ಲಿ ಆಗಾಗ್ಗೆ ಮರುಕಳಿಸುತ್ತವೆ. ಎಂಬು 
ದನ್ನು ಸಾಬೀತುಸಡಿಕುತ್ತದೆ. ಹೆಂಡತಿಯ ಅಕೆಜೆದ ದೇಹವನ್ನು ಅವಳ ಪತಿಯ 
ಚಿತೆಯಿಂದ ಹೊರಗೆಳೆದು ರಕ್ಷಿಸಿದ ವಾರ್ತೆ ಖೇಡಾಮಿಶ್ರ ಗ್ರಾಮದಿಂದ ವರದಿಯಾಗಿದೆ. 
ಇವು ಪತ್ರಿಕೆಗಳಲ್ಲಿ ವರದಿಗೊಂಡು ವ್ಯಾಪಕ ಪ್ರಚಾರವನ್ನು ಪಡೆದ ದುರ್ಫಟನೆಗಳಷ್ಟೆ. 
ಯಾರ ಗಮನಕ್ಕೂ ಬಾರದ, ಎಲ್ಲಾ ಸಮೂಹ ಮಾಧ್ಯವ. ಗಳ ಕಣ್ಣು ತನ್ಪಿಸಿದ್ದ 
ಸದ್ದು ಗದ್ದ ಲಗಳಲ್ಲದೆ ಮುಚ್ಚುಮರೆಯಲ್ಲಿ ನಡೆದ ದುರಂತಗಳೆಷ್ಟೊ ? 


ಲೋ ಲ ಲ ಜ್‌ ಬಲ್ಯ ಫೋ ಲ ಟೋ ಟಟ ಲಬ ಲ ಲಉಚ್ತ ಟೂ ಭಜ ಬಜ 


4 ಕಳ್ಳ 
ಓವ 


ಬಸ 


ಸಮಾಜ ವಿಜ್ಞಾನ ಸಾಹಿತ್ಯದ ಇತ್ತೀಚಿನ ಪ್ರವೃತ್ತಿಗಳು ೨೯ 


[es ದುಷ್ಟ ಪದ್ಧ ತಿಗಳ ಬಗ್ಗೆ ಮತ್ತು ಮೂಢನಂಬಿಕೆಗಳನ್ನು ಹೊಂದಿರುವ 
ಹೃದಯ ಶೂನ್ಯ ಮ ನಡವಳಿಕೆಗಳ ಬಗ್ಗೆ ವ್ಯಾಪಕವಾದ ಸಂಶೋಧನೆಗಳು ಆಗ 
ಬೇಕಾಗಿದೆ. ನಮ್ಮ ಸಮಾಜನಿಜಾ ಇ ನಿಗಳು ವ್ಯಾಪಕವಾದ ವ:ತ್ತು ಆಳವಾದ ಕ್ಷೇತ್ರ 
ಪರಿಶೀಲನೆ ಕಡೆಸಬೇಕಾಗಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಜನಜಾಗೃತಿ 
ಯನ್ನುಂಟು ಮಾಡಲು ಮಹಿಳಾಮಂಡಳಿ ಮತ್ತು ಸಂಘಟನೆಗಳಿಗೆ ಮಾರ್ಗದರ್ಶನ 
ಮಸಡರೇಕುಗಳೆ ಇಂತಹ ಯಾವ ಕಾರ್ಯಕ್ರಮಗಳೂ ನಮ್ಮ ಸಮಾಜ ಕಲ್ಯಾಣ 
ಮತ್ತು ಮಹಿಳಾ ಮಂಡಳಿಗಳ ಕಾಯ ರಾಗ ಇರಲಿಲ್ಲವೆಂಬಾದನ್ನು ದೇವರಾಲಾ 
ಮತ್ತು ಖೇಡಾನಿಶ್ರ ದುರ್ಥಟಿನೆಗಳು ಎತ್ತಿ ತೋರಿಸುತ್ತವೆ, ರೂಸಕನ್ವರಳನ್ನು 
ಜೀವಂತೆ ಸುಟ್ಟು ಹಾಕಿದ ಬಗ್ಗೆ ಪತ್ರಿಕೆಗಳು ವರದಿ ಮಾಡಿದ ತಕ್ಷಣವೇ ದೇವರಾ ಲಾಕ 
ಧಾವಿಸಬೇಕು ಎಂಬ ಕಲ್ಪನೆಯು ದೆಹಲಿಯ ಎಚ್ಚತ್ತ ಮಹಿಳಾ ನ್ರೀದಕ್ಕೆ ಹೊಳೆ 
ಯಲೇ ಇಲ್ಲ. ದೇವರಾಲಾಕ್ಕೆ ಹೋಗುವ ಬದಲು ಅವರೆಲ್ಲಾ ತ್ತ 
ಬಲರಾವರ್‌ ಜಾಖಡ್‌, ಗೃಹಸಚಿವ ಬೂಟಾಸಿಂಗ್‌, ಮೊದಲಾ 'ದವರ ₹ಚೇರಿ ಮತ್ತು 
ಮನೆಗಳಿಗೆ ಭೇಟಿ ಕೊಡುವುದು ಮತ್ತು ಅದರಿಂದುಂಟಾದ ದಣಿವನ್ನು ಆರಿಸಿಕೊಳ್ಳಲು 
ಹವಾನಿಯಂತ್ರಿತ ಬಂಗಲೆಗಳಲ್ಲಿ ವಿಶ್ರಾಂತಿ ನಡೆಯುವುದು ಅವರೆಲ್ಲರ ದಿನಚರಿಯಾಗ 
ಬೇಕೇ? 

ಪರಿವರ್ತನಾಶೀಲ ಸಮಾಜವು ಈ ಬರಹಗಾರರಿಂದ ವರೌಲ್ಯಾಧಾರಿತ ಬಕ್‌ 
ವನ್ನು ನಿರೀಕ್ಷಿಸುತ್ತದೆ, ಶುದ್ಧ ವಿಜ್ಞಾ ನ ಸಾಹಿತ್ಯದಂತೆ ಸಮಾಜ ವಿಜ್ಞಾ ನ 
ಸಾಹಿತ ವು ಕೇವಲ ವಸ್ತುನಿಸ್ಕ ವಿವರಣೆ ಮತ್ತು ವಿಶ್ಲೇಷಣೆಯಾಗಿರಲು ಸಾಧ್ಯ ವಿಲ್ಲ 
FWA ಪಿಡುಗುಗಳನ್ನು ತಡೆಗಟ್ಟುವ ಮತ್ತು ನಿವಾರಿಸುವ ವಿಧಾನಗಳನ್ನೂ ಈ 
ಸಾಹಿತ್ಯ ಒಳಗೊಂಡಿರಬೇಕಾಗುತ್ತ ದೆ. ಸಮಾಜ ವಿಜ್ಞಾನಗಳು ಬದಲಾಗುತ್ತಿರುವ 
ಸಮಾಜದ ಸವಾಲುಗಳಿಗೆ ಸೂಕ್ತ ಉತ್ತರಗಳನ್ನು ಕೊಡಬೇಕಾಗುತ್ತದೆ, ಈ ದಿತೆ 
ಯಲ್ಲಿ ಅರ್ಲ್ಪಾಂಡೊ ಬೊರ್ಡಾ ಅವರು ಸಂಕಲಿಸಿರುವ ಛ್ಯಾಲೆಂಜ್‌ ಆಫ್‌ 
ಸೋಷಿಯಲ್‌ ಛೇಂಜ್‌" ಎಂಬ ಪುಸ್ತಕವು ಉಲ್ಲೇಖನಾ ಯೋಗ್ಯ ವೆನಿಸುತ್ತದೆ. 
ಪರಿವರ್ತನೆಯ ಬಗ್ಗೆ ಜನರಿಗೆ ಇರುವ ಆತೋತ್ತ ರಗಳು, ಅಡ್ಡಿ ಕೋತಂಕಗಳು, 
ಅವರಲ್ಲಿರಬಹುದಾದ "ಸಂಘಟನಾ ಸಕ್ತಿಗಳು, ನಿರ್ಣಾಯಕ ಘಟ್ಟದಲ್ಲಿ “ಅವರ ಸಕ್ರಿ ಯ 
ಪಾತ್ರ, ಇವೇ ಮುಂತಾದ ವಿಷಯಗಳನ್ನು ಕುರಿತ ಕೇಖನಗಳು ಈ ಸಂಗ್ರ ಹದ್ಲಿ. 
ಸಮಾಜದಲ್ಲಿ ಯಾವುದೇ ಒನಆಷೆಚುತ ತರುವ ಮುನ್ನ ಜನರಲ್ಲಿ ಆ ಬಗ್ಗೆ 
ಸ್ಪಷ್ಟ ಅರಿವು ಮತ್ತು ವೈಚಾರಿಕತೆಯನ್ನು ಬೆಳೆಸಬೇಕು. ಬದಲಾವಣೆಯ ಪ್ರಕ್ರಿಯೆ 
ಗಳೆಲ್ಲಿ ಅವರು ಸ ಯಿ: ಚ್ರೈಯಿಂದ ಭಾಗವಹಿಸುವಂಶಾಗಬೇಕು, ಸಮಾಜದ ಒಂದೊಂದು 
ಸಮುದಾಯವೂ ತನ್ನದೇ ಆದ ಪರಂಪರೆ, ವೈವಿಧ್ಯತೆ ಮತ್ತು ಪರಿಚಲನಾ ಗತಿಯನ್ನು 
ಹೊಂದಿರುತ್ತದೆ, ಸಾಮಾಜಿಕ ಪ್ರಗತಿಯು ಎಲ್ಲಾ ಸಮುದಾಯಗಳಲ್ಲಿ ಒಂದೇ 
ತೆರನಾಗಿರುವುದಿಲ್ಲ. ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ಮೊದಲಾದ ಬದಲಾವಣೆಗಳ 


೩೦ ಮಾನವಿಕ ಕರ್ಣಾಟಕ 


ಗತಿಗಳು ಬೇಕಿ-ಬೇಕೆಯಾಗಿರುತ್ತವೆ. ಕೆಲವು ತೀವ್ರಗತಿಯಲ್ಲಿ ಆಧುನಿಕತೆಯತ್ತ 
ಸಾಗಿದರೆ ಮತ್ತೆ ಕೆಲವು ಬಹಳ ನಿಧಾನವಾಗಿ ಮಾರ್ಪಾಡಾಗುತ್ತವೆ. ಎಲ್ಲಾ 
ಸಮುದಾಯಗಳಿಗೆ ಏಕರೂನ ಸೂತ್ರವನ್ನು ಅನ್ವಯಿ ಸ ಬಾರದು ಬದಲಾವಣೆಗಳನ್ನು 
ತರಬಯಶಸುವ ಸರಕಾರೀ ಮತ್ತು ಸ್ವಯಂಸೇವಾ ಸಂಸ್ಥೆ ಗಳು po ಅಂಶಗಳನ್ನು ತೀವ್ರ 
ವಾಗಿ ಪರಿಗಣಿಸಬೇಕು, ಸಮಾಜಶಾಸ್ತ್ರಜ್ಞರು ಆಯಾಯ ಸಮುದಾಯಗಳ ರಚನೆ, 
ಕ್ರಿಯೆ, ಮತ್ತು ಪರಂಪರೆಗಳ ಬಗ್ಗೆ ಆಳವಾದ ಸ ಸಂಶೋಧನೆಗಳನ್ನು ನಡೆಸಿ ಆ ಸಂಸ್ಥೆ 


ಗಳಿಗೆ ಮಾರ್ಗದರ್ಶನ ಮಾಡಬೇಕು: ಅನೇಕ ಉಪಯುಕ್ತ ಮಾಹಿತಿಯನ್ನೊಳ 


ಗೊಂಡಿರುವ ಬೋರ್ಡಾ ಅವರ ಈ ಸಂಗ್ರಹದಲ್ಲಿ ಈ ಕೆಲವು ಅಂಶಗಳನ್ನು ಮಾತ್ರ 
ಆಯ್ತು ಕೊಳ್ಳ ಲಾಗಿದೆ. ಈ ಬಗೆಯ ಪುಸ್ತಕಗಳು ನಮಗೆ ಹೆಚ್ಚು ಹೆಚ್ಚಾಗಿ 
ಬೇಕಾಗಿವೆ. ಲೇಖಕರು ಮತ್ತು ಪ್ರಕಾಶಕರು ಇಂತಹ ಪುಸ್ತಕಗಳನ್ನು ಉಶ್ಪಾದಿಸ 
ಬೇಕು. ಈಗ ಹೊರಬರುತ್ತಿರುವ ಚರ್ವಿತ-ಚರ್ವಣ, ಇಲ್ಲವೆ, ಸುಲಭೀಕರಿಸಿದ 
ಪುಸ್ತಕಗಳನ್ನ ಲ್ಲ. | 

ಭಾರತದ ಸರ್ವಾಂಗೀಣ ಬೆಳವಣಿಗೆ ಅಥವಾ ಸಮಗ್ರ ಅಭಿವೃದ್ಧಿಯನ್ನು 
ಕುರಿತ ವಿಚಾರಪೂರ್ಣ ಸಾಹಿತ್ಯವು ಸಾಕಷ್ಟು ಪ್ರಮಾಣದಲ್ಲಿ ಸೃಷ್ಟಿಯಾಗಿ ಲ್ಲವೆಂಬ 
ಅಭಿಪ್ರಾಯ ಬಸಳ ಕಾಲದಿಂದ ಉಳಿದುಕೊಂಡು ಬಂದಿದೆ. ಯೋಜನೆಗೆ ಸಂಬಂಧಿಸಿದ 
ಆಲೋಚನೆ ಮತ್ತು ಕಾರ್ಯಕ್ರಮಗಳು ನಮ್ಮ ದೇಶದಲ್ಲಿ ಐವತ್ತು ವರ್ಷಗಳ 
ಹಿಂದೆಯೇ ಪ್ರಾರಂಭವಾದವು. ಸುಭಾಸ್‌ ಚಂದ್ರ ಬೋಸ್‌ ಅವರ ನೇತೃತ್ವದಲ್ಲಿ 
ಉಪಸವಿ.ತಿಯೊಂದನ್ನು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸು ರಚಿಸಿ ಸಮಗ್ರ ಯೋಜನಾ 
ವರದಿಯನ್ನು ತಯಾರಿಸಲು ನಿಯೋಜಿಸಿತ್ತು. ಈ | ಆ ಅಭಿವೃದ್ಧಿ 
ಯೋಜನೆಯ ಕರಡನ್ನು ಭಾರತದ ಪ್ರಪ್ರಥಮ ಪಂಚ-ವಾರ್ಷಿಕ ಯೋಜನೆ ಉಂದು 
ಕರೆಯಲಾಗುತ್ತಿದೆ. "ಮಹಾತ್ಮಾ ಗಾಂಧಿಜೀಯವರ ನೇತೃತ್ವದಲ್ಲಿ ಹೋರಾಡಿದ 
ಭಾರತದ ಸ್ವಾತಂತ್ರ್ಯ ಪ್ರೇಮಿ ಗಳ ಆಶೋತ್ತರ ಮತ್ತು "ಫ್ರೇಯ-ಥೋರಣೆಗಳ 
ಪ್ರತೀಕವಾಗಿದ್ದ ಆ ವರದಿಯು ಕಾಗದದ ಮೇಲೆ ಮಾತ್ರ ಉಳಿದುಕೊಂಡು ಬಂದಿದೆ. 
ನಮ್ಮ ದೇಶವನ್ನಾಳುತ್ತಿದ್ದ ಆಗಿನ ಆಂಗ್ಲ ಪ್ರಭುತ್ವವು ಅದಕ್ಕ ಕೆಂಚಿತ್ತೂ ಮನ್ನಣೆ 
ಯನ್ಸೀೀಯಲಿಲ್ಲ. 

ಇತ್ತೀಚಿನ 25 30 ವರ್ಷಗಳಲ್ಲಿ ಯೋಜಿತ ಅಭಿವೃದ್ಧಿ ಯನ್ನು ಕುರಿತ ಗ್ರಂಥ 
ಗಳಲ್ಲಿ ನಮ್ಮ ಗಮನ ಸೆಳೆಟುಬಲ್ಲ ಗ ಗ್ರಂಥವೆಂದರೆ ಸುಖಮೊಯ ಚಕ್ರವರ್ತಿ ಅವರ 
"ಡೆವಲಪ್‌ ಮೆಂಟ್‌ ಪ್ಲ ಸಿಂಗ್‌ನ ಇಂಡಿಯನ್‌ ಎಕ್‌ ಪೀರಿಯನ್ಸ್‌ ’ ಎಂಬುದು, 
ಕಳೆದ 35 ವರ್ಷಗಳಲ್ಲಿ” ತ ದ್ಧಿ ಯೋಜನೆಯನ್ನು ಕುರಿತ ap ಅನುಭವ 
ಗಳನ್ನು ಇದು ನಿರೂಪಿಸುತ್ತದೆ. ನೆಹರು ಮತ್ತು ಮಹಲನೋಬಿಸರ ಕಲ್ಪನೆಯಿಂದ 
ರೂಪುಗೊಂಡು, ರಾಷ್ಟ್ರವ್ಯಾಪ್ತಿ ಯಾಗಿ ವಿಸ್ತರಿಸಿ ಯೋಜನಾ ಆಯೋಗಗಳಿಂದ 


ಪಂಚವಾರ್ಷಿಕ ಯೋಜನೆಗಳಾಗಿ ಅನುಷ್ಠಾನಗೊಂಡಿರುವುದರ ಬಗ್ಗೆ ವಿಶ್ಲೇಷಣೆ : 


ಜ್ರ ಯ ಕಜ ಬಾತ ಟು ಎಜೆ ಇಂ ಛಾ 


ಸಮಾಜ ವಿಜ್ಞಾನ ಸಾಹಿತ್ಯದ ಇತ್ತೀಚಿನ ಪ್ರವೃತ್ತಿಗಳು ೩೧ 


ಮತ್ತು ವಿಮರ್ಶೆಗಳು ಈ ಗ್ರಂಥದಲ್ಲಿವೆ. ಪಂಚವಾರ್ಷಿಕ ಯೋಜನೆಗಳ ಸಂಯೋಜನೆ, 
ಸಿದ್ಧಾಂತ್ಕ ಅನುಷ್ಠಾನ ಮತ್ತು ಸಮಸ್ಯೆಗಳ ಬಗ್ಗೆ ತಜ್ಞರ ಅಭಿಪ್ರಾಯ, ಚರ್ಚೆ, 
ಮತ್ತು ವಿಶ್ಲೇಷಣೆಗಳನ್ನು ವಿದ್ವತ"ಪೂರ್ಣವಾಗಿ ನಿರೂಪಿಸುವ ಪ್ರಯತ್ನಗಳನ್ನು 
ಚಕ್ರವರ್ತಿಯವರು ಸಮರ್ಥವಾಗಿ ಮಾಡಿದ್ದಾರೆ... ಈ ಗ್ರಂಥವು 1985ರಲ್ಲಿ 
ಆಕ್ಸ್‌ಪೊರ್ಡ್‌ನ ಆಲ್‌ ಸೋಲ್ಸ್‌ ಕಾಲೇಜಿನಲ್ಲಿ ಅವರು ನೀಡಿದ " ಇಧಾಕೃಷ್ಣ ನ" 
ಸ್ಮಾರಕ ಉಪನ್ಯಾಸ? ಗಳ ವಿಸ್ತೃತ ಅವತರಣಿಕೆ, ಪುಸ್ತಕದ ಕೊನೆಯ ಅಧ್ಯಾಯ 
ದಲ್ಲಿ ಚಕ್ರವರ್ತಿಯವರು ಈ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತ ಪಡಿಸುತ್ತಾರೆ : 
“ಯೋಜನೆಗಳಿಗೆ ಸಂಬಂಧಿಸಿದ ದಾಖಲೆಗಳಲ್ಲಿ ನಮೂದಿಸಿರುವ ರೀತಿಯಲ್ಲಿ ಭಾರಕೀಯ 
ಸಮಾಜವು ಸಮಾನತೆ ಮತ್ತು ಅಭಿವೃದ್ಧಿಯನ್ನು ಸಾಧಿಸುವ ದಿಶೆಯಲ್ಲಿ ಇನ್ನೂ 
ಬಹಳ ದೂರ ಕ್ರಮಿಸಬೇಕಾಗಿದೆ, ಸಾಮಾಜಿಕ, ಆರ್ಥಿಕ, ಆಡಳಿತಾತ್ಮಕ ಮತ್ತು 
ಇತರ ಸಂಸ್ಥೆಗಳು ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸುವ ಪ್ರವೃತ್ತಿಯನ್ನು ಬೆಳೆಸಿ 
ಕೊಳ್ಳ ಬೇತು. ಸಮಾಜದ ಅನೇಕಾನೇಕ ಸಮುದಾಯಗಳು ಐತಿಹಾಸಿಕವಾಗಿ 
ಹಿಂದಕ್ಕೆ ಹೋಗಲಾರದ ಬಗೆಯಲ್ಲಿ ಬದಲಾಗುತ್ತವೆ. ಆದ್ದರಿಂದ ನಿವಾರಣೀಯ 
ವೆಚ್ಚಗಳನ್ನು ಕಡಿಮೆ ಮಾಡುವ ಮತ್ತು ಅಗತೃಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿ 
ಕೊಳ್ಳ ಬಹುದಾದ ಇಲ್ಲವೆ ಪರಿವರ್ತಿಸಿಕೊಳ್ಳ ಬಹುದಾದ ಯೋಜನೆಗಳನ್ನು ರೂಪಿಸುವ 
. ಹೊಣೆಗಾರಿಕೆಯು ಯೋಜನಾ ಆಯೋಗದ ಮೇಲಿದೆ; ಯೋಜನೆಗಳ ರೂಪುರೇಷೆ 
ಮತ್ತು ಅವುಗಳ ಅನುಷ್ಠಾನ ವಿಧಾನಗಳಿಗೆ ರಾಜಕೀಯ ಒಟ್ಟ ಭಿಪ್ರಾಯ:ದ ಆವಶ್ಯಕತೆ 
ಯಿದೆ. ಈ ಯೋಜಿತ ಕಾರ್ಯಕ್ರಮಗಳಿಂದ ಈವರೆಗೆ ಭಾರಶಕ್ಕೆ ಒಳಿತಾಗಿದೆ. 
ಮುಂಬರುವ ವರ್ಷಗಳಲ್ಲಿಯೂ ಈ ತೆರನ ಯೋಜನೆಗಳು ನಮ್ಮ ದೇಶಕ್ಕೆ ಬೇಕಾಗಿವೆ. 
ಇವುಗಳ ಬಗ್ಗೆ ಅವಸರದ ತೀರ್ಮಾನ ಅಸಂಗತ.” ನೈಜ ದೃಷ್ಟಿಯ ಅವಲೋಕನ 
ಗಳನ್ನ ನುಸರಿಸಿದ ಈ ಬಗೆಯ ವಿಮರ್ಶಾತ್ಮಕ ಗ್ರಂಥಗಳು ವಿಪುಲವಾಗಿ ಬರಬೇಕು. 
ಅಂತಹ ಗ್ರಂಥಗಳು ನಮ್ಮ ಅಧಿಕಾರಿಗಳಿಗೆ ವ:ತ್ತು ಯೋಜನಾ ಆಯೋಗಗಳಿಗೆ 
ಉಪಯುಕ್ತ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡುವಂತಾಗಬೇಕು, 

ಅಭಿವೃದ್ಧಿ ಕಾರ್ಯನೀತಿ ಮತ್ತು ಆಡಳಿತಾತ್ಮಕ ಸಮಸ್ಯೆಗಳ ಮೇಲೆ ಬೆಳಕು 
ಚೆಲ್ಲುವ * ಡೆವಲನ್‌ಮೆಂಟ್‌ ಪಾಲಿಸಿ ೃಂಡ್‌ ಅಡ್ಮಿನಿಸ್ಟ್ರೇಷನ್‌ ಇನ" ಇಂಡಿಯಾ ' 
ಎಂಬ ಗ್ರಂಥವನ್ನು ರಮೇಶ್‌ ಅರೋರಾ ಮತ್ತು ಸಿ. ಸಿ, ಮಾಥುರ' ಸಂಪಾದಿಸಿ 
ದ್ಹಾರೆ, ಹೆಸರಾಂತ ಸಮಾಜ ವಿಜ್ಞಾನಿಗಳ ಲೇಖನಗಳು ಇದರಲ್ಲಿವೆ. ಸಮಾಜ 
ಶಾಸ್ತ್ರಗಳ ಅಧ್ಯಯನ, ಸಂಶೋಧನೆ, ಆವಶ್ಯಕತೆ, ಮೊದಲಾದ ವಿಷಯಗಳ ಬಗ್ಗೆ 
ಲೇಖನಗಳಿವೆ, ಕೃಷಿ, ಹೈನುಗಾರಿಕೆ, ಉನ್ನತ ಶಿಕ್ಷಣ, ಸಾರ್ವಜನಿಕ ಉದ್ದಿಮೆ, 
ಮುಂಶಾದ ಅನೇಕ ಗಹೆನ ವಿಷಯಗಳನ್ನು ಕುರಿತ ವಿದ್ವತ್ಸೂರ್ಣ ಲೇಖನಗಳ ಸಂಗ್ರಹ 
ಈ ಪುಸ್ತಕದಲ್ಲಿನ. ಲೇಖಕರು ಮತ್ತು ಪ್ರಕಾಶಕರು ಈ ಬಗೆಯ ವೈಚಾರಿಕ 
ಸಾಹಿತ್ಯವನ್ನು ಹೆಚ್ಚು ಹೆಚ್ಚಾಗಿ ಸೃಷ್ಟಿ ಸಬೇಕಾಗಿದೆ, 


೨ ಮಾನವಿಕ ಕರ್ಣಾಟಕ 


ಭಾರತವು ಒಂದು ಜಾತ್ಯಾತೀತ ರಾಷ್ಟ್ರ, ಇಲ್ಲಿ ಸಂಕುಚಿತ ಮತೀಯ ಭಾವನೆ 
ಗಳಿಗೆ ಮತ್ತು ಸಂಘರ್ಷಗಳಿಗೆ ಅವಕಾಶನಿರಬಾರದು. ಆಗಾಗ್ಗೆ ಉದ್ಭವಿಸುವ 
ಮತೀಯ ಕಲಹಗಳನ್ನು ಮತ್ತು ವಿನಾಶಕಾರೀ ಪ್ರವೃತ್ತಿಗಳನ್ನು ಹೇಗೆ ನಿವಾರಿಸ 
ಬಹುದು ಎಂಬುದರ ಬಗ್ಗೆ ವೈಚಾರಿಕ ಸಾಹಿತ್ಯವನ್ನು ನಮ್ಮ ಜನರು ಅಪೇಕ್ಷಿಸುತ್ತಾರೆ. 
ಬಿಪಿನ್‌"ಚಂದ್ರ ಅವರ 6 ಕಮ್ಯೂನಾಲಿಜಂ ಇನ" ಮಾಡರ್ನ್‌ ಇಂಡಿಯಾ? ಎಂಬ 
ಪುಸ್ತಕವು ಓದುಗರ ಈ ಆಶೋತ್ತರಗಳನ್ನು ಈಡೇರಿಸುವ ಕೆಲಸ ಮಾಡಬಲ್ಲದು. 
ಎಲ್ಲಾ ಗ್ರಂಥಾಲಯಗಳಲ್ಲಿ ಅಶ್ಯಾವಶ್ಯಕವಾಗಿ ಇರಲೇಬೇಕಾದ ಪುಸ್ತಕ ಇದು. 
ಜಾತೀಯತೆ ಮತ್ತು ಪ್ರತ್ಯೇಕತೆಗಳಿಗೆ ಇರುವ ಸೂಕ್ಷ್ಮ ಸಂಬಂಧ ಮತ್ತು ವ್ಯತ್ಯಾಸ 
ಗಳನ್ನು ಬಿಪಿನ್‌ ಚಂದ್ರರು ಈ ಗ್ರಂಥದಲ್ಲಿ ವಿಶ್ಲೇಷಿಸಿ ಚರ್ಚಿಸಿದ್ದಾರೆ, ಮುಸ್ಲಿವರ್‌ 
ಜಾತೀಯತೆ ಯು ಭಾರತ-ಪಾಕಿಸ್ತಾನ ವಿಭಜನೆಯಲ್ಲೇ ಅಂತ್ಯಗೊಳ್ಳ ಲಿಲ್ಲ, ಆ ಬಗೆಯ 
ಪ್ರತ್ಯೇಕತಾ ಭಾವನೆ ಮತ್ತು ಚಟುವಟಿಕೆಗಳು ದೇಶದ ಅನೇಕ ಕಡೆಗಳಲ್ಲಿ ಇನ್ನೂ 
ಜೀವಂತವಾಗಿವೆ. ಅಸೀಕರು ತಿಳಿದುಕೊಂಡಿರುವಂತೆ ಘರ್ಷಣೆ ಇರುವುದು ಹಿಂದೂ 
ಮುಸ್ಲಿಮ್‌ ನಡುವೆ ಅಲ್ಲ. ನಿಜವಾದ ಸಂಘರ್ಷ ಇರುವದು ಜಾತೀಯತೆ ಮತ್ತು 
ಜಾತ್ಯಾತೀತತೆಗಳ ನಡುವೆ. ರಾಜನೀತಿ ಶಾಸ ಸ್ರಜ್ಞರು ಈ ಆಂಶವನ್ನು ಗಮನಿಸ 
ಬಾರದೇಕೆ? ಬಿಪಿನ್‌" ಚಂದ್ರರ ಪ್ರಕಾರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸು ಹಿಂದೂ 
ಮತ್ತು ಮುಸ್ಲಿವರ್‌ ಮತೀಯನಾದಿಗಳೊಗೆ ಹೊಂದಾಣಿಕೆ ಮಾಡಿಕೊಂಡು 
ಬಂದಿದೆ. ಆದ್ದರಿಂದಲೇ ಈ ಮತೀಯತೆಯ ವಿರುದ್ಧ ಕಠೋರ ನಿರ್ಣಯ ತೆಗೆದು 
ಕೊಳ್ಳಲು ಮತ್ತು ಹೋರಾಟ ನಡೆಸಲು ಅದಕ್ಕೆ ಸಾಧ್ಯವಾಗಿಲ್ಲ. ಜಾತೀಯತೆಯ 
ದುಷ್ಪರಿಣಾಮಗಳ ವಿರುದ್ಧ ಜನರಿಗೆ ಸರಿಯಾದ ತಿಳುವಳಿಕೆಯನ್ನು ನೀಡುವ ಧೃಡ 
ಪ್ರಯತ್ನವಾಗಲೀ ವ್ಯಾಪಕ ಪ್ರಚಾರವಾಗಲೀ ಆದರಿಂದ ನಡೆದಿಲ್ಲ. ನಮ್ಮ ದೇಶದ 
ರಾಜಕೀಯ ಪಕ್ಷಗಳ ದೌರ್ಬಲ್ಯವು ಮತೀಯ ಶಕ್ತಿಯ ಬೆಳವಣಿಗೆ ಮತ್ತು 
ದುಷ್ಕೃತ್ಯಗಳ ಉಳಿವಿಗೆ ಕಾ Gia ಮತೀಯತೆಯ ಅಧ್ಯಯನಕ್ಕೆ ಬಿಪಿನ್‌ 
ಚಂದರ ಪುಸ್ತಕವು ಒಂದು ಉತ್ತಮ ಕೊಡುಗೆಯಾಗಿದೆ. 

ಸಮಾಜ ತಗತೆ ಸಂಬಂಧಿಸಿದ ಇತ್ತೀಚಿನ ಸ ರ್ರಕಟಣೆಗಳನ್ನು ಸಮೀಕ್ಷಿಸಿ 
ದಾಗ ದೊರಕುವ ಇನ್ನೊಂದು ಉತ್ತಮ ಪುಸ್ತಕ ಜಿ. ಡಿ, ಕಬ್ರಾ ಅವರ "ಜಿವಲಪ್‌ 
ಮೆಂಟ್‌ ಆಫ್‌ ವೀಕರ್‌ ಸೆಕ್ಷೆನ್ಸ್‌ > ಎಂಬುದು. ಮೂರು ಚೋ ಹೆಚಿ ಕಿನ 
ಯೋಜನೆಗಳ ಅವಧಿಯಲ್ಲಿ ನಮ್ಮ ಸಮಾಜದ ದುರ್ಬಲ ವರ್ಗಗಳ ಸ್ಥಿತಿ-ಗತಿಗಳು 
ನಿರೀಕ್ಷಿತ ಮಟ್ಟದಲ್ಲಿ ಏಕೆ ಸುಧಾರಿಸಲಿಲ್ಲ ಎಂಬುದರ ಬಗ್ಗೆ ಕಾರಣಗಳನ್ನು ಹುಡುಕಲು 
ಕಬ್ರಾ ಸು; ಪ ಪ್ರಯತ್ನ ಸಿದ್ದಾರೆ, ಸರಕಾರದ ಅನೇಕಾನೇಕ ಆಡಳಿತಾಂಗಗಳ 
ಕಾರ್ಯತಂತ್ರ ಸಮಂತ ಉಜ್ಜಿ ಬೀಶಿತ ಗುರಿ ಮತ್ತು ಅವುಗಳ ಫಲಾನುಭವಿಗಳ 
ನಡುವೆ ಇಂಬಹುನಾದ ಸಂಬಂಧಗಳನ್ನು ವಿಶ್ಲೇಷಿಸುವ ಕೆಲಸ ಈ ಗ್ರಂಥದಲ್ಲಿ ಆಗಿದೆ, 
ಕೃ ಹಿ ಕ್ಷೇತ್ರದಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಈ 


WRENN ನರಾ Ning 


| 
ಳಿ 
ತ್ತ 
p4 
ಳಿ 
| 


Pp LCN ್‌ 
ನಮ (| ಹ ದ ¥ 


PE TS 


ಸಮಾಜ ವಿಜ್ಞಾನ ಸಾಹಿತ್ಯದ ಇತ್ತೀಚಿನ ಪ್ರವೃತ್ತಿಗಳು ೩೩ 


ಯೋಜನೆಗಳಿಂದ ಗಣನೀಯ ಸಹಾಯವೇನೂ ಆಗಿಲ್ಲವೆಂಬುದು ಈ ವಿಶ್ಲೇಷಣೆಯಿಂದ 
ವ್ಯಕ್ತವಾಗುತ್ತದೆ. ಚಿಕ್ಕ-ಚಿಕ್ಕ ಹಿಡುವಳಿಗಳು, ಅನಾವೃಷ್ಟಿ, ನೀರಾವರಿ ಸೌಲಭ್ಯ 
ಗಳಿಲ್ಲದಿರುವುದು, ಎತ್ತು ಮತ್ತು ಇತರ ಪ್ರಾಣಿಗಳ ಸಮಸ್ಯೆ, ಇವೇ ಮೊದಲಾದವು 
ಈ ದುರ್ಬಲ ವರ್ಗಗಳನ್ನು ಬ್ಯಾಂಕ್‌ ಮತ್ತು ಸಹಕಾರ ಸಂಘಗಳ ಸಾಲ--ಸೌಲಭ 
ಗಳಿಂದ ಹೇಗೆ ವಂಚಿತರನ್ನಾಗಿ ಮಾಡಿವೆ ಎಂಬುದರ ಮೇಲೆ ಕಬ್ರಾ ಬೆಳಕು ಚೆಲ್ಲು 
ತ್ತಾರೆ, ಯೋಜನೆಗಳಿಂದ ನಿರೀಕ್ರಿತ ಫಲಗಳು ದೊರಕಬೇಕಾದರೆ ಆಡಳಿತಾಧಿಕಾರಿ 
ಗಳು ಮತ್ತು ಫಲಾನುಭವಿಗಳ ಮಧ್ಯೆ ನೇರ ಹಾಗೂ ಧೃಡ ಸಂಪಕರ್ನಿರಬೇಕು 
ಮತ್ತು ಬದಲಾವಣೆಗಳ ಬಗ್ಗೆ ಈ ಎರಡೂ ವರ್ಗಗಳಿಗೆ ಸ್ಪಷ್ಟ ತಿಳುವಳಿಕೆ ಇರಬೇಕು 
ಎಂಬುದು ಈ ಲೇಖಕರ ಅಭಿಪ್ರಾಯ. 

ಗ್ರಾಮೀಣ ಬಡತನವನ್ನು ಕುರಿತ ಪ್ರಭು ಘಾಟಿ ಅವರ " ಡೈರೆಕ್ಟ್‌ ಅಟ್ಯಾಕ್ಸ್‌ 
ಆನ" ರೂರಲ್‌ ಪಾವರ್ಟಿ' ಎಂಬ ಪುಸ್ತಕವು ಮೇಲೆ ಉಲ್ಲೇಖಿಸಿದ ಕಬ್ರಾ ಅವರ 
" ಡೆವೆಲಪ್‌ಮೆಂಟ್‌ ಆಫ್‌ ವೀಕರ್‌ ಸೆಕ್ಷನ್ಸ್‌?ಗೆ ಪೂರಕವಾಗಿ ಬಂದಿದೆ, ಅಧಿಕಾರ 
ಶಾಹಿಯ ನಿರಾಸಕ್ತಿ, ಬಡವರ ಸಾಮಾಜಿಕ-ಆರ್ಥಿಕ ದೌರ್ಬಲ್ಯ ಮತ್ತು ಪಟ್ಟಿ ಭದ್ರ 
ಗುಂಪುಗಳ ಸ್ವಾರ್ಥ, ಇವೇ ಮುಂತಾದವು ದುರ್ಬಲ ವರ್ಗಗಳ ಏಳಿಗೆಯ ಬಗ್ಗೆ 
ಸರಕಾರಗಳು ನಡೆಸಿರುವ ಹೋರಾಟಗಳನ್ನು ಹೇಗೆ ನಿಷ್ಠಿ)ಯಗೊಳಿಸಿ ದಾರಿ ತಪ್ಪಿಸು 
-ಕ್ರಿವೆ ಎಂಬುದರ ವಿಶ್ಲೇಷಣೆಗಳು ಈ ಎರಡೂ ಪುಸ್ತಕಗಳಲ್ಲಿವೆ. ಒಟ್ಟಿ ನಲ್ಲಿ ಹೇಳುಪು 
ದಾದರ್ಕೆ ಸಾಮಾಜಿಕ ವಿಷಯಗಳಲ್ಲಿನ ಪುಸ್ತಕಗಳು ಓದಿಸಿಕೊಳ್ಳುವಂತಿರಬೇಕು. 
ಅಸಕ್ತಿ ಯನ್ನುಂಟು ಮಾಡುವಂತಿರಬೇಕು ಮತ್ತು ಸಮಾಜಕ್ಕೆ ಅವುಗಳಿಂದ ಒಳಿತಾಗ 
ಬೇಕು. ಅವು ಕೇವಲ ವಸ್ತುನಿಷ್ಠ ವಿವರಣೆ ಮತ್ತು ವರದಿಗಳನ್ನೊಳಗೊಂಡಿದ್ದರೆ 
ಸಾಲದು. 

ಈ ಲೇಖನದಲ್ಲಿ ಉಲ್ಲೇಖಗೊಂಡ ಹನ್ನೊಂದು ಪುಸ್ತಕಗಳ ಪೂರ್ಣ ಮಾಹಿತಿ 
ಯನ್ನು ಈ ಕೆಳಗೆ* ಪಟ್ಟಿ ಮಾಡಿದ್ದೇವೆ. ಅವು ಸಾರ್ವಜನಿಕ, ಶೈಕ್ಷಣಿಕ ಮತ್ತು 
ವಿಶಿಷ್ಟ ಗ್ರಂಥಾಲಯಗಳಲ್ಲಿ ಲಭ್ಯನಿರಲು ತಕ್ಕ ಪುಸ್ತಕಗಳು, ಆಸಕ್ತ ಓದುಗರು 
ಕೂಡಾ ತಮ್ಮ ಖಾಸಗಿ ಗ್ರಂಥಾಲಯಗಳಿಗೆ ಕೆಲವನ್ನಾದರೂ ಸಂಗ್ರಹಿಸಿಕೊಳ್ಳಲು ಈ 
ಪಟ್ಟಿ ನೆರವಾಗಬಹುದೆಂದು ಆಶಿಸುತ್ತೇವೆ. 


1. * Arora (Ramesh K) & Mathur (PC), Ed: Development 
Policy and Administration in India (Essays in Honour of 
Prof. M. V. Mathur) 

New Delhi, Associated Publishing House, 1986, 530p., 
Rs. 350 

2: Bipin Chandra : Communalism in Modern India. New 

Delhi, Vikas Publishing House; 1985, 363p., Rs. 150 


3 


೩೪ ಮಾನವಿಕ ಕರ್ಣಾಟಕ ಸ“ 


3. Borda (Orlando 8819), Ed: Challenge of Social Change. 
New York, Sage Publications, 1985, 1420, $ 15.95 


4, Chakravarthy (Sukhamoy) : Development Planning— The 
Indian Experience (Radhakrishnan Memorial. Lecturers at 


All Souls College, Oxford, 1985). 
New Delhi, Oxford University Press, 1987, 137p., Rs. 50 


» 
1] 
5. ECK (Diana) L & Jain (Devaki): Speaking of Faith: 
Cross-Cultural Perspectives on Women, Religion and | 
Social Change. 4 
6. Fuller (Marcus B): The Wrongs of Indian Womanhood, 
New Delhi, Inter—India Publishers, 1984, 290p. Rs. 170 | 
7. Ghate (Prabhu) : Direct Attacks on Rural Poverty (Policy, ' 
Programmes and Implementation). 
New Delhi Concept Publishing Company, 1984, 5971p. § 
Rs. 200 4 
8, Iqbal (Narain) & Latze (Lothar), Ed: Literature, Social 
Consciousness and Polity. 
New Delhi, Manohar Publications, 1988, 131p. Rs. 100 
9. Jayawardhana (Kumari) : Feminism in the Third World in 
the Nineteenth and Early Twentieth Centuries. 
New Delhi, Kali for Women. 1986, 268p, Rs. 160 
10. Kabra (GD): Development of Weaker Sections. 
New Delhi, Inter-India Publishers, 1984, 182p. Rs. 160 
Srinivas (MN) : Some Reflections on Dowry (J. P. Naik 
Memorial Lecture for 1983), 
New Delhi, Oxford University Press, 1984, Rs. 15 


UW; 


[ಆಧಾರ : ಎಸ್‌, ೬. ಅಗ್ರವಾಲ್‌ (ನಿರ್ದೇಶಕರು, ಪ್ರಲೇಖನ ಕೇಂದ್ರ, ಭಾರತೀಯ ಸಮಾಜ 
ವಿಜ್ಞಾನ ಸಂಶೋಧನಾ ಮಂಡಳಿ, ನವದೆಹಲಿ) ಅವರ ಲೇಖನ “ರೀಸೆಂಟ್‌ ಟ್ರೆಂಡ್ಸ್‌ 
ಇನ್‌ ಸೋಷಿಯಲ್‌ ಸೈನ್ಸ್‌ ಲಿಟರೇಚರ್‌.” 


ಯೂನಿವರ್ಸಿಟಿ ನ್ಕೂಸ್‌, ಸಂ. 164), ವಿಶೇಷ ಸಂಚಿಕೆ. 8 ಫೆಬ್ರುವರಿ, 1988, 
ಪು; 21.23.] 


ಸಿದ್ದಾಪುರ ವಾಸುದೇವ ಭಟ್ಟ 


"ಮಾಗ' ಸಂಬಂಧಿ ನಂಬಿಕೆಗಳು 


ನಂಬಿಕೆ ಮಾನಸಿಕ ಪರಿಕಲ್ಪ ನೆಗೆ ಸಂಬಂಧಿಸಿದುದು. ಹಲವು ಬಾರಿ ನಂಬಿಕೆ 
ಗಳು ಸಾಂಪ್ರದಾಯಿಕವಾಗಿ ಸ್ವ ಸ ತವಾಗಿ ಮುಂದುವರಿಯುತ್ತವೆ, "ನಾಗ? 
ಅಥವಾ " ಸರ್ಪ 'ವನ್ನು ಸತ ಡೇವತಾರೂಪದಲ್ಲಿ ಗೌರವ ಭಾವದಿಂದ ಕಾಣು 
ವುದರಿಂದ * ನಾಗ ' ಸಂಬಂಧಿ ನಂಬಿಕೆಗಳು ಪ್ರಾಣಿ ಸಂಬಂಧಿ ನಂಬಿಕೆಗಳಿಗಿಂತ 
ಭಿನ್ನ ವಾಗಿ ಧಾರ್ಮಿಕ ನಂಬಿಕೆಗಳಾಗುತ್ತವೆ. ನಂಬಿಕೆಗಳ ಬಗ್ಗೆ ಡಾ. ಬಿ.ಎ. ವಿವೇಕ 
ಕೈಯವರು « ನಂಬಿಕೆಗಳು ವಸ್ತು ಸ್ಥಿತಿಯೊಡನೆ ಅಸಂಬದ್ಧ, ಅವೈಜ್ಞಾನಿಕ ಸಂಬಂಧ 
ವನ್ನು ಕಲ್ಪಿಸಿದಾಗ ಹುಟ್ಟಿಕೊಳ್ಳುತ್ತವೆ. ತಪ್ಪು ತಿಳುವಳಿಕೆ ಮತ್ತು ಅಜ್ಞಾನ 
ದಿಂದ ಹೆಚ್ಚಿನ ನಂಬಿಕೆಗಳು ಜನ್ಮ ತಾಳುತ್ತವೆ”, 1 ಜನಸದರು ತಮ್ಮ ದಿನದಿನದ ಸಮಸ್ಯೆ 
ಗಳನ್ನು ಎದುರಿಸಲು ನೇರವಾಗಿ ವಿಫಲರಾದಾಗ್ಯ ತಮ್ಮ ಸ ನೂ ನತೆಗಳನ್ನು 
ನೀಗಿಸಿಕೊಂಡು ಸಮಾಧಾನ ಹೊಂದಲು ನಂಬಿಕೆಗಳನ್ನು ಸೃಷ್ಟಿಸಿ, ಅವುಗಳನ್ನು 
ತಮ್ಮ ಜೀವನದಲ್ಲಿ ಸ್ವೀಕರಿಸಿಕೊಂಡು ತೃಪ್ತರಾಗಲು ಯತ್ನಿಸುತ್ತಾಕಿ, ತ 
ಸಂಬಂಧಿ ನಂಬಿಕೆಗಳು ಇತರ ಕತೆ, ಐತಿಹ್ಯ, ಪುರಾಣ ಮೊದಲಾದುವುಗಳ ಅಧಾರ 
ದಲ್ಲೂ ಹುಟ್ಟಿಕೊಂಡಿವೆ. ಕೆಲವೊಮ್ಮೆ ಒಂದು ನಂಬಿಕೆಗೆ ಇನ್ನೊಂದು ನಂಬಿಕೆ 
ಕಾರಣವಾಗುತ್ತದೆ. ಈ ನಂಬಿಕೆಗಳನ್ನು ಕುಂದಾಪುರ, ಉಡುಪಿ, ಮತ್ತು ಕಾರ್ಕಳ 
ತಾಲ್ಲೂಕು ಗಳನ್ನು ಸ್ಟೂಲವಾಗಿ ಗಮನಿಸಿ ಸಂಗ್ರಹಿಸಲಾಗಿದೆ. 

ಅನುಕೂಲಕ್ಕಾಗಿ ನಾಗಸಂಬಂಧಿ ನಂಬಿತೆಗಳನ್ನು ಈ ಕೆಳಗಿನಂತೆ ವರ್ಗೀಕರಿಸ 
ಬಹುದು. 
ಕಾಲ ಸಂಬಂಧಿ ನಂಬಿಕೆಗಳು 
ನಾಗವೈರ ಮತ್ತು ನಾಗಶಾಸಸಂಬಂಧಿ ನಂಬಿಕೆಗಳು 
ಅತಿಮಾನ:ಷ ನಂಬಿಕೆಗಳು 
ನಿಷೇಧಾತ್ಮಕ ನಂಬಿಕೆಗಳು 
ಶಕುನ ಸೂಚಕ ನಂಬಿಕೆಗಳು 
ನಾಗರ ಹಾವಿನ ಅಸ್ತಿತ್ವ ಸೂಚಿ ನಂಬಿಕೆಗಳು 


NPN 


೩೬ ಮಾನವಿಕ ಕರ್ಣಾಟಕ 


7. ನಾಗರ ಹಾವು ಮನೆಗೆ ಬರುವ ಸಂದರ್ಭಗಳ ಬಗೆಗಿನ ನಂಬಿಕೆಗಳು 
8. ಅಪಾಯ ಮತ್ತು ಕೇಡುಗಳ ಕುರಿತಾದ ನಂಬಿಕೆಗಳು 


1. ಕಾಲ ಸಂಬಂಧಿ ನಂಬಿಕೆಗಳು 

ನಿರ್ದಿಷ್ಟವಾದ ಕಾಲಕ್ಕೆ ಸಂಬಂಧಿಸಿದ ನಾಗನ ಕುರಿತಾದ ನಂಬಿಕೆಗಳಿವೆ, ಇವು 
ಕಾಲ ಸರಿವರ್ತನೆಯ ಮತ್ತು ಪರ್ವ ದಿನಗಳ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಹುಟ್ಟಿವೆ. 

1. ನಾಗ ಸಂಚಮಿಯ ದಿನ ಮಳೆ ಬರಬೇಕು. 

2. ನಾಗ ಪಂಚಮಿಯ ದಿನ ನಾಗನಿಗೆ ಮಾಡಿದ ಅಭಿಷೇಕ ಸಮುದ್ರಕ್ಕೆ 
ಸೇರಬೇಕು. 

3. ನಾಗ ಸಂಚಮಿಯದಿನ ಬಿತ್ತನೆಯ ಕೆಲಸ, ಕಾಯಿಪಲ್ಯ ಕತ್ತರಿಸುವುದು 
ದೋಸೆ ಮಾಡುವುದು, ........ ಇತ್ಯಾದಿಗಳನ್ನು ಮಾಡಕೂಡದು, 

ಇವು ನಾಗಪಂಚಮಿ ಪರ್ವದ ಕುರಿತಾದ ನಂಬಿಕೆಗಳು, ಮಳೆ ಮತ್ತು 


ಅಭೀಸೆಕಗಳು ದ್ರವರೂಪದ ಸಮಾನ ಅಂಶಗಳು, ಮಳೆಯ ನೀರು ಸಮುದ್ರಕ್ಕೆ 


ಸೇರುವುದು ಸಾಮಾನ್ಯ ಅಂಶ. ನಾಗನಿಗೆ ಮಾಡಿದ ಅಭಿಷೇಕ ಸಮ ದ್ರ ಕೈ ಸೀತಿ 
ಬೇಕೆಂದರೆ ತಂಪು ಬಯಸುವ ನಾಗನಿಗೆ ನಾಗಪಂಚಮಿಯ ದಿನ ವಕೇಷವಾ ಅಧಿಕ 
ಅಭಿಸೇಕ ಮಾಡಬೇಕು. ಮಳೆ ಬಂದಾಗ ಆ ಅಭಿಷೇಕ ಸಮುದ್ರಕ್ಕೆ ಸೇರುವುದ್ಕು 
ನಾಗನ ಅಭಿಷೇಕದ ಮಹತ ತನ್ನು ತಿಳಿಸ ಸುತ್ತದೆ. ನಾಗ A. ತೆ ಬೇಸಾಯ 
ಗಾರನೊಬ್ಬ ನೆಲ ಉಳುವಾಗ ನಾಗರಹಾವಿನ ಮರಿಯೊಂದು ಅವನ ನೇಗಿಲಿಗೆ ಸಿಕ್ಕಿ 
ಸಾಯುತ್ತ "3. ಆ ಮರಿಯ ತಾಯಿ ಸಿಟ ನಿಂದ ಆ ಬೇಸಾಯಗಾರನ ಕುಟುಂಬವನ್ನೇ 
ನಾಶಗೊಳಿಸಿ, ಆ ಕುಟುಂಬದ ಹೆಣೊ ! ್ಲಬ್ಬಳು ಮದುವೆಯಾಗಿ ಪರವೂರಿನ ಗಂಡನ 
ಮನೆಯನ್ಲಿರುವುದನ್ನು ತಿಳಿದು ಅವಳನ್ನು ಕೊಲ್ಲಲು ಹೋಗುತ್ತದೆ. ಅ ದಿನ ನಾಗ 
ಪಂಚನಿ, ಬೇಸಾಯಗಾರನ ಆ Ws ನಾಗ ಕಟ್ಟಿ ಯಲ್ಲಿ ಹಾಲನ್ನೆ ರೆದು, ನಾಗನನ್ನು 
ಪೂಜಿಸುತ್ತಿರುತ್ಕಾಳೆ. ಅವಳನ್ನು ಕೊಲ್ಲಲು ಹೋದ ತಾಯಿ ನಾಗ ಅವಳ ಪೂಜೆ 
ನೋಡಿ ಸಂತುಷ್ಟ ವಾಗುತ್ತೆ ಜೆ, ಮತ್ತು ವರ ಕೇಳಲು ನಾಗನಿಂದ ತನ್ನ ಮನೆಯವರೆಲ್ಲ 
ಬದುಕಬೇಕೆಂದು ಕೇಳಿಕೊಳ್ಳು ತ್ತಾ ry ಅದರಂತೆ ಎಲ್ಲರೂ ಬದುಕುತ್ತಾ ರೆ2 ಈ 
ಕತೆಯ ಹಿನ್ನೆಲೆಯಲ್ಲಿ ನಾಗಪಂಚಮಿ ದಿನ ನೆಲ ಉಳಬಾರದು, ಕಾ ಯಿಪಲ್ಲೆ ಕತ್ತರಿಸ 
ಬಾರದು .... ಈ ನಂಬಿಕೆ ಹುಟ ಸೈ ಕೊಂಡಿದೆ. 

4. ಹುಣ್ಣಿ ಮೆ ದಿನಗಳಲ್ಲ ಕೇರೆಹಾವು ಮತ್ತು ನಾಗರಹಾವುಗಳು ಎಣೆ 
ಯಾಡುತ್ತ ವೆ. 

5 ಅಮಾವಾಸ್ಯೆ ಯ ದಿನ ನಾಗರಹಾನಿನ ವಿಷದ ಚೀಲ ತುಂಬುತ್ತದೆ, 

ಜನಪದರಿಗೆ ಹಣ್ಣ, ಮೆ ಶುಭಸೂಚಕ. ಬೆಳದಿಂಗಳು ರಮ್ಯ, ರಸಿಕ ಮನೋ 
ಭಾವಗಳನ್ನು ಪ್ರಚೋದಿಸುವುಜಿಂಬ ಭಾವನೆಯಿಂದ ಕೇರೆ ಮತ್ತು ನಾಗರಹಾವುಗಳ 


ಇ 


ನಾಗ ಸಂಬಂಧಿ: ನಂಬಿಕೆಗಳು ೩೭ 


ಎಣೆಯಾಟ ಹುಣ್ಣಿಮೆಯಲ್ಲಿ ನಡೆಯುತ್ತ ದೆಯೆಂದು ನಂಬಿಕೆ ತಾಳಿರಬೇಕು. ಅಮಾ 
ವಾಸ ಕತ್ತಲೆಯ ಕಾರಣದಿಂದ ಅಶುಭವೆಂಬ ಭಾವನೆಯಿರುವುದರಿಂದ ನಾಗರಹಾವಿನ 
ವಿನಾಶಕಾರಿಯಾದ ವಿಷದ ಚೀಲ ಆದಿನ ತುಂಬುವುದೆಂಬ ನಂಬಿಕೆ ಹುಟ್ಟುಕೊಂಡಿದೆ. 


2. ನಾಗ ವೈರ ಮತ್ತು ನಾಗಶಾಪ ಸಂಬಂಧಿ ನಂಬಿಕೆಗಳು 


ಈ ವರ್ಗಕ್ಕೆ ಸೇರಿದ ನಂಬಿಕೆಗಳು ನಾಗರಹಾವಿನ ಮೇಲಿನ ಭಯದಿಂದ 
| ಹುಟ್ಟಿದವುಗಳಾಗಿವೆ. ಮನೆ ಅಥವಾ ಮನೆಯ ಪರಿಸರದಲ್ಲಿ ನಾಗರಹಾವು ಕಾಣಿಸಿ 
ಕೊಂಡಾಗ ಭಯತಾಳುವ ಜನಪದರು ತಮ್ಮ ಯಾವುದೋ ಹರಕೆ ಬಾಕಿಯಿರುವುದ 
ರಿಂದ ಅದನ್ನು ನೆನಪಿಸಲು ನಾಗರಹಾವು ಬಂದಿರುವುದಾಗಿಯೂ, ಆ ಹರಕೆಗಳನ್ನು 
ತೀರಿಸದಿದ್ದಕೆ ನಾಗಶಾಪಕ್ಕೆ ಗುರಿಯಾಗಬೇಕಾಗುವುದೆಂದೂ ಭಯಪಡುತ್ತಾರೆ. 

1. ನಾಗದ್ವೇಷ ಹನ್ನೆರಡು ವರುಷ. 

2, ನಾಗರಹಾವನ್ನು ದಾಟಬಾರದು, ದಾಟಿದರೆ ಏಳು ಜನ್ಮಗಳಲ್ಲೂ ಅದು 
ವೈರ ಸಾಧಿಸುತ್ತದೆ, 

ಇವು ಭಯ ಮತ್ತು ಅಪಾಯದ ಹಿನ್ನೆಲೆಯಲ್ಲಿ ಹುಟ್ಟಿದವುಗಳು. ನಾಗರ 
ಹಾವು ಆಗಾಗ ಕಾಣಿಸುವುದು ಭಯಕ್ಕೆ ಕಾರಣವಾಗುವುದರಿಂದ ಅದು ಕಾಣಿಸಿ 
, ಕೊಳ್ಳುವುದು ಸರಿಯಲ್ಲ. ಆಗಾಗ ಕಾಣಿಸಿಕೊಳ್ಳುವುದು ಅಥವಾ ಆಗಾಗ ಭೇಟ 
ಕೊಡುವ ಸೂಚನೆಗಳು ಪ್ರೀತಿ ಅಥವಾ ದ್ವೇಷವನ್ನು ಸೂಚಿಸುತ್ತವೆ, ಭಯವನ್ನು 
ಹುಟ್ಟಿಸುವ ನಾಗರಹಾವು ಆಗಾಗ ಕಾಣಿಸಿಕೊಳ್ಳುವುದೆಂದರೆ ಏನೋ ದ್ವೇಷವನ್ನು 
ಸಾಧಿಸುತ್ತದೆ ಎಂಬ ನಂಬಿಕೆ ಅವರದ್ದು. " ಹೆನ್ನೆರಡು' ಈ ಸಂಖ್ಯೆ ಜನಪದರಲ್ಲಿ 
ವಿಶೇಷಕಿ, 

ಈ ನಾಗರಹಾವನ್ನು ದಾಟಬಾರದು], ಇಲ್ಲಿ ಲೌಕಿಕ ದ್ದ ಷ್ಟಿ ಯೆ ಅಪಾಯದ 
ಸೂಚನೆಯಿದೆ. " aid’ ನಿರ್ಲಕ್ಸ ನನ್ನು ಸೂಚಿಸುತ್ತ ಡ್‌ ಗೌರವಯುತ 
ವಾದ ನಾಗರಹಾವನ್ನು ದಾಟಬಾರದು ಎಂಬ ಕ ೊಡನೆಯೊಂದಿಗೆ. ಅದನ್ನು ದಾಟುವಲ್ಲಿ 
ಇರುವ ಅಪಾಯವನ್ನು ಸೂಚಿಸಿ ನೀತಿಯನ್ನಿಲ್ಲಿ ತಿಳಿಸಲಾಗಿದೆ. ಜನ್ಮ! ಂತರದ 
ಲೆಕ್ಕಾಚಾರದಲ್ಲಿ 7 ಸಂಖ್ಯೆ ಜನಪದರಲ್ಲಿ ಹೆಚ್ಚು ಬಳಕೆಯಾಗುತ್ತದೆ.4 


3. ಸರ್ಪಸುತ್ತು ed ರೋಗಿ ಕಾರ: 
" ಸರ್ಪಸುತ್ತು? ಒಂದು ಬಗೆಯ ಚರ್ಮರೋಗ. ಸಣ್ಣ ಸಣ್ಣ ಕಜ್ಜಿಯಂತೆ 
ಸಪೂರವಾಗಿ ಸಾಲಾಗಿ ಬೆನ್ನು, ಕತ್ತು, ತೊಡೆ ಮೊದಲಾದ ಭಾಗಗಳಲ್ಲಿ ಇದು ಕಾಣಿಸಿ 
ಕೊಳ್ಳು ತ್ಮದೆ. ಇದು ಸರ್ಪಾಕಾರದಲ್ಲಿರುವ ಕಾರಣ ಇದರ ತುದಿ ಕೂಡಿದರೆ " ಸರ್ಪ 
ಶಕತ, ದಲ್ಲಿ ಸಿಲುಕಿ ರೋಗಿ ಮೃ ತನಾಗುವಳೆಂಬ ಸಂಕೇಶಾರ್ಥದೊಂದಿಗೆ ರೋಗದ 
ಉಲ್ಬಣ ಲಕ್ಷಣವು ಇಲ್ಲಿ ಗಮನೀಯ. ಚರ್ಮರೋಗಕ್ಕೆ ನಾಗನನ್ನು ಆರಾಧಿಸುವ 
ಕಾರಣವೂ ಇದಕ್ಕೆ ಪೂರಕವಾಗಿದೆ. 


೩೮ ಮಾನವಿಕ ಕರ್ಣಾಟಕ 


4. ನಾಗಶಾಪದಿಂದ ದೃಷ್ಟಿದೋಷ ಬರುತ್ತದೆ. ನಾಗರಹಾವಿನ ತಲೆಯಲ್ಲಿ 
ಮಣಿಯಿದೆ_ಎಂಬ ಕಲ್ಪ ನೆಯೇ ಣೆ ನಂಬಿಕೆಗೆ ಕಾರಣ, ನಾಗರಹಾವಿನ ತಲೆಯ ತ್ತೆ 
ಮಣಿ ಪ ರ್ರ ಕಾಶಮಾನವಾದ ಬೆಳಕನ್ನು ಚೆಲ್ಲುತ್ತದೆ, ಎಂಬ ಭಾವನೆಯಿರುವುದರಿಂದ 
ಮತ್ತು ದೃಷ್ಟಿ ಗೆ ಬೆಳಕು ಅತೀ ಅಗತ್ಯವಾದುದರಿಂದ ದೃಷ್ಠಿ ಸ್ಟಿದೋಷಕ್ಕೆ ನಾಗಶಾಪ 

ಉರ ್ಪ ನಂಬಿಕೆ ಹುಟ್ಟಿ ಕೊಂಡಿದೆ. 

5. ನಾಗಶಾಸವಿದ್ದಕೆ ಮಕ್ಕಳಾಗುವುದಿಲ್ಲ. 

6. ಗರ್ಭಿಣಿ ಹೆಂಗಸಿನ ಗಂಡ ನಾಗರಹಾವನ್ನು ಕೊಲ್ಲಬಾರದು. 

7. ನಾಗರಹಾ ವನ್ನು ಕೊಂದರೆ ಇಡೀ ಸಂತಾ ನಾಶವಾಗುತ್ತದೆ. 

ಈ ನಂಬಿಕೆಗಳಲ್ಲಿ ed ಅಂಶ ಪ್ರಮುಖವಾಗಿದೆ. ಒಂದು ಕಾಲದಲ್ಲಿ 
ಅತಿಯಾದ ಸಂತಾನವನ್ನು ॥ ಪಡೆಯುವುದು ಬಡ ವರೌಲ್ಯವಾ ಗಿತ್ತು. ನಾಗನನ್ನು 
ಸಂತಾನಕ್ಕಾ ಗಿ ಆರಾಧಿಸುವುದು ಜನಪದರಲ್ಲಿ ವಿಶೇಷ. ಮಕ್ಕಳಾಗದ ಕಾರಣವನ್ನು 
ಭಾಗ 0ತ ಭಾವಿಸಿ ಮಕ್ಕ ೪ನ್ನು ಪಡೆಯಲು ನಾಗನ ಒಲುಮೆಯನ್ನು 
ಸಂಪಾದಿಸಲು ಪ್ರ ಯತ್ನಿ ಸುತ್ತಾರೆ, ಇದಕ್ಕೆ ಕಾರಣವೆಂದಕೆ ಜನಪದರ ಭಾವನೆಯಲ್ಲಿ 
ನಾಗರಹಾವು ಜಾ ಫತ್ರ. ಭೂಮಿಯ ಒಂದಂಶವಾದ ಹುತ್ತದಲ್ಲಿ ಇದು ವಾಸಿಸು 
ವುದು, ಮನುಷ್ಯ ಈ ಭೂನಿಯ ನ್ನು ತನಗಾಗಿ ಉಪಯೋಗಿಸಿಕೊಳ್ಳು ಪುದರಿಂದ 
ನಾಗರಹಾವಿಗೆ ಸರೋಕ್ಷವಾಗಿ ತೊಂದರೆ ಮಾಡುತ್ತಾನೆ. ಈ ತೊಂದರೆಗಳ ಫಲವೇ 
ನಾಗರಶಾನದಿ-ದ ಸಂತಾನ ನಿಹೀನತೆ. ನೊಜಟು ಗಂಡ ಮುಂದೆ ಸಂತಾನವನ್ನು 
ಪಡೆಯ:ವವನಾದ ಕಾರಣ ಸಂತಾನ ದೇವಕಿ ನಾಗನಿಗೆ ತೂಸದರೆಕೊಡಬಾರದು.. 
ಹಾಗೆ ತೊಂದರೆ ಕೊಟ್ಟ ರೆ ಅವನಿಗೆ ದೊಕೆಯುವ ಸಂತಾನಕ್ಕೆ ಧಕ್ಕೆ ಯಾಗಬಹುದು 
ಎಂಬ ಪರೋಕ್ಷ ಭಯದಿಂದ ಈ ನಂಬಿಕೆ ಹುಟ್ಟಿ ಡೆ. 

8. ಬಾವಿಯ ನೀರು ಹಳದಿಯಾಗುವುದು ನಾಗರಹಾವಿನ ಶಾಪದಿಂದ. 

ಹೆಚ್ಚಾ ಗಿ ನಾಗನ ಬನಗಳು ಹಿಂಭಾಗದ ಹಿತ ತ್ತಲಿನಲ್ಲಿರುವುದರಿಂದ ಮನೆಯ 
ಬಾನಿಯೊ ತೆಚ್ಚಾ? ಹಿಂಬದಿಯಿರುವ ಕಾರಣ ಬಾವಿಯ ನೀರು ಹಳದಿಯಾದಕೆ 
ನಾಗನ ಶಾಪವೇ ಕಾರಣವೆಂದು ಭಾವಿಸುತ್ತಾರೆ. ನೀರು ಮನುಷ್ಯ ನ ಮೂಲಭೂತ 
ಅವಶ ಕತೆಗಳಲ್ಲಿ ಒಂದು. ವಾಸ್ತವಿಕವಾಗಿ ಬಾವಿಯಲ್ಲಿ ಕ್ರಿಮಿ, ಕೀಟಗಳು, ಮರದ 
ತರಗೆಲೆಗಳು ಬಿದ್ದು ಸೂರ್ಯನ ಜೆಳಕು ಚೆನ್ನಾ ಗಿ ಬೀಳದಿದ್ದಕ್ಕ, ಬಾವಿಯ ನೀರು 
ಅಲ್ಲೇ ಹಾಳಾಗಿ ಹಳದಿಯಾಗಬಹುದ್ದು. ಇಲ್ಲಿ" ಹಳದಿ? ನಾಗರಹಾವಿನ ಬಣ ವೂ I 
ಆಗಿರುವುದರಿಂದ " ವರ್ಣಸಾಮ್ಯ'ವೂ ಇಂತಹ ನಂಬಿಕೆಗೆ ಕಾರಣ. 
3. ಅತಿಮಾನುಷ ನಂಬಿಕೆಗಳು | 

ನಾಗರಹಾವಿನ ಬಗೆಗಿರುವ ರಹಸ್ಯ ವಾದ ಕಲ್ಪನೆಗಳಲ್ಲಿ ಮತ್ತು ನಾಗರಹಾವಿನ 


ಮೇಲಿರುವ ದೈವತ್ವದ ಅರೋಪ _ಇವು ಅತಿಮಾನುಷ ನಂಬಿಕೆಗಳಿಗೆ ಹಿನ್ನೆಲೆ 
ಯಾಗಿವೆ. 


ನಾಗ ಸಂಬಂಧಿ ನಂಬಿಕೆಗಳು ೩೯ 


1. . ನಾಗರಹಾವಿನ ತಲೆಯಲ್ಲಿ ಮಾಣಿಕ್ಯನಿರುತ್ತದೆ. ನಾಗರಹಾವು ಅದನ್ನು 
ರಾತ್ರಿಕಾಲದಲ್ಲಿ ಕೆಳಗಿಟ್ಟು ಅದರ ಬೆಳಕಿನಲ್ಲಿ ಆಹಾರವನ್ನು ಹುಡುಕುತ್ತದೆ. ಆಗ 
ಮಾಣಿಕ್ಯದ ಮೇಲೆ ಸೆಗಣಿಯನ್ನು ಒಗೆದಕೆ ಸುತ್ತಲೂ ಕತ್ತಲಾಗಿ ಹಾವು ಸಾಯು 
ತ್ತದೆ, ಮಾಣಿಕ್ಯ ನಮ್ಮ] ದಾಗುತ್ತ ಡೆ. 


ತ ರತ್ನ ರತ್ನದ ಕಿರೀಟಿ... ಇತ್ಯಾದಿ ಹೊಂದು ವುದು ಶ್ರೇಷ್ಠತೆಯ 
ಸೂಚನೆ. ನಾಗರಹಾವನ್ನು. ದೇವರಸ್ಥಾನದಲ್ಲಿಟ್ಟು ಗೌರವದಿಂದ ಕಾ ವುದರಿಂದ 
ಮತ್ತು ಅದರ ಹೆಡೆಯ ಮಧ್ಯಭಾಗದಲ್ಲಿ ದುಂಡಾದ ಸಣ್ಣ ಎತ್ತರದ ಭಾಗವಿರುವುದ 
ರಿಂದ " ನಾಗಮಣಿ 'ಯೆ:ಂದು ಅದನ್ನು ಭಾನಿಸಿ ನಾಗರಹಾವಿಗೆ ಶ್ರೇಷ್ಠತ್ವವನ್ನು 
ಆಕೋಪಿಸಲಾಗಿದೆ. ಅದನ್ನು ಪಡೆಯುವುದೆಂದಕೆ ಅಗೋಚರ ಶ್ರೀಮಂತಿಕೆಯನ್ನು 
ಪಡೆಯುವ ಲಾಲಸೆ ಈ ನಂಬಿಕೆಯಲ್ಲಿದೆ. 


2. ನಾಗರಹಾವು ನಿಧಿಯನ್ನು ಕಾಯುತ್ತದೆ. 


ನಾಗರಹಾವು ಬಿಲವಾಸಿ, ಪ್ರಾಚೀನ ಕಾಲದಲ್ಲಿ ನಾಣ್ಯ, ಬಂಗಾರದ ಒಡವೆ 
ಗಳನ್ನು ಕಳ್ಳ ಕಾಕರ ಭಯದಿಂದ ಭೂಮಿಯಲ್ಲಿ ಹೊತಿಡುತ್ತಿ ದ್ದೆ ರು  ಭೂವಿ:ಯಲ್ಲಿ 
ಹೊತಿಡು ಹ ನಿಧಿಯಿಂದ ಮತ್ತು ಬಿಲವಾಸಿಯಾದ ನಾಗರಹಾವಿನ ಅಗೋಚರ ಗುಣ 
. ದಿಂದ ವಾಸ್ತವಿಕವಾದ ಈ ನಂಬಿಕೆ ಹುಟ್ಟಿ ಕೊಂಡಿದೆ. ನಿಧಿಯನ್ನು ಘೆಟಸರ್ಷವೊಂದು 
ಕಾಯುತ್ತಿದೆ ಎಂಬ ಅಪಾಯದ ಹೆದರಿಕೆಯ ನ್ನ್ನ ಹುಟ್ಟಿ ಸಿ ನಿಧಿಯನ್ನು ರಕ್ಷಿಸಲು ಈ 
ಬಗೆಯ ವದಂತಿಯ ನ್ನ್ನ ಹುಟ್ಟಿ ಸಿರಬೇಕು, ಇ ಕನಕಾಲಿನ ಮನೆಗಳಲ್ಲಿ ಸ ಸಾಕಷ್ಟು 
ಬೆಳಕಿಲ್ಲದ ಕತ್ತಲೆ ಕೋಣೆಗೆಳಲ್ಲಿ ಬೆಲೆಬಾಳುವ ವಸ್ತು ಗಳನ್ನು ಧಾನ್ಯಗಳನ್ನು 
ಇಡುತ್ತಿದ್ದರು ಧಾನ್ಯ ತಿನ್ನಲು ಇಲಿಗಳು ಬರುತ್ತ ವೆ. ಇಲಿಗಳ ಬೇಟಿಗೆ ನಾಗರ 
ಹಾವು ಬರುತ್ತ ದಿ. ಅಲ್ಲಿ ಸಿಕ್ಕಿದ ಇಲಿಗಳನ್ನು ತಿಂದು "ಯಾವುದೇ ತೊಂದರಿಗಳಿಲ್ಲದ ಅದು 
ಹಲವು ದಿನಗಳವರೆಗೆ ಇಲಿಗಳನ್ನು ಹೊಂಚು ಹಾಕುತ್ತಾ ಅಲ್ಲೇ ಇರುತಿ ತ್ರಿದ್ದಿರಬೇಕು. 
ಮನೆಯವರು ಆ ಕತ್ತಲಿನ ಕೋಣೆಯನ್ನು ಪ್ರವೇಶಿಸಿದಾ ಕ್ಷಣ ಅವರ ಗಮನ 
ಮೊದಲು ತಾವಿಟ್ಟಿ ಒಡವೆಗಳ ಮೇಲಿರುವುದರಿಂದ ಅದನ್ನು ಗಮ ನಿಸುವಾಗ ತನ್ನ 
ಸಂಪಾದನೆಗಾಗಿ Red ಹಾವನ್ನು ಕಂಡು " ಸಂಪತ್ತನ್ನು ಠಾಣಾ ರಕ್ಷಿಸುತ್ತ ದೆ? 
ಎಂಬ ನಂಬಿಕೆಯನ್ನು ತಾಳಿರಬೇಕು., 


3, ಗರುಡಕೀಖೆ ಇದ್ದ ವರಿಗೆ ನಾಗರಹಾವಿನ ಅಪಾಯವಿಲ್ಲ. ಈ ನಂಬಿಕೆ 
ನಾಗರಹಾವಿನ ಭಯ ದಿಂದಾಗಿ ಆದರ ಪ್ರತಿಕೋಧದ ಹಿನ್ನೆಲೆಯಲ್ಲಿ ಹುಟ್ಟಿದುದು. 
ಗರುಡನಿಗೂ ನಾಗರಹಾವಿಗೂ ಇರುವ ವೈರತ್ವದ ಹಿನ್ನೆಲೆ ಇದಕ್ಕೆ ಡೆ. md 
ಕೈಯಲ್ಲಿಯ ಕೀಖೆಗಳನ್ನು ಓದಿ ಗರುಡರೇಖೆಯನ್ನು ಗಮಫಿಸುವಷ್ಟು ಹೆಸ್ತ 
ಸಾಮುದ್ರಿಕಜ ಈ ಗುವುದು ಅಸಂಭವ, ಆದರೆ ಇಂದಿಗೂ ಹಳ್ಳಿ ಗಳಲ್ಲಿ ನೌಗಂಕಳತ್ತೆ 
Ia ಗರುಡರೇಖೆ' ಇದ್ದ ವಕಿಂದು ನಂಬಲಾದ ಇತ ನಾಗರಹಾವನ್ನು 


೪೦ ಮಾನವಿಕ ಕರ್ಣಾಟಕ 


ಹಿಡಿದು ಮಡಕೆ, ಡಬ್ಬಗಳಲ್ಲಿ ತುಂಬಿಸಿ, ದೂರಕ್ಕೆ ಸಾಗಿಸುವುದಿದೆ. ಇದರ ಹಿನ್ನೆಲೆ 
ಯಲ್ಲಿ ಇನ್ನೂ ಸಂಶೋಧನೆ ನಡೆಯಬೇಕಷ್ಟೆ. | 

4. ಸತ್ತ ನಾಗರಹಾವು ಕಾಣಿಸಿಕೊಂಡರೆ ಅದಕ್ಕೆ ಅಂತ್ಯಸಂಸ್ಕಾರ ಮಾಡ 
ಬೇಕು. 

ವಾಸ್ತವಿಕವಾಗಿ ಸಂಸ್ಕಾರ ನಡೆಸುವುದು ವ್ಯಕ್ತಿ ಸತ್ತಾಗ ಮಾತ್ರ. ಸತ್ತ 
ನಾಗರಹಾವು ಕಾಣಸಿಕ್ಕಿದರೆ ವ್ಯಕ್ತಿಯೊಬ್ಬ ಸತ್ತಾಗ ನಡೆಸುವಂತೆ ಸತ್ತ ಹಾವಿಗೂ 
ಅಂತ್ಯಕ್ರಿಯೆ ನಡೆಸುವ ಸಂಪ್ರದಾಯವಿದೆ. ಇಂತಹ ಕಲ್ಪನೆಗೆ ಕಾರಣ ಬಹುಶಃ 
" ನಾಗರಹಾವು ಬ್ರಾಹ್ಮಣ' ಎನ್ನುವ ಕಲ್ಪನೆ ಇರಬಹುದೆ? ಎಂದು ಊಹಿಸ 
ಬಹುದು, ವಾಸ್ತವಿಕವಾಗಿ ವಿಷಯುಕ್ತವಾದ ನಾಗರಹಾವು ಸತ್ತಾಗ ಆದರ ವಿಷ 
ಗಾಳಿಯ ಮೂಲಕ ವಾತಾವರಣದಲ್ಲಿ ಹರಡಿ ರೋಗರುಜಿನಗಳು ತಲೆದೋರಬಹುದ್ದು 
ವಿಷವಿರುವ ಯಾವುದೇ ಪ್ರಾಣಿಗಳು ಸತ್ತಾಗ ಅವನ್ನು ಸುಟ್ಟು ಹಾಕುವ ಪದ್ಧತಿ 
ಇದೆ. ನಾಗನ ಬಗೆಗಿರುವ ಅತಿಮಾನುಷ ಕಲ್ಪನೆಯೇ ಇಂತಹ ಧಾರ್ಮಿಕವಾದ 
ಆಚರಣೆಯ ರೂಪವನ್ನು ಸಡೆದಂತೆ ಕಾಣುತ್ತದೆ. 


4. ನಿಷೇಧಾತ್ಮಕ ನಂಬಿಕೆಗಳು 


ಭಯ ಮತ್ತು ಗೌರವದಿಂದ ಅತಿಮಾನುಷ ಕಲ್ಪನೆಗಳ ಬಗ್ಗೆ ಜನಪದರಲ್ಲಿ 
ನಿಸೇಧವೂ ಇರುತ್ತದೆ. 

1. ಸರ್ನ ವಿಷಕ್ಕೆ ಉಪಯೋಗಿಸುವ ಗಿಡಮೂಲಿಕೆಗಳ ಹೆಸರನ್ನು ಹೇಳ 
ಬಾರದು, ಅವು ಯಾವುದೆಂದು ತೋರಿಸಬಾರದು. 

2. ನಾಗರಹಾವು ಕಾಣಿಸಿಕೊಂಡರೆ ಅದರ ಹೆಸರು ಹಿಡಿದು ಕೂಗಬಾರದು. 

ಈ ಎರಡು ನಂಬಿಕೆಗಳಲ್ಲಿ ಹೆಸರಸ್ಲೆತ್ರಿ ಹೇಳುವುದರ ಬಗ್ಗೆ ನಿಷೇಧವಿದೆ. 
ಹೆಸರನ್ನೆ ತ್ತುವುದರಿಂದ ಅವುಗಳ ಮಹತ್ತ್ವವನ್ನು ನಿರ್ಲಕ್ಸಿಸಿದಂತಾಗುವುದೆಂಬ 
ಹಿನ್ನೆಲೆ ಇಲ್ಲಿ ಮುಖ್ಯವಾದುದು. ಗಿಡಮೂಲಿಕೆಗಳ ಹೆಸರನ್ನು. ಹೇಳಿದರೆ, ಎಲ್ಲರೂ 
ಅದನ್ನು ಉಪಯೋಗಿಸಲು ಪ್ರಾರಂಭಿಸಬಹುದು, ಕೆಲವರು ಅದನ್ನು ಕಡೆಗಣಿಸ 
ಬಹುದು, ಮುಖ್ಯವಾಗಿ ಹಳ್ಳಿಯ ವೈದ್ಯರು ಅದನ್ನೇ ಅವಲಂಬಿಸಿ ಬದುಕುವುದ 
ರಿಂದ ಬೇರೆಯವರಿಗೆ ಅವುಗಳ ಸರಿಚಯವಾದಕೆ ಹಳ ವೈದ್ಯರ ಬೇಡಿಕೆ ಕಡಮೆಯಾಗಿ 
ಅವರ ಸಂಪಾದನೆಗೆ ತೊಂದರೆಯಾಗಬಹುದು. 

ಅಪಾಯ ಮತ್ತು ಕೆಡುಕಿನ ಪ್ರಾಣಿಯಾದ ನಾಗರಹಾವಿನ ಮೇಲೆ ಭಯ 
ಮತ್ತು ಗೌರವವಿದ್ದ ಕಾರಣದಿಂದಾಗಿ ಅದನ್ನು ಹೆಸರನ್ನೆ ತ್ರಿ ಕರೆಯಡಿ, ಗೌರವದಿಂದ 
ದೇವರಹಾವು, ಹಾವು ಇತ್ಯಾದಿ ಗೌರವ ಸೂಚಕ ಸಂಬೋಧನೆಯಿಂದ ಕಕಿಯು 


ತ್ತಾರೆ, (ಧರ್ಮಸ್ಥಳ ಎಂದು ಸಾಯಂಕಾಲದ ನಂತರ ಹೇಳುವ ಕ್ರಮವಿಲ್ಲ “ತೆಂಕು' 
ಎಂದೆನ್ನುತ್ತಾರೆ), 


ನಾಗ ಸಂಬಂಧಿ ನಂಬಿಕೆಗಳು ೪೧ 


3.  ನಾಗರಹಾವಿನತ್ತ ಬೆರಳು ತೋರಿಸಬಾರದು, ತೋರಿಸಿದರೆ ಅದನ್ನು 
ಒಮ್ಮೆಲೆ ಕಚ್ಚ ಬೇಕು. 

" ಬೆರಳು ತೋರಿಸುವಿಕೆ? ಸೂಚಿಸುವ ಸಂಕೇತ. ನಾಗರಹಾವನ್ನು ಸೂಚಿ 
ಸುವ ಮೂಲಕ ಅದರ ವಿಷಯವಾಗಿ ಮಾತನಾಡುವುದು ನಾಗರಹಾವಿನ ಅತಿಮಾನುಷ 
ಕಲ್ಪನೆಯನ್ನು ಕಡೆಗಣಿಸಿದಂತೆ ಆಗಬಹುದೆಂಬ ಭಾವನೆಯಿರಬಹ:ದು. ನಾಗರಹಾವು 
ಆದರ ಕಚ್ಚುವಿಕೆಯ ಮೂಲಕ ಪ್ರಾಣಾಂತಿಕವಾದ ವಿಷದಿಂದ ಪ್ರಸಿದ್ದ. ನಾಗರ 
ಹಾವನ್ನು ಸೂಚಿಸಿದ ಬೆರಳನ್ನು ನಾಗ ಬಂದು ಕಚ್ಚುವುದರ ಬದಲಾಗಿ ತಾನೇ ಕಚಿ 
ಕೊಳ್ಳುವುದರ ಮೂಲಕ ನಾಗರಹಾವಿನಿಂದ ಒದಗಬಹುದಾದ ಅಪಾಯದ ಪರಿಹಾರ 
ವನ್ನು ತಾವೇ ಮಾಡಿಕೊಳ್ಳುವುದು ನಂಬಿಕೆಗೆ ಪೂರಕವಾದ ಆಚರಣೆಯನು, 
ಸೂಚಿಸುತ್ತದೆ. 

4. ನಾಗರಹಾವು-ಕೇಕೆಹಾವುಗಳು ಸರಸವಾಡುವುದನ್ನು ನೋಡಬಾರದು. 

ಇಲ್ಲಿ ನಾಗರಹಾವಿನ ಬಗೆಗಿರುವ ಅತಿಮಾನುಷವಾದ ನಂಬಿಕೆ ಮತ್ತು 
ಅಪಾಯದ ಅರಿವನ್ನು ಗಮನಿಸಬಹುದು, ವಿಭಿನ್ನ ಲಿಂಗಿಗಳು ಸರಸವಾಡುವುದು 
ತೀರಾ ವೈಯಕ್ತಿ ಕವಾದ ಅಂಶ. ನಾಗರಹಾವು ಮತ್ತು ಕೇರೆಹಾವುಗಳ ನಿರಂತರವಾದ 
ಎಣೆಯಾಟ ಜನಪದರಿಗೆ ಸಾಮಾನ್ಯವಾದ ನೋಟ. ತೀರಾ ವೈಯಕ್ತಿಕವಾದ 
"ಹೂಡುವ ಅಥವಾ ಸರಸವಾಡುವ ಕ್ರಿಯೆಯನ್ನು ಬೇರೆಯವರು ನೋಡುವುದು, 
ಸರಸವಾಡುವವರಿಗೆ ಅಥವಾ ಕೂಡುವವರಿಗೆ ಸಹಿಸದು. ಭಯಹುಟ್ಟಿಸುವ ದೇವತೆ 
ನಾಗರಹಾವಿನ ಸರಸವನ್ನು ನೋಡುವುದು ಅಪಾಯಕ್ಕೆ ಎಡೆಯಾದಂತಾಗುವುದೆಂಬ 
ಭಾವನೆಯ ಜೊತೆಗೆ ಇಂತಹ ಸರಸಕ್ಕೆ ತೊಂದಕೆಯುಂಬಾದರಿ ಅವುಗಳ ಸ್ಥಿತಿ 
ತಮಗೂ ಬರಬಹುದೆಂಬ ಸ್ವಂತ ಪಾಪದ ಕಲ್ಪನೆಯೂ ಈ ರೀತಿಯ ನಿಷೇಧಾತ್ಮಕ 
ನಂಬಿಕೆಗೆ ಕಾರಣವಾಗಿದೆ, 


5. ಶಕುನ ಸೂಚಕ ನಂಬಿಕೆಗಳು 


]. ಕೋಳಿ ಅಂಕಕ್ಕೆ ಹೋಗುವಾಗ ನಾಗ ಎದುರು ಬಂದರೆ ಅಪಶಕುನ. 
51 ಲಿಂಬೆಹಣ್ಣಿನ ಮರದಡಿ ನಾಗರಹಾವು ಬಂದರೆ ಅ ಮರವು ಸಾಯುತ್ತದೆ. 
ನಾಗರ ಹಾವು ಕೋಳಿಯನ್ನು ಕೆಲವೊಮ್ಮೆ ಅದರ ಮೊಟ್ಟೆಯನ್ನು ತಿನ್ನುತ್ತದೆ, 
ಹೋಳಿ ಅಂಕಕ್ಕೆ ಕೋಳಿಯನ್ನು ಹಿಡಿದುಕೊಂಡು ಹೊರಟಾಗ ನಾಗರ ಹಾವು 
ಎದುರಿಗೆ ಬರುವುದೆಂದರೆ, ಮಧ್ಯದಾರಿಯಲ್ಲೆ € ಕೋಳಿಗೆ ಸೋಲಿನ ಶಕುನವಾಗು 
ವುದು, ಎಂಬ ಭಾವನೆಯಿಂದ ಕೋಳಿಯನ್ನು ಅಂಕಕ್ಕೆ ಕೊಂಡು ಹೋದರೂ ನಾಗರ 
ಹಾವು ಸಿಕ್ಕ ಕಾರಣದಿಂದ ಕೋಳಿ ಅಂಕದಲ್ಲಿ ಸೋಲುತ್ತದೆ ಎಂಬುದು ಈ ನಂಬಿಕೆಯ 
ಹಿನ್ನೆಲೆಯಾಗಿರಬೇಕು. 

ಲಿಂಬೆ ಹಣ್ಣು ಮಾಂತ್ರಿಕ ಕ್ರಿಯೆಗಳಲ್ಲಿ ಉಪಯೋಗಿಸುವ ವಸ್ತು. ನಾಗರ 


೪೨ ಮಾನವಿಕ ಕರ್ಣಾಟಕ 


ಹಾವಿನ ಅಪಾಯದಿಂದ ದೂರವಿರಲು ಅದನ್ನು "ತಡೆ ಹಾಕುವ ಕ್ರಮ * ವಿದೆಯೆಂದು 
ಹಳ್ಳಿಗಳಲ್ಲಿ ಹೇಳುತ್ತಾರೆ. ತಡೆ ಹಾಕಲು ಲಿಂಬೆಹಣ್ಣನ್ನು ಉಪಯೋಗಿಸುತ್ತಾರೆ. 
ಆದುದರಿಂದ ಲಿಂಜೆಹಣ್ಣಿಗೂ ವೈರವೆಂಬ ಕಲ್ಪನೆ ಜನಪದರಲ್ಲಿ ಹುಟ್ಟಿರಬೇಕು, 
ಆದ್ದರಿಂದ ಲಿಂಬೆಹಣ್ಣಿನ ಮರದಡಿ ನಾಗ ಬಂದರೆ ಆ ಮರ ಸಾಯುತ್ತದೆ ಎಂಬ : 
ನಂಬಿಕೆಯನ್ನು ತಾಳಿರಬೇಕು. ಅದಕ್ಕೆ ಪ್ರತಿಯಾಗಿ ಲಿಂಬೆ ಮರದಡಿ ನಾಗರಹಾವು 
ಬಾರದಿರಲೆಂದು ಅದರ ಬುಡಕ್ಕೆ ಮಡಕೆ ಚೂರುಗಳನ್ನು ಹಾಕಿ, ಕಸಗುಡಿಸುವ 
ಪೊರಕೆ, ಚರ್ಮದ ಚಪ್ಪಲಿಗಳನ್ನು ಲಿಂಬೆಗಿಡದ ಗೆಲ್ಲಿಗೆ ನೇತು ಹಾಕುತ್ತಾರೆ. 
ಶತ್ರುಗಳ ಮುಖಭಂಗಕ್ಕೆ ಇೂರಕೆ. ಮೆಟ್ಟು -ಮೊದಲಾದುವನ್ನು ಉಪಯೋಗಿಸುವ : 
ಹಿನ್ನೆ ಲೆಯಲ್ಲಿ ಇಂತಹ ಆಚರಣೆ ಬಹನೆಕೆಕಕು. 


6. ನಾಗರ ಹಾವಿನ ಅಸ್ತಿತ್ವ ಸೂಚಿ ನಂಬಿಕೆಗಳು. 
1. ಪರಿಮಳ ಬೀರುವ ಕೇದಗೆ, ಸಂಪಿಗ್ಗೆ ಚಂದನ ಗಂಧ ಮೊದಲಾದ 
ಮರಗಳಡಿ ನಾಗರ ಹಾವಿರುತ್ತ ಡೆ. 


ನಾಗರ ಹಾವಿನ ಬುಸುಗುಟಿ ವಿಕೆ ಮನುಷ್ಯನ ಪರಿಮಳ ಆಸಾ _ದನೆಯ 
ದೀರ್ಫಶ್ವಾ ಸವನ್ನು ಹೋಲುತ್ತದೆ. ಚ್ಟ ಮರಗಳ. ಪರಿಮಳವನ್ನು ಸಂಡುವ 
ಅಂಶಗಳನ್ನು ಒಳಗೊಂಡಿರುವ ಕಾರಣ ಸರ್ಪದ ಬಸುಗುಟ್ಟುವಿಕೆಯ ಗುಣಕ್ಕೆ - 
ಹೋಲಿಸಿ ತ್ರ ನಂಬಿಕೆ ಹುಟ್ಟಿಕೊಂಡಿದೆ. ಆದರೆ ಈ ಮರಗಳೆಡಿಯಲ್ಲಿ ಆಧಕನಯಿ 
ತಂಪಿರುವುದೇ ನಾಗರಹಾವು ಈ ಮರಗಳಡಿ ಇರುವುದಕ್ಕೆ ಮುಖ್ಯ ಕಾರಣ. ಕೇದಗೆ 
ಹೂವಿನ ಗೊಂಚಲಿನ ಮ ಧ್ಯದಲ್ಲಿರು ವ ಪರಾಗದ ಕೊಳೆ ಕಣಗಳನ್ನು ನಾಗರ ಹಾವು 
ತಿನ್ನು ತ್ತದೆ. ಈ ಕಾರಣದಿಂದಲೂ ನಾಗರ ಹಾವು ಕೇದಗೆ ವ: ರದಲ್ಲಿ ಇರಬಹುದು,” 
ಕೇದಗೆ ಮತ್ತು ಸಂಪಿಗೆ ಹೊವುಗಳ ವರ್ಣ ಮತ್ತು ನಾಗರ ಹಾವಿನ ವರ್ಣ *ಹಳದಿ' 
ಯಾಗಿರುವ ಕಾರಣ ವರ್ಣಸಾಮ ವೂ ಇಂತಹ ನಂಬಿಕೆಗೆ ಕಾರಣವಾಗಿರಬಹುದು, 

2. ಗರುಡ ಪಾತಾಳ nd ನೆಟ್ಟ ರೆ ನಾಗರ ಹಾವು ಬರುವುದಿಲ್ಲ 

"ಗರುಡ ಪಾತಾಳ' ಎಂಬ ಸಸ್ಯಕ್ಕೆ ನಾಗರ ಹಾವಿನ ವಿಷವನ್ನು ಪರಿಹರಿಸುವ 
ಶಕ್ತಿಯಿದೆ, ಈ ಗುಣದಿಂದಾಗಿ ನಾಗರ ಹಾನಿನ ವಿಕೋಧಿಯಾಜಿ "ಗರುಡ'ನ 
ಹೆಸರಿನಿಂದಲೂ, ನಾಗರಹಾವಿನ ವಿಷ ಪರಿಹಾರಕ್ಕೆ ಸಂವಾದಿಯಾಗಿ ಪಾತಾಳ” 
ಎಂಬ ಆಳದ ಸ ಸ್ಥಳ ವಾಚಕವನ್ನು ಜೊತೆಗೂಡಿಸಿ "ಗರುಡ ಪಾತಾಳ' ಎಂಬ 
ಹೆಸರಿನಿಂದ ಇದನ್ನು ಕರೆಯಲಾರಂಭಿಸಿರಬೇಕು. 


7. ನಾಗರ ಹಾವು ಮನೆಗೆ ಬರುವ ಸಂದರ್ಭಗಳ ಬಗೆಗಿನ ನಂಬಿಕೆಗಳು 


]. ನಾಗರ ಹಾವಿನ ಮೇಲೆ ಮನುಷ್ಯರ ನೆರಳು ಬಿಡ ಕೆ ನಾಗರ ಹಾವು 
ಮನೆಗೆ ಬರುತ್ತದೆ. ನ 


ನಾಗ ಸಂಬಂಧಿ ನಂಬಿಕೆಗಳು ೪೩ 


2. ದೇವಾಲಯಗಳಲ್ಲಿ ಶುಚಿತ್ವ ವಿಲ್ಲದಿದ್ದರೆ, ಪೂಜೆಯಲ್ಲಿ ದೋಷವಾದಕೆ 
ನಾಗರ ಹಾವು ಬರುತ್ತದೆ, 

3. ಮನೆಯಲ್ಲಿ ಬಹಿಸ್ಕೆಯರಾದ ಹೆಂಗಸರು ಅಶುದ್ಧ ವಾದ ರೀತಿಯಲ್ಲಿ 
ತಿರುಗಾಡಿದರೆ ನಾಗರ ಹಾವು ಬರುತ್ತದೆ. 

ಈ ನಂಬಿಕೆಗಳಲ್ಲಿ ಶುಚಿತ್ವ ದ ಅಂಶಗಳು ಸಾಮಾನ್ಯವಾಗಿವೆ. ತಪ್ಪು ಮಾಡು 
ವುದನ್ನು ತಪ್ಪಿ ಸಲು ಭಯದ ಕಾರಣವನ್ನು ಒಡು ವುದು ಇಲ್ಲಿ ಗಮನೀಯ ನಾಗರ 
ಹಾವಿನ ಹತ್ತಿ ರ ಹೋಗದಿರುವುದರಿಂದ ಆತು ಮೇಲೆ ಬೀಳುವ ನೆರಳನ್ನು ತಪ್ಪಿಸ 
ಬಹುದು, ದೇವಾಲಯವನ್ನು ಶು ಚಿಯಾಗಿಟ್ಟು ಕ್ರಮಬದ್ಧ ಪೂಜೆ ನಡೆಸು ವುದರಿಂದ, 
ಬಹಿಷ್ಕೆ ಯರು ಆರಾಮವಾಗಿ. ಒಂದು ಕಡೆ ತ್‌್‌ ಅವರಿಗೇ ಒಳ್ಳೆ ಯದು, 
ಲೌಕಿಕವಾದ ವ್ಯವಹಾರಗಳಿಗೆ ಭಯದ ನೀತಿಯ ರೂಪವನ್ನು ಇಲ್ಲಿ ಹಗಗ, 

4. ರಾತ್ರಿ ಹೊತ್ತು ಸಿಳ್ಳು, ಸೀಟಿ ಹಾಕಿದಾಗ, : ಕೊಳಲು ಮೊದಲಾದ 
ವಾದ್ಯಗಳನ್ನು ಬಾರಿಸಿದಾಗ ನಾಗರ ಹಾವು ಬರುತ್ತದೆ. 

ಈ ನಂಬಿಕೆ ನಾಗರ ಹಾವು ಮತ್ತು ಸಂಗೀತಕ್ಕೆ. ಸಂಬಂಧಿಸಿದುದು. ನಾಗರೆ 
ಹಾನಿಗೆ" ಸಂಗೀತವೆಂದಕೆ ಪ್ರಿಯವೆಂಬ ಕಲ್ಪನೆ ಜನಪದರದ್ದು. ಹಾವಾಡಿಗರು 
ಪುಂಗಿಯನ್ನೂದಿ ನಾಗರ ಹಾವನ್ನು ಆಡಿಸುತ್ತಾರೆ. ಹಾವಾಡಿಗನು ಪುಂಗಿಯನ್ನು 
` ಊದಿ ಅದನ್ನು ಎಚ್ಚ ರಿಸಿದಾಗ ಹಾವಾಡಿಗನ ಪುಂಗಿಯ ಚಲನಗತಿಗನುಗುಣವಾಗಿ 
ಹಾವು ಹೆಡೆ ಎತ್ತಿ “ತೊನೆದಾಡುತ್ತ ತ್ಮದೆ. ಅದು ಹಾಗೆ ತೊನೆದಾಡುವುದು ತನ್ನ 
ಸಮ ತೋಲನವನ್ನು ಕಾಯ್ದು ಕೊಳು ವದಕ್ಕಾಗಿ ವಿನಾ ಪುಂಗಿಯ ನಾದಕ್ಕಲ್ಲ. ಆದರೆ 
ಭಾವುಕ ಜನಪದಂ ದೃ ಷ್ಟಿ ಯಲ್ಲಿ ನಾಗರ ಹಾವಿಗೆ ಸಂಗೀತ ಪಿ ್ರ್ರಿಯವಾದುದರಿಂದ ಆದು 
ಸಂಗೀತವನ್ನು ಆಲಿಸಿ ನ್ನ ತಲೆಯನ್ನು ತೂಗು ತ್ತದೆ. ಇತ ಪರಿಕಲ್ಪನೆಯ ಹಿನ್ನೆ ಲೆ 
ಯಲ್ಲಿ 5 pT ಕ್ರಿಯೆಗಳಲ್ಲಿ “ನಾಗಸ್ವರ” ಎಂಬ ವಾದ್ಯ ನಿಶೇಷ 
ವನ್ನು ಊದುತ್ತಾರೆ. ನಾಗನ ಅವೇಶ ಬರುವ ಪಾತ್ರಿಗಳು ಈ ನಾಗಸ್ವರವನ್ನು 
ಆಲಿಸಿ ಹಾವಿನಂತೆ ತೊನೆದಾಡುವುದಿದೆ. ರಾತ್ರಿ ಕಾಲದಲ್ಲಿ ಭಯದ ಕಲ್ಪನೆ ಅಧಿಕ 
ವಾಗಿರುವುದರಿಂದ, ನಾಗರಹಾವಿನ ಬಗ್ಗೆ ಇರುವ ಅಪಾಯದ ಭಾವನೆಗಳು ಇಂತಹ 
ನಂಬಿಕೆಗೆ ಕಾರಣವಾಗಿವೆಯೆ ನ್ನ ಬಹುದು, 


8. ಇತರ ನಂಬಿಕೆಗಳು 
1. ಹುತ್ತಕ್ಕೆ ಸುತ್ತು ಹಾಕಬಾರದು-ನಾಗರ ಹಾವು ಹುತ್ತದಲ್ಲಿ ವಾಸಿಸು 
ತ್ತದೆ, ಎಂಬ ಕಾರಣದಿಂದ ಹುತ್ತದ ಕುರಿತಾದ ಈ ನಿಷೇಧವನ್ನು ಹೇಳುತ್ತದೆ. 


;: ಅದಿ 


ನಾಗರ ಹಾವು ಗಾಳಿ ಧೂಳು ಸೇವನೆಗಾಗಿ ಹುತ್ತದಿಂದ ಹೊರಗಡೆ ಬಂದು 
ತಿರುಗಾಡುತ್ತಿರುತ್ತದೆ. ದಾರಿಯಲ್ಲಿ ಒಂದೇ ಬದಿಯ ಫಿ ಜನರು ಸಾಗುತ್ತಿದ್ದ ರೆ ಜನ 
ಸಾಗುವ ಸಪ್ಪಳ ಕೇಳಿ ಅದು ಇನ್ನೊಂದು ಬದಿಗೆ ಹೋಗಬಹುದು. ಅಡಕೆ "6% 


೪೪ ಮಾನವಿಕ ಕರ್ಣಾಟಕ 


ಹುತ್ತಕ್ಕೆ ಸುತ್ತು ಹಾಕುವುದರಿಂದ ಹೊರ ಬಂದಿರುವ ನಾಗರ ಹಾವಿಗೆ ಸುತ್ತಲೂ 
ಸಪ್ಪಳ 1 ನಿಕಕಾಲಕ್ಕೆ ಎಲ್ಲಿಗೆ ಹೋಗುವುದೆಂದು ತೋಚದೆ ಗಲಿಬಿಲಿಗೊಂಡು 
ಅತ್ವ ರಕ್ಷಣೆಗಾಗಿ ಯಾರನ್ನ ದರೂ ಹೆದರಿಸಿ ಕಚ್ಚ ಬಹುದು. ಇಂತಹೆ ಅಪಾಯ 
ದಿಂದ a ತ ನಂಬಿಕೆ ಹುಟ್ಟಿದೆ. 


2. ಶುಭ ಕೆಲಸಕ್ಕೆ ಹೊರಟಾಗ ನಾಗರಹಾವು ಎದುರು ಸಿಕ್ಕಿದರೆ ಅಪಶಕುನ, 


ನಾಗರ ಹಾವೆಂದಕೆ "ಬಾ ಹೆ ಒಣಿ' ನೆಂಬ ಕಲ ಶನೆಯೇ ಈ ನಂಬಿಕೆಗೆ ಕಾರಣ 
ವಾಗಿರಬೇಕು. ಒಳ್ಳೆ ಯ ಕೆಲಸಕ್ಕೆ ಹೊರಟಾಗ uoಟಿ ಬ್ರಾ ಹೆ ್ಮ್ಮಣ ಎದುರು 
ಸಿಗಬಾರದು, ಅದು & ಕೆಲಸ ನಿಷ್ಟ ಲವಾಗುವುದೆಂಬ ನಂಬಿಕೆಯಿಸೆ. 


3. ಹುತ್ತದ ಅಡಿಯಲ್ಲಿ ಬಾವಿ ತೋಡಿದರೆ ನೀರು ಸಿಗುತ್ತದೆ. 
ಗೆದ್ದ ಲುಗಳು ಹುತ್ತ ಕಟ್ಟು ವ ಸ್ಮ ಳಗಳು ತಂಪಾಗಿರುತ್ತವೆ. ಹೆಚ್ಚಾಗಿ ಹುತ್ತ 
ವಿರುವ ನೆಲದ ಅಡಿಭಾಗ ರಿನ *ಸಕರುವ ಸ ಕೈಳಗಳೇ ಆಗಿರುತ್ತವೆ, 


4. ನಾಗ ಬನದ ಹುತ್ತದ ಮಣ ನಿನು ಹಚ್ಚಿ ದರೆ ತುರಿಕಜ್ಜಿ ವಾಸಿಯಾಗುತ್ತದೆ. 

ಈ ನಂಬಿಕೆಯಲ್ಲಿ ಆರೋಗ್ಯದ ಅಂಶವಿದೆ, ಆ ಕೃ ತಿ ಚಿಕಿತ್ಸೆ ಯಲ್ಲಿ ಮಣ್ಣಿ ಕಿನ 
(ಮೃತ್ತಿಕೆ) ಚಿಕಿತ್ಸೆಯೂ ಒಂದು, ನಾಗರಹಾವನ್ನು ನಗ ಪರಿಹಾರಕ್ಕಾಗಿ 
ಆರಾಧಿಸುವ ಕ್ರ ಕಮ ರೇ: ಹುತ್ತ ದ ಮಣಿ ನಲ್ಲಿ ಗೆದ್ದ ಲಿನ ನಾಲಗೆಯ ದ್ರವವಿರುತ್ತದೆ. 
ಈ ಬಗ್ಗೆ ಸುಧಾಕರ ಇವರ ಹೇಳಿಕೆಯಂತೆ ಗೆದ ಲಿನ ಜೊಲ್ಲು ರಸದಲ್ಲಿ ಘನ 
ಮಾಯಿಸುವ ಮದ್ದಿನ ಗುಣವಿರುತ್ತದೆ.5 ಜನಸದರಿಗೆ ಹುತ್ತದ ಮಣ್ಣ 2ನ್ನು ತುರಿ 
ಕಜ್ಜಿಗೆ ಹೆಚ್ಚ | ಬೇಕೆನ್ನು ವುದಕ್ಕಿಂತ ನಾಗಬನದ ಹುತ್ತದ ಮಣ ನನ್ನು "ತುರಿಕಜ್ಜ ಗೆ 
ಹಚ್ಚ ಜೇಕೆಂದಕೆ ಹೆಚ್ಚು ವು ಕಾರಿ, ಆದುದರಿಂದ ವಾಸ್ತ ವಿಕ ಅಂಶಕ್ಕೆ 
ಘರ ಚೌಕಟ ನ್ನು ಇಲ್ಲಿ ಕೊಡಲಾಗಿದೆ. 


5. ನಾಗರ ಹಾವಿಗೆ ಹಾಲನ್ನು ಸಮರ್ಪಿಸಿದರೆ ಅದಕ್ಕೆ ತ ಪ್ತಿ ಜಾಸ್ತಿ, 

ಹಾಲು ಪುಸ್ಟಿ ಕರ ಮತ್ತು ಸತತೋರೂ ! ಅಹಾರ ಮನುಷ್ಯ ನು 
ಹಾಲನ್ನು ಉಪಯೋಗಿಸುವುದು. ಈ ದೃಷ್ಟಿಯಿಂದ, ಗೋವು ಪನಿತ್ರ ಎಂಬ ಶೆ 
ಯಿಂದಾಗಿ ಮತ್ತು ಹಾಲಿನ ಸ ಸತ್ತ್ವಭರಿತ ಅಂಶದಿಂದಾಗಿ ಅದೂ "ಪವಿತ್ರ?ವೆಂಬ 
ನಂಬಿಕೆಗೆ ಕಾರಣವಾಗಿದೆ. ಆದುದರಿಂದಲೇ ಪವಿತ್ರ ಕಾರ್ಯಗಳಿಗೆ ದನದ ಹಾಲನ್ನೆ ೯ 
ಉಪಯೋಗಿಸುವ ಕ್ರಮವಿದೆ, ನಾಗರಹಾವು ಸದಾ ಭಯ ಮತ್ತು ಅಪಾಯವನು 
ಹುಟ್ಟಿ ಸುವ ಜೀವಿಯಾದ ಕಾರಣ ಅದನ್ನು ಒಲಿಸಿಕೊಳ್ಳ ಲು ಪವಿತ್ರವಾದ ಹಾಲನು. 
ಕೊಟ್ಟಿ ಕೆ ಅದು ಎಂದೂ ತಮಗೆ ಕೇಡನ್ನು ಬಗೆ ಎಂಬ ಹಿನ್ನೆಲೆಯಲ್ಲಿ ಈ 
ನಂಬಿಕೆ ಹುಟ್ಟದೆ, Fy 


ಹೀಗೆ ಡೆ ಸಂಬಂಧಿ ನಂಬಿಕೆಗಳ ಅಧ್ಯಯನ ವೈವಿಧ್ಯಮಯವಾದ 
ಸಾಂಸ್ಕ್ರತಿಕ ಅಂಶಗಳನ್ನು ಹೊರಚೆಲ್ಲುತ್ತದೆ. 


ನಾಗ ಸಂಬಂಧಿ ನಂಬಿಕೆಗಳು ೪೫ 


ಅಡಿಟಿಪ್ಪಣಿಗಳು ಕ 


}, 


vA 


ಡಾ.ಬಿ, ಎ, ವಿನೇಕರೈ,, "ಆನ್ವಯಿಕ ಜಾನಪದ? ಮಂಗಳಗಂಗೋತ್ರಿ; 1985 
ಪುಟ 13. 

ಈ ಕತೆಗೆ ನೋಡಿ-ಶ್ರಿೀ ಎನ್‌.ಎಸ್‌. ಕಿಲ್ಲೆ ಮತ್ತು ಶ್ರೀ ಎಸ್‌, ಎ, ಶೀನಪ್ಪ ಹೆಗೆ 
"ಪ್ರಾಚೀನ ತುಳುನಾಡು? “ನಾಗ ಪಂಚಮಿ ಕತೆ'' ಶ್ರೀಮತಿ ಇಂದಿರಾಕಿಲ್ಲೆ 
ಮಂಗಳೂರು, 1954, ಪುಟ 140-142. 


ವ್ಯಕ್ತಿ ಯೊಬ್ಬ 12 ವರ್ಷ ಮನೆ ಬಿಟ್ಟರೆ ಆತ ಮನೆಯ ಸಂಬಂಧವನ್ನು ಕಳೆದು 
ಕೊಳ್ಳುತ್ತಾನೆ ಎಂಬ ನಂಬಿಕೆ ಜನಪದರಲ್ಲಿದೆ. ಪಾಂಡನರು 12 ವರ್ಷವನವಾಸಕ್ಕೆ 
ಹೋದರು ಎಂಬ ಪೌರಾಣಿಕ ನಿದರ್ಶನವನ್ನೂ ಇದಕ್ಕೆ ಪೋಷಕವಾಗಿ ಬಳಸಿ 
ಕೊಳ್ಳುತ್ತಾರೆ, 


ಜನಪದರಲ್ಲಿ "ಏಳು' ಅಂಕೆಯೂ ಒಂದು ಪ್ರಮುಖ ಅಂಶ, ವಕ್ತಿಗಳೊಳಗೆ 
ತಂಬಾ ಪ್ರೀತಿ ಅಥವಾ ದ್ವೇಸನಿದ್ದರೆ ಅವರ ಸಹವಾಸ ಏಳು ಜನ್ಮಗಳವರೆಗೆ 
“ಇರಲಿ' ಅಥವಾ "ಬೇಡ' ಎಂದು ಹೇಳುವುದಿದೆ. ಆದರ್ಶ ಸೆತಿಪತಿಗಳಾಗಿ ಏಳು? 
ಜನ್ಮಗಳವರೆಗೆ ಜೊತೆಯಾಗಿ ಬಾಳಬೇಕೆಂಬ ಆದರ್ಶದ ಕಲ್ಪನೆ ಹಿಂದುಗಳಲ್ಲಿ 
ಸಾಮಾನ್ಯ, 
ಸುಧಾಕರ "ನಮ್ಮ ಸುತ್ತಿನ ಗಾದೆಗಳು' ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ವಿಶ್ವವಿದ್ಯಾನಿಲಯ ; ಮೈಸೂರು-1973. 


ಧರ್ಮ ಮತ್ತು ರಾಜಕಾರಣದ ದಿನಗಳು ಮುಗಿದುಹೋದವು. ಇದು ಆಧ್ಯಾತ್ಮ 
ಮತ್ತು ವಿಜ್ಞಾನದ ಯುಗ 
ವಿನೋಬಾ 


ಹಳೆ ಮತದ ಕೊಳೆಯೆಲ್ಲ ಹೊಸಮತಿಯ ಹೊಳೆಯಲ್ಲಿ ಕೊಚ್ಚೆ ಹೋಗಲಿ 
ಬರಲಿ ವಿಜ್ಞಾ ನಬುದ್ಧಿ 


ಕುವೆಂಪು 


ಧರ್ಮ ವಿಚಾರವನ್ನು ವಿರೋಧಿಸುವುದಿಲ್ಲ. ಅದು ವಿಜ್ಞಾ ನವನ್ನು ಮೀರಿದ್ದು 
--ಮಹಾತ್ಮಗಾಂಧಿ 


ವೈಚಾರಿಕತೆ. ಸರ್ವಜ 
KU 
ಕ್ರೂರ ಪರಾಜಯವಾಗುತ್ತದೆ 


ತೆಯ ಹಕ್ಕನ್ನು ಪಡೆಯಲು ಮುಂದಾದರೆ ಅದು 


--ಮಹಾತ್ಮಗಾಂಧಿ 


ಡಾ. ಅಂಬಳಿಕೆ ಹಿರಿಯಣ್ಣ 


ಕರ್ನಾಟಕ ಜಾನಪದ ಸಂಶೋಧನೆ: ಮುಂದೇನು? 


ಇತ್ತೀಚಿಗೆ ಮತ್ತು ತಡವಾಗಿ ಬೆಳೆದ ಸಾಮಾಜಿಕ ವಿಶ್ಲೇಷಣೆಯ ಕೆ ಶ್ಸೇತ್ರಗಳಲ್ಲಿ 
ಜಾನಪದ ಅಧ್ಯ ಯನ ಮಹತ್ವ ದ ಸ್ಥಾನ ಪಡೆದಿದೆ. SM ಅಧ್ಯ ಯನದ ಹೆಸರಿನಲ್ಲಿ 
ಬೇರೆ ಬೇಕೆ ದೇಶಗಳ ಬೇರೆ “ಸೇರೆ ಭಾಷೆಗಳ ವಿದ್ವಾಂಸರು ಜನನದ ಅನೇಕ 
ರೂಸಗಳನ್ನು ಬಿಡಿ ಬಿಡಿಯಾಗಿ ಅಸ್ಪ ಷ್ಟ ಬ ಅವೈಜ್ಞಾನಿಕ ರೀತಿಯಲ್ಲಿ 
ಸಂಗ್ರಹಿಸಿ ಸಂಪಾದಿಸಿದ್ದರೂ ವೈಜ್ಞಾನಿಕ ಕ್ರ ಕಮದ ದೃ ಸ್ಟಿಯಿಂದ ಅದು ಒಂದು 
ಸಮರ್ಪಕ ಸಾಮಾಜಿಕ ಶಿಸ್ತಾಗಿ ಇನ್ನೂ ಕೈತೆವಾವಸ್ಥೆ ಯಲೆ. € ಇದೆ. 
ಸಮರ್ಪಕ ಹಾಗೂ ಸ ಷ್ಟ ತೀರ್ಮಾನಗಳನ್ನು ಕೈಗೊಳ್ಳಿ ಲು, ಸರಿಯಾದ ದೃಷ್ಟಿ 
ಯಿಂದ ಜಾನಪದ ಕೆ ಶ್ಪೇತ್ರ “ಧ್ಯ ಯನ ನಡೆಸಲು ಮಹಡ ಅವ್ಯಪಿ. 
ಮತ್ತು ಅತಿವ್ಯಾಪ್ಲಿ ಯಿಂದ ಮುಕ್ತ ವಾದ ಜಾನಸದ ಪರಿಕಲ್ಪನೆಯನ್ನು ಹೊಂದ 
ಬೇಕಾಗಿದೆ. ಜಾನಸದ, ಮೌಖಿಕ ಅಥವಾ ಸಾಂಪ್ರದಾಯಿಕ ನಿದರ್ಶನಗಳ 
ಮೂಲಕ ವಿಭಿನ್ನ ರೂಪಗಳಲ್ಲಿ ಯಾವುದೇ ಗುಂಪಿನ ಜನರಲ್ಲಿ ಪರಂಪರಾಗತವಾಗಿ 
ಪರಿಚಲನೆಗೊಳ್ಳುವ ಸಂಸ್ಕೃತಿ ವಿಷಯಗಳೆನ್ನು ಒಳಗೊಳ್ಳು ತ್ತದೆ... ಎಂಬುದು 
ಸ್ಪಷ್ಟವಾಗಬೇಕು. ಸಾಮಾನ್ಯವಾಗಿ ನ ಯ ಗೊಂದಲಗಳನ್ನೂ ಅಸ್ಪ ಸ್ಟ ತೆ 
ಗಳನ್ನೂ ನಿವಾರಿಸಿಕೊಳ್ಳಲು ಜನಪದ ಸ್ತರಗಳನ್ನು ಶುದ್ಧ ಜನಸದ (Pure rok), 
ಮಧ್ಯಸ್ತ ಜನಸದ [diate folk) ಮತ್ತು ಶಿಷ್ಟ ಜನಪದ (Learned 
(01೬) ಎಂದೆ) ವಿಂಗಡಿಸಿ ವಿಶ್ಲೇಷಿಸುವ ಅಗತ್ಯವಿದೆ, 

ಎರಡನೆಯದಾಗಿ, ಸಂಗತ ಜಾನನದ ಸಾಮಗ್ರಿಯನ್ನು ವಿವಿಧ ಮೂಲಗಳಿಂದ 
'ಸಂಗ್ರಹಿಸುವ ಅಗತ್ಯವನ್ನು ಮನಗಾಣಬೇಕಾಗಿದೆ. ಅದು ತನಗೆ ತಾನೇ ಒಂದು 
ತ್ರಾಸದಾಯಕ ಕೆಲಸ. ಆಗ ಜಾನಪದದ ವಿವಿಧ ಬಗೆಗಳಿಗೆ ಅನ್ವಯವಾಗುವ ತಂತ್ರ 
ವಿಧಾನಗಳ ಸಮಸ್ಯೆ ಉದ್ಭವವಾಗುವುದು, ಪ್ರಶ್ನಾವಳಿ ವಿಧಾನ ಮತ್ತು ಕಾರ್ಯ 
ಯೋಜನೆಗಳನ್ನು ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಕಾಲದಲ್ಲೂ ಯಶಸ್ವಿಯಾಗಿ 
ಅನ್ವಯಿಸುವುದು ಕಷ್ಟ. ಏಕೆಂದರೆ ಅನೇಕ ಸನ್ನಿವೇಶಗಳಲ್ಲಿ ಅನಕ್ಷರಸ್ಥ ರು 
ಒದಗಿಸುವ ಮಾಹಿತಿ ಅಥೆಂಟಕ್‌ ಆಗಿರುವುದಿಲ್ಲ. ಸಂದರ್ಶನ ನಡೆಸುವಾಗ, ವ್ಯಕ್ತಿ "ಗತ 


೪೮ ಮಾನವಿಕ ಕರ್ಣಾಟಕ 


ವಾದ ನೇರ ಅಧ್ಯ ಯನದಲ್ಲಿ ತೊಡಗಿದಾಗ ಬೇಕೆ ಬೇರಿ ಗುಂಪುಗಳಲ್ಲಿ ಘಟಸುವ 
ಜನಪದ ಘಟನೆಸಳನ್ನು ಅವಲೋಕಿಸುವ ತಂತ್ರಗಳನ್ನು ಬಹು ಎಚ್ಚ ರಿಕೆ ಮತ್ತು 
ಜಾಗ್ರತೆಯಿಂದ ಅನ್ವಯಿಸಬೇಕಾಗುತ್ತ ದೆ. 

ಮೂರನೆಯದಾಗಿ, ಕೆಲವು ಯುಕ್ತ ಹಾಗೂ ಸಂಗತ ಜಾನಪದ ಸಾಮಗ್ರಿ 
ಗಳನ್ನು ಸಂಗ್ರಹಿಸಿದ ಅನಂತರ ಖಚಿತ ತೀರ್ಮಾನಗಳಿಗೆ ಬರಲು ಮತ್ತು ಅಧ್ಯಯನ 
ವನ್ನು ಹೆಚ್ಚು ಕ್ರಮಬದ್ಧ ಗೊಳಿಸಿಕೊಳ್ಳಲು ಸಂಗ್ರಹಿತ ಸಾಮಗ್ರಿಯನ್ನು ಯುಕ್ತ 
ವಿಶ್ಲೇಷಣೆ ಮತ್ತು ವ್ಯಾಖ್ಯಾನಕ್ಕೆ ಗುರಿಮಾಡಬೇಕಾಗುತ್ತದೆ. ಭಾಷೆ ಮತ್ತು 
ಸಾಹಿತ್ಯದ ಅಧ್ಯಯನ ಮಾದರಿಗಳಿಂದ ಭಿನ್ನವಾದ ಚೌಕಟ್ಟಿನಲ್ಲಿ ವಿಶ್ಲೇಷಣಾಕಾರ್ಯ 


ನಡೆಸಿ ಅಂತರ ಶಿಸ್ತೀಯ ಹಿನ್ನೆಲೆಯಲ್ಲಿ, ಅಖಂಡ ನೆಲೆಯಲ್ಲಿ ಪರಿಭಾವಿಸುವ ಯತ್ನ 


ಗಳನ್ನು ಪ್ರೋತ್ಸಾಹಿಸಬೇಕಾಗಿದೆ, 

ಸಾಮಗ್ರಿಯ ಸಂಗ್ರಹಣೆ ಮತ್ತು ಅಧ್ಯಯನದಲ್ಲಿ ಎದುರಾಗುವ ಮೂರು 
ಪ್ರಮುಖ ತೊಡಕುಗಳು ಇವು. ಈ ತೊಡಕುಗಳ ನಿವಾರಣೆಯ ಹಾದಿಯಲ್ಲಿ ಒಂದು 
ಸಮಾಲೋಚನೆ ನಡೆಸುವ ಯತ್ನ ಇಲ್ಲಿಯದು. 

ಕರ್ನಾಟಕದಲ್ಲಿ ಜನಪದ ಸಾಹಿತ್ಯ ಸಂಗ್ರಹ ಕಳೆದ ಒಂದು ಶತಮಾನದಿಂದ 
ನಡೆಯುತ್ತಿರುವ ಚಟುವಟಕೆಯಾಗಿದೆ. ಇಷ್ಟಾದರೂ ಈ ಸಂಗ್ರಹೆಗಳು ವಿದ್ವತ್‌ 
ಪ್ರಪಂಚಕ್ಕೆ ಹೆಚ್ಚು ಉಸಯೋಗಕರವಾಗಿಲ್ಲ. 

ಇದು ಸಾಮಗ್ರಿಯ ಗುಣಲೋಪ ಕಾರಣಕ್ಕಲ್ಲ. ಕರ್ನಾಟಕ ಜಾನಪದ 
ಪರಂಪರೆಯ ಬಗೆಗೆ ಹೆಚ್ಚು ಹೆಚ್ಚು ಆಲೋಚಿಸಿದಂತೆಲ್ಲಾ ನನಗೆ ಎದುರಾಗುವ ಪ್ರಶ್ನೆ 
ಎಂದರೆ ಹೀಗೆ ಸಂಗ್ರ ನೊಡುವ ಸಾಮಗ್ರಿ ಕನ್ನ ಡ ಜನರ ಸಂಸ್ಕತಿಯ ಸ್ವ ಹಾಳೆ 
ಮತ್ತು ಬೆಳವಣಿಗೆಯನ್ನು ಅರಿತುಕೊಳ್ಳ ಲು "ಎಸ್ಟ ರಮಟ್ಟ ಗೆ ಮಹತ್ವ ದ ಆ 
ಉಳಿದಿಜಿ ಎಂಬುದು, 

ಸಂಗ್ರಹಣೆಯ ಕೊರತೆಯೂ ಅದಕ್ಕೆ ಕಾರಣ ಇರಲಾರದು. ವಾಸ್ತವವಾಗಿ, 
ಜಾನಸದದ ಬಹು ಮುಖ್ಯಕ್ಸೆ (ತ್ರಗಳಲ್ಲಿ "ಹೂಡ ಪ ಪ್ರಮಾಣದಲ್ಲೇ ಸಂಗ್ರಹಣೆಗಳು 
ನಡೆದಿವೆ. ಕೆಲವೊಮ್ಮೆ ಕೆಲವು: ಚತತ. ರೂಪಗಳು ಟ್‌ ಕಣ ಒರೆಯಾಗುತ್ತಿ ದ್ದು 
ಅವನ್ನು ತುರ್ತಾಗಿ ಸರಿಗ್ರಹಿಸಬೇಕಾಗಿದೆ ಎಂಬ ಜರೂರು ಕರೆಗಳನ್ನು ಕೇಳಿದಾಗ 
ಲಂತೂ ಈ ದಿಢೀರ್‌ ಮರೆಯಾಗುವ, ಗಂಭೀರ ಅಪಾಯಕೆ, ಸಿಲುಕಿರುವ ಮಹತ್ವದ 
ಮೌಖಿಕ ರೂಪಾಗಳಾವುವು ಎಂಬುದು ನನಗಿನ್ನೂ ಮನವರಿಕೆಯಾಗಿಲ್ಲ. ನಿಜ ವಹ 
ಪಾಲು ಜಾನನದ ರೂಪಗಳು ಸಮೂಹ ಮಾಧ್ಯ ಮ ಮತ್ತು ಅದಕ್ಕೆ ಹೊಂದಿ 
ಕೊಂಡಂತೆ ಸಂಭವಿಸಿರುವ ಸಾಂಸ್ಕ್ರತಿಕ ಘಟನೆಗಳ. ಜೊತೆಗೂಡಿ ಹೇರವ ಒತ್ತಡ 
ದಿಂದ ಹಿಂಜಿಂದೂ ಘಟಸಿರದ ತೀವ್ರ ತರ-`ಬದಲಾವಣೆಗೆ ಗುರಿಯಾಗಿವೆ. ಆದರೂ 
ಬದುಕು ಜೇತೋಹಾರಿಯಾಗಿರಲು ವಕ ಜನಸಮುದಾಯದ ಸಂಸ್ಕೃತಿಗೆ ಕೈಗನ್ನ ಡಿ 
ಯಾಗಲು ಮೌಖಿಕ ಪರಂಪರೆಯಲ್ಲಿ ಆ: *ಪ್ರಕ್ರಿ ಯೆ" ನಡೆಯುತ್ತ ಲೇ" ಇರಬೇಕು; 


ಕರ್ನಾಟಕ ಜಾನಪದ ಸಂಶೋಧನೆ : ಮುಂದೇನು? ೪೯ 


ಆದಕಿ ಈ ಬೆಳವಣಿಗೆಯನ್ನು ಅಂಕೆಯಲ್ಲಿಡಲು ಸಂಶೋಧನೆಯನ್ನು ನಿರಂತರ ಮುಂದು 
ವರಿಸುವ ಅಗತ್ಯವಿದೆ. ಏನೇ ಇರಲಿ, ಈಗಿನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು, 
ಸಂಘಸಂಸ್ಥೆಗಳು, ಅಕಾಡೆಮಿಗಳು ಈಗಾಗಲೇ ನಹ ಸಾಮಗ್ರಿಯನ್ನು 
ಬ್ಬ ಹತ" ಸ್ರ ಮಾಣದಲ್ಲಿ ಆದಷ್ಟು ಶೀಘ್ರವಾಗಿ ಕಲೆ ಹಾಕಲು ದೊಡ್ಡ ನೊಡ ಕಾರ್ಯ 
ಯೋಜನೆಗಳನ್ನು ಹನಿ) ಕೊಂಡಿವೆ, ಜಾನಸದ ಸಾಮಗ್ರಿ ಸಂಗ್ರಹಣೆಯಲ್ಲಿ ವಿಶೇಷ 
ವಾಗಿ ತರಪೇತು ತಟ್‌ ತಜ್ಞರಿಂದ ಸಂಗ್ರ ಹಕಾ ಯ ನಡೆಯುತ್ತಿರುವುದರಿಂದ 
ಹಿಂದಿನ ಸಂಗ್ರಹೆಗಳಿಗಿಂತ ಈಗಿನ ಸಂಗ್ರಹೆಗಳ ಗುಣಮಟ್ಟ ಉತ್ತಮದ್ದಾಗಿರುತ್ತದೆ 
ಎಂದು ಆಶಿಸಬಹುದು. 
ಆದರೆ ಈಗಾಗಲೇ ಸಂಗ್ರಹೆಗೊಂಡಿರುವ ಸಾಮಗ್ರಿಯನ್ನು ಬಳಸಿಕೊಳ್ಳುವ 
ಬಗೆ ಹೇಗೆ ಎಂದು ನಾವು ಆಲೋಚಿಸಬೇಕಾಗಿದೆ. ಇತ್ತೀಚಿನ ಕೆಲವು ಪ್ರಯತ್ನಗಳಲ್ಲಿ 
ವಿದ್ವಾಂಸರು ಈ ಸಾಮಗ್ರಿಯನ್ನು ತುಂಡು ತುಂಡಾಗಿ, ಬಿಡಿ ಬಿಡಿಯಾಗಿ ತಮ್ಮ 
ಅಧ್ಯಯನಕ್ಕೆ ಬಳಸಿಕೊಂಡಿರುವುದು ಕಂಡು ಬರುತ್ತದೆ. ಗದ್ದಗೀಮಠ, ಜೀಶಂಪ್ಕ 
ಹಾಮಾನಾ, ದೇಜಗೌ, ಎಚ್‌. ಎಲ್‌. ನಾಗೇಗೌಡ, ಎಂ. ಎಸ್‌, ಸುಂಕಾಪುರ, 
ಬಿ. ಬಿ. ಹೆಂಡಿ, ಸಿಪಿಕೆ, ಚಂದ್ರಶೇಖರ ಕಂಬಾರ, ಸುಧಾಕರ, ರಾಗೌ ವಿವೇಕಕ್ಕಿ, 
ಎಂ.ಎಸ್‌, ಲಕ್ಕ, ಎಂ.ಎಂ. ಕಲಬುರ್ಗಿ, ಎಂ. ಚಿದಾನಂದಮೂರ್ತಿ, ಡಿ ಲಿಂಗಯ್ಯ, 
ಜೇವೇಂದ್ರ ಕುಮಾರ ಹಕಾರಿ, ಸೋಮಶೇಖರ ಇಮ್ರಾಪರ, ತೀ. ನಂ. ಶಂಕರ 
ನಾರಾಯಣ, ಎಚ್‌, ಜೆ. ಲಕ್ಕಪ್ಪಗೌಡ, ಶ್ರೀಕಂಠಕೂಡಿಗೆ, ಡಿ.ಕೆ. ರಾಜೇಂದ್ರ, 
ಅಂಬಳಿಕೆ ಹಿರಿಯಣ್ಣ , ಸಂಧ್ಯಾರೆಡ್ಡಿ, ಕ್ಯಾತನಹಳ್ಳಿ ರಾಮಣ್ಣ , ರಾಮಚಂದ್ರೇಗೌಡ, 
ವೀರಣ್ಣ ದಂಡೆ, ಓ. "ಎಸ್‌. ರಾಜಸ, ಹಾ. ತಿ. ಕೃಷ್ಣೆ (ಗೌಡ ಪ , ಕೆ, ರಾಜಶೇಖರ, 
ಪುರುಷೋತ್ತ ಮ ಬಿಳಿಮಲೆ, ಓ. ಎಸ್‌. ಸತ್ಯನಾಥ,” ಬಿ. ಮಲಶೆಟ್ಟಿ, ಕೃಷ್ಣಮೂರ್ತಿ 
ಹನೂರು, ಸಿದ್ದಲಿಂಗಯ್ಯ, ಕಾಳೇಗೌಡ ನಾಗವಾರ, ಮರುಳಸಿದ್ದ ಸ, ಸಿ, ನೀರಣ್ಣ, 
ಜ. ಚಿ. ಬೋರಲಿಂಗಯ್ಯ, ಎ. ವಿ. ನಾವಡ, ಕೃಷ್ಣಯ್ಯ, ಶಿವರಾಮು ಇವರೇ 
ಮುಂತಾದವರ ಯತ ಳನ್ನು ಇ ಇಲ್ಲಿ ನೆನೆಯಬಹುದು. ಆದರೆ ಇಲ್ಲಿಯೂ ಸೆ ಸೈದ್ಧಾ ಂತಿಕೆ 
ಚೌಕಟ ಸ ನಲ್ಲಿ ನಡೆದ ಕೆಲಸಗಳು ಬಿರಳೆಣಿಕೆಯಲ್ಲಿನೆ. ಸೈದ್ಧಾಂತಿಕ ನೆಲೆಗಟ್ಟಿ ನಲ್ಲಿ 
ಒಂದು "ವಿಷಯವನ್ನು ಪ ಪ್ರತಿಪಾದಿಸಿದಾಗ ಆ ವಿಷಯಕ್ಕೆ ಒಂದು ಮಹತ್ವ ಪ್ರಾ ಪ್ರ 
ವಾಗುತ್ತದೆ. ಇದಕ್ಕೆ ಠಃ ಪ್ರಮುಖ ಅಡ್ಡಿ ಯೆಂದಕ್ಕೆ ಜಾನಸದ ಹಾನಿ ಯ ನ್ನ್ನ 
ಉನ್ನತ ನೆಲೆಯಲ್ಲಿ ಕಲ್ಪಿಸಿಕೊಂಡು ಭವ್ಯ ಪರಂಪರೆಯ ಹಿನ್ನೆಲೆಯಲ್ಲಿ ಪರಿಶೀಲಿಸು 
ಸುತ್ತಿರುವುದು. ಅನೇಕ ವರ್ಷಗಳ ಸತತ ಜಿಜ್ಞಾಸೆ ಮತ್ತು ಬೇಕಿ "ಬೇರೆ ರೂಪಾ 
ವಳಿಗಳ (Paradigms) ರಚನೆಯಿಂದಲೂ ನಾವು ಪರಂಪರೆಯ ಭಿನ್ನ ಸ್ತರಗಳ 
ನಡುವಿನ ವ ೈತ್ಯಾಸಗಳನ್ನು ಅರಿಯುವಲ್ಲಿ ಒಂದು ನಿಶ್ಚಿ ತ ನಿಲುವಿಗೆ sik ಕಾಣು 
ವುದಿಲ್ಲ, ಯಾರೊಬ್ಬ ರೂ ಮೌಖಿಕ ಪರಂಪರೆಯ ನಿನ್ನ ಮಹತ್ವದತ್ತ ಬೊಟ್ಟು 
, ಮಾಡಿ ತೋರಿಸುವ ಯತ್ನವನ್ನೂ ಮಾಡಿಲ್ಲ, ನಮ್ಮ ಭಾರತೀಯ ಸಂಸ್ಕ್ರತಿ 


4 


೫೦ ಮಾನವಿಕ ಕರ್ಣಾಟಕ 


ಪರಿಕಲ್ಪನೆ ಬಹುಮುಖ್ಯವಾಗಿ ಇಂಡೊ-ಯುರೊಪಿಯನ್‌ ತತ್ವಾದರ್ಶಗಳನ್ನು 
ಆದರಿಸಿರುವಂಥದು. ಮತ್ತು ನಮ್ಮ ಸಂಶೋಧನೆಯನ್ನು ಲಿಖಿತ ಪಠ್ಯಗಳಿಗಷ್ಟೇ 
ಸೀಮಿತಗೊಳಿಸಿಕೊಂಡು ಅದನ್ನು ನಾವು ತೆಪ್ಪಗೆ ಒಪ್ಪಿಕೊಂಡಿದ್ದೇವೆ. ಎಲ್ಲೆಲ್ಲಿ ಈ 
ಪರಿಕಲ್ಪ ನೆ ಮೌಖಿಕ ಪರಂಪರೆಗೆ ಹೊಂದಿಕೊಳು ಪುದಿಲ್ಲವೊ - ಬಹಳಷ್ಟು ಕಡೆಗಳಲ್ಲಿ 
ಹೊಂದಿಕೊಳು ವುದಿಲ್ಲ ಅಂಥಲ್ಲೆಲ್ಲಾ ಮೌಖಿಕ ಪರಂಪರೆಯನ್ನು ನಿರ್ಲಕ್ಷ ಸಲಾಗಿದೆ. 
ಬಕ ಮೌಖಿಕ ಪರಂಪರೆಗಳ ಮಹತ್ವ ಘಟನೆಯ ಸಂದರ್ಭದಲ್ಲೇ 
ಹುಡ:ಗಿರುವುದರಿಂದ ಸಂಶೋಧಕನು ಮಹಾನ್‌ ಸಭ ತಿ ಮತ್ತು ಅದರ ಪ್ರಕ್ರಿಯೆ 
ಗಳಿಗೂ ಹಾಗೂ ಅದರೊಂದಿಗೆ ಮೌಖಿಕ ಪರಂಪರೆಗಿರುವ ಸಂಬಂಧವನ್ನು ಸಾದರೆ 
ಪಡಿಸಬೇಕಾಗುತ್ತದೆ. ಉದಾಹರಣೆಗೆ, ದಕ್ಷಿಣ ಕನ್ನಡದ ಜನಪದ ಸಾಹಿತ್ಯದ ಅನೇಕ 
ಭಾಗಗಳು ಭೂತಾರಾಧನ ಪದ್ಧತಿಯೊಂದಿಗೆ ಹೆಣೆಡುಕೊಂಡಿರುವುದನ್ನು ನೋಡ 
ಬಹುದು, ಅಲ್ಲಿಯ ಮೌಖಿಕ ಸಾಹಿತ್ಯದಲ್ಲಿ ಸ್ಥಾಪಿತವಾಗಿರುವ ಆರಾಧನಾ 
ಪದ್ಧತಿಯ ಸಂಬಂಧವನ್ನು ಕೈಬಿಟ್ಟು ಕೇವಲ ವರೌಖಿಕ ಸಾಹಿತ್ಯವನ್ನು ಪರಿಗಣನೆಗೆ 
ತೆಗೆದುಕೊಂಡರೆ ಪರಂಪರೆಯ ಮಹತ ವನ್ನೇ ತಿರುಚಿದಂತಾಗುವುದಷ್ಟೇ ಅಲ್ಲ, 
ಅಸ್ಲಿಯ ಸಾಹಿತ್ಯದ ಒಳಪದರಗಳಲ್ಲಿ ಹಮಗಿರುನ ಭಾವಪ್ರಸಂಚದ A; ತ3ಾರವನ್ನ್ಹೂ 
ಕಿರಿದುಗೊಳಿಸಿದಂತಾಗುತ್ತದೆ. ಅಲ್ಲಿಯ ಆರಾಧನಾ ಪಡತಿ ಮತ್ತು ಮೌಖಿಕ 
ಪರಂನರೆ-.ಎರಡೂ ನಿಯತವಾಗಿ ಬದಲಾವಣೆಗೆ ಪಕಾ ಗುವುದರಿಂಡೆ. ಎರಡನ್ನೂ 
ಆ ಸುತ್ತಿನ ಸಾಮಾಜಿಕ ಸಾಂಸ್ಕೃತಿಕ ಬದಲಾವಣೆಗಳ ಸಂದರ್ಭದಲ್ಲಿ ಪರಿಶೀಲನೆಗೆ 
ಗುರಿಮಾಡುವುದು ಯುಕ್ತ, ಈವರೆಗಿನ ಪ ಶ್ರಕಟಣೆಗಳನ್ನು ಗಮನಿಸಿದಕೆ ಜಾನಪದ 
ಮತ್ತು ಮಾನವಶಾಸ್ತ್ರ ದ ತ್‌ ಶ್ಸೇತ್ರಗಳ ವಿದ್ವಾಂಸರು ಹೆಚ್ಚು ಯಶ ಸಾಧಿಸದಿರುವುದು 
ಕಂಡುಬರುತ್ತ ಡೆ. ಹಂಜ ಅಧ್ಯ ಯನಕಾರರು ಉತ್ತ ಷೆ ಮಾನವಕ: ುಲಶಾಸ್ತ್ರೀಯ 
ವಿವರಣೆಗಳನ್ನು ಒದೆಗಿಸಲು ಶಕ್ತ KA ಮಾದರಿಗಳನ್ನು ಕೊಡಲು ವಿಫಲರಾಗಿದ್ದ ಕ್ಕಿ 
ಮಾನವಶಾಸ ಸ್ವಜ್ಞರು ಮೌಖಿಕ ಪರಂಪರೆಯ ಸಾಹಿತ್ಯಿಕ ಹಾಗೂ ಸಾ 
ವಕೌಲ್ಯಗಳ॥ ಒಳಸೂಕ್ಟ್ಮ ೬ಗಳನ್ನು ಗ್ರಹಿಸಲು ವಿಫಲರಾಗಿರುವುದು ಕಂಡುಬರುತ್ತದೆ. 
ಅದಕ್ಕಾಗಿ ಜೊರಾಗಿ. pnd ಮೂಲಭೂತ ಕ್ರಮ ಎಂದಕ ಚಡ 
ಶಿಸ್ತೀಯ ಜಾನಪದ ಅಧ್ಯಯನಕ್ಕೆ ವೇದಿಕೆ ನಿರ್ಮಿಸಿ ಎಲ್ಲ ಅಗತ್ಯಗಳನ್ನೂ ಪೂರೈಸು 
ಒಂದು ನಿಯತಕಾಲಿಕೆ ಟಕುವಾತಿ ಮಾಡುವುದು. 
ಜಾನಸದ ಪರಂಪಕಿಯ ನ್ನು ಯುಕ್ತ ರೀತಿಯಲ್ಲಿ ಬಳಸಿಕೊಳ್ಳ ದ ನಮ್ಮ 
ಅಸಾಮರ್ಥ್ಯದಿಂದಾಗಿ ತೌಲನಿಕ ಅಧ್ಯ ಯನಗಳಲ್ಲಿ ನಿರಾಸಕ್ತಿ ಮತ್ತು ಸಜ 
ಕಾಣಿಸಿಕೊಂಡಿದೆ. ಜನಪದ ಧರ್ಮ ಮತ್ತು ಸಾಹಿತ್ಯಿಕ ಸರಂಪಕೆಗಳ ತೌಲನಿಕ 
ಅಧ್ಯ ಯನ, ಉನ್ನತ ಸಾಂಸ್ಕ್ರತಿಕ ಪರಂಪಕೆಗಿಂತ ಭಿನ್ನವಾದ ಒಂದು ಸಿರವಾದ 
ಸಾಂಸ್ಕೃತಿಕ ತತ್ಪಾದರ್ಶ ರೀತಿಯನ್ನು ಆಶ್ಚರ್ಯಕರ ರೀತಿಯಲ್ಲಿ ಹೊರಗೆಡಹುತ್ತಿ ಡಿ 


ಎಂಬುದರಲ್ಲಿ ಅನುಮಾನವಿಲ್ಲ (ಉನ್ನ pH ಸಾಂಸ್ಕತಿಕ ಸರಂಪಕೆ ತನಗೆ ತಾನೇ ಸ ಳೀಯ 


ತು 
ಕ 
| 
ಎ 
3 
3 
; 


ಕರ್ನಾಟಕ ಜಾನಪದ ಸಂಶೋಧನೆ : ಮುಂದೇನು? ೫೧ 


ವಾದುದು ; ಪರಿವರ್ತನಶೀಲವಾದು ದು). ಪ್ರಕೃತ, ಕರ್ನಾಟಕ ಜಾನಪದ ಮಾದರಿ 
ಗಳು ನಿಜವಾಗಿಯೂ ಜಾನಪದ ಪರಂಪರೆಯ ನಿಶಿಷ್ಟ ಮತ್ತು ಸ್ಥಳೀಯ ಸಂಗತ 
ಗಳನ್ನು ಬಿಂಬಿಸುವುವಾದರೂ ಅವು ವೈದಿಕ ಪರಂಪರೆಯಿಂದ ಎರವಲು ಪಡೆದ ಅಂಶ 
ಗಳನ್ನು ಕಳಚಿಕೊಂಡು ತಮ್ಮ ವಿಸ್ತಾರ ರಾಚನಿಕ ಏಕರೂಪತೆಯನ್ನು ಸಾಬೀತು 
ಪಡಿಸಲು ಅವಕಾಶವೇ ಇಲ್ಲವಾಗಿದೆ. ಅತ್ಯಂತ ಸಮೃದ್ಧ ಸಾಂಸ್ಕತಿಕ ವಿವರಗಳಿರುವ 
ಜನಪದ ಆಚರಣೆಗಳ ಕ್ಷೇತ್ರದಲ್ಲೂ ತೌಲನಿಕ ಅಧ್ಯಯನದ ಪ್ರಯತ್ನಗಳನ್ನು ನಾವು 
ಕಾಣುತ್ತಿಲ್ಲ. ಜಾನಪದ ಕ್ಷೇತ್ರದಲ್ಲಿ ಕಂಠಸ್ಥೃವಾಗಿರುವ ಭಾಷೆಯಿಂದ ಇತರ ಭಾಷೆ 
ಗಳಿಗೆ ಅನುವಾದಗೊಂಡಿರುವ ಸಾಹಿತ್ಯ ಬಹಳ ಕಡಿಮೆ. ಹೀಗಾಗಿ ಇಲ್ಲಿ ತೌಲನಿಕ 
ಅಧ್ಯಯನಕ್ಕೆ ತೊಡಗುವುದು ಕಷ್ಟ ಎಂಬುದನ್ನು ಒಪ್ಪಿಕೊಳ್ಳ ಬೇಕು, ಭಾರತದ 
ಇತರೆಡೆಗಳಲ್ಲಿನಂತೆ ಕರ್ನಾಟಕದಲ್ಲೂ ಜಾನಪದ ಸಂಗ್ರಹ ಪ್ರಾಂತೀಯವಾದದಿಂದಲೇ 
ಪ್ರೇರೇಪಿತವಾಯಿತು. ಆದರೆ ಉನ್ನತ ವಿದ್ವದುದ್ದೇಶಕ್ಕಾಗಿ ಇಲ್ಲಿಯ ಮೌಖಕ 
ಪರಂಪರೆಯ ಸಾಹಿತ್ಯವನ್ನು ಅದು ಸಾಗಿಬರುತ್ತಿರುವ ಸಾಂಸ್ಥತಿಕ, ಸಾಮಾಜಿಕ 
ಸಂದರ್ಭಗಳ ವಿಸ್ತಾರ ಟಸ್ಪ್ರಣಿಗಳೊಡನೆ ನಿರೂಪಿತವಾದ ಭಾಷಾಂತರಿತ ಇಂಗ್ಲಿಷ್‌ 
ಪಠ್ಯಗಳು ಅಗತ್ಯವಾಗಿ ಬೇಕಾಗಿವೆ. 

ಮಲೆನಾಡು ಜಾನಪದ ಕುರಿತ ನನ್ನ ಸಂಶೋಧನೆ ಮತ್ತು ಕರ್ನಾಟಕದ 
' ಇತರ ಭಾಗಗಳ ಶೌಲನಿಕ ಸಾಮಗ್ರಿಯೊಡನೆ ನನ್ನ ಸೀಮಿತ ಬಳಕೆಯ ಅನುಭವ, 
ಮೌಖಿಕ ಪರಂಪಕೆಯೊಂದಿಗೆ ಬೆರೆತಿರುವ ಹಾಗೂ ನಮ್ಮೆಲ್ಲರಿಗೂ ಸುಲಭವಾಗಿ 
ಎಟುಕುವ ಒಂದು ವಿಶಿಷ್ಟವೂ ಮಹತ್ವಪೂರ್ಣವೂ ಆದ ಸಾಮಾಜಿಕ ತತ್ವಾದರ್ಶ 
ವಿಡದೆಯೇಹೋ ಎಂಬ ಸಂದೇಹಕ್ಕೆ ಗುರಿಮಾಡಿದೆ. ಈ ವರೌಖಿಕ ಸಾಹಿತ್ಯದ ವಸ್ತು 
ಸ್ಥಳೀಯವಾದುದೂ ಪರಿವರ್ತನೆಗೆ ಪಕ್ಕಾಗುವಂಥದೂ ಆಗಿದ್ದರೂ ಆದು ಸಾಮಾಜಿಕ 
ಶ್ರೇಣಿಯ ಕೆಳಸ್ಮರದ ಜನರಿಂದ ಶಾಶ್ವತವಾಗಿರುವುದರಿಂದ ಈ ಪರಂಪರೆ ಬ್ರಾಹ್ಮಣರ 
ಸ್ಥಿರ ಸಾಂಸ್ಕೃತಿಕ ಪರಂಪರೆಗಳನ್ನು ಬಿಂಬಿಸುವುದಕ್ಕಿಂತ ಜನಸಾಮಾನ್ಯರ ಧಾರ್ಮಿಕ 
ಹಾಗೂ ಸಾಮಾಜಿಕ ತತ್ವಾದರ್ಶಗಳ ಮೇಲೆ ಪ್ರಭುತ್ವ ಸಾಧಿಸಿರುವ ಸಂಗತಿಗಳನ್ನು 
ಹೆಚ್ಚು ಬಿಂಬಿಸುತ್ತಿರುವುದು ನಿಜ, ಈ ಅರ್ಥದಲ್ಲಿ ಮೌಖಿಕ ಸಾಹಿತ್ಯ ಯಾವಾಗಲೂ 
ar ಭಾಗವಾಗಿಯೇ ತೋರಿಬರುವುದು ನಾಯಕತ್ವದ ಆರಾಧನೆ, 
 ಶೆಕ್ತಿಯಾರಾಧನೆ, ಕುಣಿತ, ದೈಹಿಕ ಹಿಂಸ್ಕೆ ಪ್ರಾ ಣಿ ಬಲಿ ವರಾತಾದತ್ರಿಗಳೊಡತ 
ಕಾಣಿಸಿಕೊಳ್ಳುತ್ತ ದೆ. 
ಈ ಎಲ್ಲ ಅಂಶಗಳು ಒಟ್ಟಿಗೆ ಹೇಗೆ ಹೊಂದಿಕೊಳ್ಳುತ್ತವೆ ಎಂಬುದಕ್ಕೆ ಇಲ್ಲಿ ಸ್ವಷ್ಟ 
ಉತ್ತರವಿಲ್ಲ, ನನ್ನ ಅನುಭವವನ್ನೆ ( ಆಧರಿಸಿ ಹೇಳುಪುದಾದಕ್ಕೆ ಈ ನಿಷಯಗಳಲ್ಲಿ 
ಮಹತ್ತಾದ ಹೊಳಹು ಗಳನ್ನು ಹೊಂದಲಾದರೂ ನಾವು ಮೊದಲು ವತ್‌ಖಿಕ ಸಾಹಿತ್ಯ 
ಏನನ್ನು “ಹೇಳುತ್ತ ದೆ ಎಂಬುದನ್ನು ನೋಡುವ ಪ್ರಯತ್ನ ಮಾಡಬೇಕಾಗಿದೆ. ಏನೇ 
ಇರಲಿ, ಇಲ್ಲಿ ಪಟ್ಟಿ ಡಿದ ಅಂಶಗಳು-ಆಕಸ್ಮಿ ಕವಾಗಿ ಸೇರಿಕೊಂಡವೇ ಆಗಿರ 


೫೨ ಮಾನವಿಕ ಕರ್ಣಾಟಕ 


ಬಹುದು.-ಅವುಗಳ ಪರಿಶೀಲನೆ ಇಲ್ಲಿ ಪ್ರಸ್ತಾಪಿಸಿದ ಸಂಕೀರ್ಣದ ಅಸ್ತಿತ್ವವನ್ನು ವಿಚಾರ 
ಮಾಡುವುದೇ ಆಗಿದೆ. ವಾಸ್ತವವಾಗಿ ಈ ಸಂಕೀರ್ಣದ ಸ್ಥಳೀಯ ಭಿನ್ನರೂಪದ 
ಮಹತ 3 ವನ್ನು ಮನಗಾಣಲು ದೊರಕಿಸಿಕೊಳ್ಳುವ ತೌಲನಿಕ ಸಾಮಗ್ರಿಯನ್ನು ನಮ್ಮ 
ಸಾಮಗ್ರಿಗೆ ಒಗ್ಗಿ ಸಿಕೊಳ್ಳುವುದೇ ಪ್ರಯಾಸದ ಕೆಲಸ, ಈ ಸಂಕೀರ್ಣದ ಅಸ್ತಿತ್ವದ 
ಬಗೆಗೆ ವಾದಿಸುವುದು ಕೇವಲ ಔಸಚಾರಿಕವಾಗಿ ತೋರಬಹುದು- ಜ್ಞಾನದ ಹೊಸ 
ತುದಿಯನ್ನು ಮುಟ್ಟುವ ಕಾತರ ಇರುವ ಯಾರಿಗಾದರೂ ಈ ಅನುಭವವಾಗುತ್ತದೆ- 
ಅದರ ಶಕ್ತ ಮೌಲ್ಯವನ್ನು ಗುರುತಿಸಲು ಕಾಲ ಇನ್ನು ಪಕ್ಚವಾಗಿಲ್ಲ ಎಂದಷ್ಟೇ 


ಹೇಳಬಹುದು 


ಎಂ. ಜಿ. ಮಹಾದೇವಪ್ಪ 


ಧರ್ಮ ಮತ್ತು ವಿಜ್ಞಾನ 


ಗ ಸಮಸ್ಯೆ: 


ಒಂದಾನೊಂದು ಕಾಲದಲ್ಲಿ ಧರ್ಮಕ್ಕೂ ವಿಜಾ ನಕ್ಕೂ ಮಧುರ ಬಾಂಧವ್ಯ 
ವಿದ್ದಿತು. ಕಲೆ, ನೀತಿಗಳೆಂತೆ ವಿಜ್ಞಾನವೂ ಧರ್ಮದ ಒಂದು ಅವಿಭಾಜ್ಯ ಅಂಗವಾಗಿದ್ದ 
ಕಾಲವದು. ಒಂದು ವಿಶಿಷ್ಟ ಮಟ್ಟದ ಅಧ್ಯಾತ್ಮಿಕ ಸಿದ್ಧಿಯನ್ನು ಪಡೆದ ವ್ಯಕ್ತಿಯೇ 
ದೈಹಿಕ ಹಾಗೂ ಮಾನಸಿಕ ರೋಗಿಗಳಿಗೆ ಔಷಧಿ ಕೊಡುತ್ತಿದ್ದ.  ರೋಗಿಯಾದರೂ 
ಔಷಧದ ದೇವತೆಯ ಹೆಸರನ್ನೊ ತನ್ನ ಕುಲದೇವತೆಯ ಹೆಸರನ್ನೊ ಹೇಳಿದನಂತರವೇ 
ಔಷಧಿಯನ್ನು ಸೇವಿಸುತ್ತಿ ದ್ದ, ಅದೇ ರೀತಿ ಒಬ್ಬ ಹೊಸ ನೇಗಿಲನ್ನೊ, ಬಂಡಿಯನ್ನೊ, 
ಜೋಣಿಯನ್ನೊ ರಚಿಸಿದಾಗ, ಆತನು ಧಾಮಿ es ವಿಧಿಗಳನ್ನು ಚರನ ತರನೇ 
ಉಪಯೋಗಿಸುತ್ತಿದ್ದ. (ಈ ವಿಚಾರದಲ್ಲಿ ನಾವು ಇನ್ನೂ ಬದಲಾಗಿಲ್ಲವೆಂದೇ 
ಹೇಳಬೇಕು, ರೈತನು ತನ್ನ ಹೊಸ ಬಂಡಿಯನ್ನು ಪೂಜಿಸಿದನಂತರವೇ ಹೇಗೆ 
ಉಪಯೋಗಿಸುತ್ತಾನೋ ಹಾಗೆಯೇ ಇಂದಿನ ಅನೇಕರು ತಮ್ಮ ಅತ್ಯಾಧುನಿಕ 
ವಾಹನ ಹಾಗೂ ಕಂಪ್ಯೂಟರುಗಳನ್ನು ಪೂಜಿಸಿದರಂತರವೇ ಜಹಿ ತ್ತಾರೆ.) 

ಆದಕಿ ಧರ್ಮ ಹಾಗೂ ವಿಜ್ಞಾ ನಗಳೊಡನೆ ಇದ್ದ ಈ ರೀತಿಯ ಹೊಂದಾಣಿಕೆ 
ಕೇವಲ ಅನಾಗರಿಕರಿಗಷ್ಟೇ ಸೀಮಿತವಾಗಿತ್ತು ಎನ್ನು ವುದು ತಪ್ಪಾಗುತ್ತದೆ. ಗ್ರೀಕರ 
ವಿಚಾರವಾದಿ ಪಂಥದಿಂದ ಪ್ರಭಾವಿತರಾದ ಯುರೋಪಿನ ಹನ್ನೆರಡನೇ ಶತಮಾನದ 
ಜನರೂ ಸಹ ಧರ್ಮಕ್ಕೆ "ಪ್ರಾಶಸ್ತ ಸ್ತ ಕೊಟ್ಟ ಂತೆ ವಿಜ್ಞಾನಕ್ಕೂ ಕೊಡುತ್ತಿದ್ದರು. 
ಹದಿಮೂರನೇ ಶತಮಾನದ ಆದಿಯಲ್ಲಿ ಆಕ ಇ ಫರ್ಡಿನಲ್ಲಿ ವಿಜ್ಞಾನ ವಿಭಾಗವನ್ನು 
ಸ್ಥಾಪಿಸಿದವನು ಕೊಂಪೆಂಡಿಯುಂ ಸೈನ್ಸಿಯೇರುಂ ಎಂಬ ವಿಜ್ಞಾನ ಗ್ರಂಥದ ಕತ್ಯೆ 
"ವಾದ ಹಾಗೂ ಲಿಂಕನ್ನಿನ ಧರ್ಮಾಧಿಕಾರಿ (ಬಿಷಪ್‌) ಆಗಿದ್ದ ರಾಬರ್ಟ್‌ 
ಗ್ರೋಸೆ ಬಸ್ಟ್‌ ಅವನೇ? ಪ್ರಯೋಗದ ಸಹಾಯವಿಲ್ಲದೆ ಪ ಪ್ರಕೃತಿಯನ್ನು ಅರಿತು 
ಕೊಳ್ಳ dite ಕೀಖಾಗೆಜಿತದೆ ಸಹಾಯವಿಲ್ಲದೆ ಪ್ರಕೃತಿಯನ್ನು ವಿವರಿಸುವುದಾಗಲಿ 
ಸಾಧ್ಯವಿಲ್ಲ »1 ಎಂದು ಸ್ಪಷ್ಟ ವಾಗಿ ಹೇಳಿದ್ದಾ ನೆ. "ಲ ನಿ ರೋಜರ್‌ ಬೇಕನ” 


1. ಸಿ.ಎ. ಕೌಲ್ಲನ್‌, " “ ಸೈಯನ್ಸ್‌ ಅಂಡ್‌ ಕ್ರಿಶ್ಚಿಯನ್‌ ಬಿಲೀಫ್‌ ” (ಕೊಲಿನ್ಸ್‌ ಫೋಂಟಾನ 
ಬುಕ್ಸ್‌, 1961) ಪು. 22-23, 


೫೪ ಮಾನವಿಕ ಕರ್ಣಾಟಕ 


ಸಹಾ ಒಬ್ಬ ಕ್ರೈಸ್ತ ಸನ್ಯಾಸಿಯೇ. ನಾಲ್ಕನೆಯ ಪೋಪ್‌ ಕ್ಲೆಮೆಂಟನ ' 
ಬೇಡಿಕೆಯ ಮೇರೆಗೆ ಬೇಕನ್‌ ಓಪುಸ್‌ ಮೇಯುಸ್‌ ಎಂಬ ಪುಸ್ತಕವನ್ನು ಬರೆದನು. 
ವಿಜಾ ನವು ಕ್ರೈಸ್ತ ಧರ್ಮಕ್ಕೆ ವಿರುದ್ಧವಾಗಿಲ್ಲವೆಂದೂ ಅದರ ಮೂಲಕ ಧರ್ಮವನ್ನು 
ಪ್ರಚಾರ ಮಾಡಲು ಸಾಧ್ಯವೆಂದು ತೋರಿಸುವುದೇ ಆ ಪುಸ್ತಕದ ಉದ್ದೇಶವಾಗಿತ್ತು. 
ಕ್ರಿ.ಶ. 1645ರಲ್ಲಿ ಸ್ಥಾಪಿತವಾದ ರಾಯಲ್‌ ಸೊಸಾಯಿಓಯ ಸದಸ್ಯರಲ್ಲಿ ರಾಬರ್ಟ್‌ 
ಬಾಯ" ; ಐಸಾಕ್‌ ನ್ಯೂಟನ್ನರಂತಹ ವಿಜ್ಞಾನಿಗಳೂ ಇದ್ದರು; ಜಾನ್‌ ವಿಲ್ವಿನ್ಸಿ, 
ಸೇಥ್‌ ವಾರ್ಡ್‌ರಂತಹೆ ಧರ್ಮಾಧಿಕಾರಿಗಳೂ ಇದ್ದರು. ಅವರೆಲ್ಲರೂ ಈ 
ಸೊಸಾಯಿಟಯ ಸಭೆಗಳಲ್ಲಿ ಧರ್ಮಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಚರ್ಚಿಸಕೂಡ 
ದೆಂದು ತೀರ್ಮಾನಿಸಿದರು ಮತ್ತು ಅದರಂತೆ ಕರಾರುವಾಕ್ಕಾಗಿ ನಡೆದು ಕೊಂಡರೂಃ 
ಕ್ರೈಸ್ತ ಧರ್ಮವನ್ನು ಅವಮಾನಿಸುವಂತಹೆ ಉದ್ದೇಶಗಳನ್ನು ಳ್ಳ ಯಾವ ಚಟುವಟಿಕೆ 
ಗಳಲ್ಲಿಯೂ ಸದಸ್ಯರು ನಿರತರಾಗಬಾರದು ಎಂದು ಪ್ರಮಾಣ ವಚನ ಸ್ವೀಕರಿಸಿದ್ದರು.1 
ಹೀಗೆ ಟಔನಧವಿಜ್ಞಾನಕ್ಸೇ ಆಗಲಿ, ಯಂತ್ರ ವಿಜ್ಞಾನಕ್ಕೇ ಆಗಲಿ (ಸಂಗೀತ 
ಅಥವಾ ನೃತ್ಯಕ್ಕೇ ಆಗಲಿ) ಧರ್ಮದ ವಿರುದ್ಧ ವಾಗಿರ:ವುದಂತಿರಲಿ, ಧರ್ಮದ ಹೊರ 
ಗಿರಲೂ ಸಾಧ್ಯವಾಗಿರಲಿಲ್ಲ. ವಿಜ್ಞಾ ನವು ತನ್ನ ಅಸ್ತಿತ್ವಕ್ಕೆ ಧರ್ಮದ ಅಗತ್ಯವಿಲ್ಲವೆಂದು 
ಅರಿತುಕೊಂಡ ಕೂಡಲೇ ಅದು ಧರ್ಮದೊಡನೆ ಇದ್ದ ತನ್ನ ಸಂಬಂಧವನ್ನು ಕಳಚಿ 
ಕೊಂಡಿತು. 


ವಿಜ್ಞಾ ನವೆಂದರೆ ಕ್ರಿ.ಶ. ಹದಿನಾರನೇ ಶತಮಾನದಿಂದ ಈಚೆಗೆ ಬೆಳೆದು 
ಬಂದಿರುವ ಜ್ಞಾನ ಮಾತ್ರ ಎಂದು ತಿಳಿಯುವುದು ತಪ್ಪು. ಆದಿಮಾನವನೂ, ಒಂದು 
ವಿಶಾಲವಾದ. ಅರ್ಥದಲ್ಲಿ ನಿಜ್ಞಾನಿಯೇ. ಅವನೂ ಸಹ ಗಿಡ್ಕ ಮರ್ಕ ಪ್ರಾಣಿ, 
ಹವಾಮಾನ ಸೂರ್ಯ ಚಂದ್ರರಂತಹ ಆಕಾಶಕಾಯಗಳನ್ನೂೂ ಗಿಡ್ಕ ಎಲೆ, ಬೇರು 
ಗಳ ಓಷಧೀಯ ಗುಣಗಳನ್ನೂ ಅಭ್ಯಸಿಸಿದವನೇ ; ಪ್ರಾಣಿಗಳನ್ನು ಕೊಲ್ಲಲ್ಕು 
ಮೀನು ಹಿಡಿಯಲ್ಕು ಮಾಂಸವನ್ನು ಕತ್ತರಿಸಲು ತನ್ನವೇ ಆದ ಆಯುಧಗಳನ್ನು 
ಸಲಕರಣೆಗಳನ್ನೂ ಆತ ಮಾಡಿಕೊಂಡಿದ್ದ. ಅವನ ವಿಜ್ಞಾನ ಇಪ್ಪತ್ತನೆ ಶತಮಾನದ 
ವಿಜ್ಞಾನದಷ್ಟು ಖಚಿತವಾಗಿಯೂ ವಿಸ್ತಾರವಾಗಿಯೂ ಇರಲಿಲ್ಲವಾದರೂ, ಅದು 
ಪ್ರಾಥಮಿಕ ಸ್ಥಿತಿಯಲ್ಲಿತ್ತು ; ಆದ್ದರಿಂದ, ಇಂದಿನ ವಿಜ್ಞಾನ ಅವನ ವಿಜ್ಞಾ ನದ 
ವಿಕಸಿತ ರೂಪ ಎನ್ನುವುದನ್ನು ಮರೆಯುವಂತಿಲ್ಲ, ಪ್ರಾಯಶಃ ಇಪ್ಪತ್ತ್ವೈದನೆ ಶತ 
ಮಾನದ ನಿಜ್ಞ್ವಾ ನಕ್ಕೆ ಹೋಲಿಸಿದರೆ ಇಪ್ಪತ್ತನೆ ಶತಮಾನದ ವಿಜ್ಞಾನವು ಅನಾಗರಿಕ 
ವಾಗಿ ಕಂಡಿತು. ಆದರೂ ಆದಿಮಾನವನ ನಿಜಾ ನಕೂ ಇಂದಿನ ವಿಜಾ ನಕ್ಕೂ 


A ಕ 
ಇರುವ ಎರಡು ಮುಖ್ಯ ವ್ಯತ್ಯಾಸಗಳನ್ನು ಕಡೆಗಾಣಿಸುವಂತಿಲ್ಲ. (1 ಆದಿ 


ವಾರಾ 


1. ಸಿ.ಎ. ಕೌಲ್ಲನ್‌; ಮೇಲೆ ಹೇಳಿದ ಪಸ್ತಿಕ್ಕ ಪು. 223. 


ಧರ್ಮ ಮತ್ತು ವಿಜ್ಞಾನ ೫೫ 


ಮಾನವನು ಪ್ರತಿಯೊಂದು ವಸ್ತುವಿನನ್ಸಿಯೂ ಒಂದು ಅಲೌಕಿಕ ಶಕ್ತಿ ಅಥವಾ ವ್ಯಕ್ತಿ 
(ಅಥವಾ ಜೀವತೆ) ಯನ್ನು ಕಾಣುತ್ತಿದ್ದೆ, ಹೀಗಾಗಿ ಅವನು ತನಗೆ ಅರ್ಥವಾದ ಮ ತು 
ಅರ್ಥವಾಗದ ಘಟನೆಗಳೆರಡೂ ದೈವ ಪ್ರೇರಿತ ಎಂದು ನಂಬುತ್ತಿದ್ದನೇ ಹೊರತು, ಅವು 
ಶುದ್ಧ ಪ್ರಾಕೃತಿಕ ಘಟನೆಗಳೆಂದು ನಂಬುತ್ತಿರಲಿಲ್ಲ. ಆದುದರಿಂದ ಅವನ ಯಂತ್ರ 
ವಿಜ್ಞಾನಕ್ಕಾಗಲಿ ಔಷಧ ವಿಜ್ಞಾ ನಕ್ಕಾಗಲಿ ಧರ್ಮದಿಂದ ಸ ತಂತ್ರ ವಾಗಲು ಸಾ ಧ್ಯ 
ವಾಗಲಿಲ್ಲ. ಆದರೆ ಇಂದು ವಿಜ್ಞಾನ ಹಾಗೂ ಧರ್ಮ ಉತ್ತ ಕ ದಕ್ಷಿಣ ಧ್ರು ವೆಗಳಷು 
ದೂರ ಇನೆ. (2) ಇಂದಿನ ವಿಜ್ಞಾನಿಗಳು ಯಾವುದನ್ನೂ ಪ್ರಯೋಗ ಹಾಗೂ ತ 
ಲೋಕನಕ್ಕೆ ಒಳಪಡಿಸದೆ ನಂಬುವುದಿಲ್ಲ. ಅವರಿಗೆ ಪ್ರಕೃತಿಯ ಏಕಪ್ರಕಾರತಾ 
ನಿಯಮದ (the Law of Uniformity of Nature) ಬಗ್ಗೆ ಅತೀವ ವಿಶ್ವಾಸವಿದೆ. 
ಅಂದರೆ, ಅವರ ಪ್ರಕಾರ, ಯಾವ ಘಟನೆಗಳೂ ಪವಾಡಗಳಲ್ಲ. ಇವೆರಡರ ಆಧಾರದ 
ಮೇಲೆ ಅನುಗಮನ ರೀತ್ಯ ಪ್ರಕೃತಿಯ ರಹಸ್ಯಗಳನ್ನು ಅರಿತು ಕೊಳ್ಳುತ್ತಾರೆ. 
ಆದರೆ ಅದಿಮಾನವನಿಗೆ ಪ್ರಯೋಗಪದ್ದತಿಯಾಗಲಿ ಪ್ರಕೃತಿಯ ಏಕ ಪ್ರಕಾರತಾ 
ನಿಯಮವಾಗಲಿ ಗೊತ್ತಿರಲಿಲ್ಲ. ಅಷ್ಟೇಕೆ, ಗೆಲಿಲಿಯೋ ಮತ್ತು ಟೋರಿಸೆಲ್ಲಿ 
ಪ್ರ ಯೋಗ ಪದ್ಧ ತಿಯನ್ನು ವಿಜ್ಞಾನಕ್ಕೆ ಅಳವಡಿಸುವ ಮೊದಲು ಅದಿಮಾನವನ 
Ke ನಕ್ಕೂ ಅಧುನಿಕ ವಿಜ್ಞಾ ನಕ್ಕೂ ಹೆಚ್ಚು ವ ತ್ಯಾಸವಿರಲಿಲ್ಲ. 

ಉದ್ದೆ ೇೀಶದ ದ್ದೆ ೈಷ್ಟ್ರಿಯಿಂದ ಕೋಡಿದಳೆ ತ ವಿಜ್ಞಾನಗಳೇ ಆಗಲಿ, ಜೀವ 
| ವಿಜ್ಞಾ ನಗಳೇ ಆಗಲಿ, ಮನೋವಿಜ್ಞಾ ನಗಳೇ ಆಗಲಿ, ಇವಾವೂ ಧರ್ಮದ ಪರೆ 
ವಾಗಿಯೂ ಇಲ್ಲ, ವಿರುದ್ಧ ವಾಗಿಯೂ ಇಲ್ಲ. ಏಕೆಂದರೆ ಅವುಗಳ ಕರ್ತವ್ಯ ಇಂದ್ರಿಯ 
ಗೋಚರ ವಸ್ತುಗಳ ಬಗೆಗಿನ ಸತ್ಯವನ್ನು ಸಂಶೋಧಿಸುವುದೇ ಹೊಸತು ಅಲೌಕಿಕ 
ಅಥವಾ ಪರಮ ಸತ್ಯದ ಬಗ್ಗೆ ಸಂಶೋಧಿಸುವುದಿಲ್ಲ. ಯಾವ ನಿಜಾ 2 ನವೂ ಈಶ ರನ 
ನಂಬಿಕೆಯು ಸತ್ಯವೆಂದಾಗಲಿ. ಸುಳ್ಳೆ ಂದಾಗಲಿ ಹೇಳಿಲ್ಲ. ಹಾಗಿದ್ದ ಕೂ ಧರ್ಮ ಘು 
ವಿಜಾನ ಪರಸ ರ ಬಹೋಧಿಸಣೆದು ಏಕೆ ಸರಿಗಣಿಸಲಾಗಿದೆಯೆಂಬುದನ್ನು 
ಸಂಶೀಲಿಸೊಟ, 

17 ಮತ್ತು 18ನೇ ಶತಮಾನಗಳಲ್ಲಿ ವಿಜ್ಞಾನವು ನಿಶ್ವದ ಬಗೆಗಿನ ನಮ್ಮ 
ಜಾ ನದಲ್ಲಿ ಒಂದು ಕ್ರಾ ೦ತಿಯನ್ನೇ ಮಾಡಿತು, ಖಗೋಳ ಶಾಸ್ತ್ರ ಮತ್ತು ಭೌತ 
ಶಾಸ್ತ್ರಗಳು" anes ವಿಶ್ವದ ಕೇಂದ್ರವಲ್ಲ' ಎಂದು ಹೇಳುವ ಮೊಲಕ ಬೈಬಲ್ಲಿನ 
ಅಭಸ್ರಾಯವನ್ನು ತಿರ ಸೃರಿಸಿದವು. 19ನೇ ಶತಮಾನದ ಭೂಗರ್ಭಶಾಶ್ತ್ರವು 
" ಭೂಮಿಯು 400 ಕೋಟ ವರ್ಷಗಳ ಹಂದೆ ಕೇವಲ ಒಂದು ಧೂಳಿನ ಮೋಡ 
ವಾಗಿತ್ತು. ಆ ಧೂಳಿನ ಕಣಗಳು ಒಂದು ನ್ಯೂಕ್ಲಿಯಸ್ಸಿ ಸನ ಸುತ್ತ ಶಿರುಗುತ್ತಿದ್ದವು, 
ಅವು ಸರಸ ಸ್ಪರ ಹೆತ್ತಿ ರ ಬಂದು ಈಗಿನಂತೆ ಗೋಲಾಕಾರದ Meade: 400 “ಕೋಟ 
ವರ್ಷಗಳೇ ಜೀಕಾಯಿತು' ಎಂದು ಸ್ರ ತಿಪಾದಿಸುವ ಮೂಲಕ " ಭೂಮಿಯು ಒಂದೇ 
ದಿವಸದಲ್ಲಿ ಸೈ ಸ್ಟ್ರಿಯಾಯಿತು' ಎಂಬ ಬೆ ೈಬಲ್ಲಿನ ಹೇಳಿಕೆಯನ್ನು ವಿರೋಧಿಸಿತು. 


೫೬ ಮಾನವಿಕ ಕರ್ಣಾಟಕ 


ಭೂಮಿಯು ಸೂರ್ಯನ ಒಂದು ಭಾಗ ಎಂಬ ಕೆಲ ಭೂಗರ್ಭಶಾಸ್ತ್ರ ಜ ಜ್ವರ ಅಭಿ 
ಪ್ರಾಯವನ್ನು ಒಪ್ಪಿಕೊಂಡರೂ ಅದು ಬೈಬಲ್ಲಿನ ಈ ಅಭಿಪ್ರಾ ಯಕ್ಕೆ, 'ನಕೋಧ 
ಹಗು ದೆ. 


79ನೇ ಶತಮಾನದಲ್ಲಿ ಚಾರ್ಲ್ಸ್‌ ಡಾರ್ವಿನ್ನನಿಂದ ಪ್ರವರ್ಧಮಾನಕ್ಕೆ ಬಂದ ' 


ವಿಕಾಸವಾದಿ ಜೀವ ವಿಜ್ಞಾ ನವು ಬೈಬಲ್ಲಿನ ಇನ್ನೂ ಕೆಲವು ವಿಚಾರಗಳು ಪೆಟ್ಟು 
ಕೊಟ್ಟ ತು, ಬೈಬಲ್ಲಿನ ಪ್ರ ಪಕಾರ ಈಶ್ವರನು ಮನುಷ ನನ್ನು ಒಂದು ವಿಶಿಷ್ಟ ಉದ್ದೆ ಕ 
ಕ್ಕಾಗಿ” ಸೃ ಹ್ರಿಸಿದ, ೬. kia ದರ್ಶನಗಳ ಪ ರ್ರಕಾಂವೂ ಬನಾರಿ ಕಜ. 
ಸಂಸಾರ ಬಂಧನಕ್ಕೊ ಳಗಾಗಿರುವ ಆತ್ಮವು ಮೋಕ್ಷ ಪಡೆಯ ಲಿ ಎಂಬ ಸದುದ್ದೇಶದಿಂದ 
ಈಶ್ವರನು ಮಾರನ ಸೂ ಸ) ಅವನ ನೋಕ್ರಕ್ಕೆ' ' ಬೇಕಾಚ ಪ್ರ ಪಂಚವನ್ಯೂ. ಸ ಷ್ಟಿ ಸಿ 
ದ್ದಾನೆ, ಬೈ ಬಲ್ಲಿನ ಪ್ರಕಾರ ಒಂದೇ ಸೃಷ್ಟಿ ಜಿ ಆದರೆ ಹಿಂದೊಗಳೆ ಪ್ರ ಕರ 
ಈಗಾಗಲೇ ವಿಸುಖ್ಯಾ ಆ ಷ್ಟಿ Ni plac ಸೃ ಸ ವಾದದ ಪ್ರಕಾರ ಮತ 
ನನ್ನು ಈಶ್ವ ರನು ಸ: “Ln ಸೃ ಷ್ಟಿ ಸಿದಾ ನೆ. ಅಡಕೆ ಇಡವ ಪ್ರಕಾರ 
ಆಮೀಬಾ ಸ ನು ಸ್ರ ನಾದುದು ಭೂತಿ ಉದ್ದೆ (ಶವನ್ನು ಪೂರೈಸ ಸಲೂ ಅಲ್ಲ, ತನ್ನ 
ವಿಕಾಸದ ವಿವಿಧ ಹುತಗಳಲ್ಲಿ (ಉದಾಹರಣೆಗೆ ಕಪ್ಪೆ, ನಾಯಿ, ಕುದುರೆ, ಮಂಗ್ಕ 
ಇತ್ಯಾದಿ) ಬದುಕಲೇಬೇಕೆಂಬ ಪ್ರಬಲ ಇಚ್ಛೆ ಯಿದ್ದು ದರಿಂದ ಮಾತ್ರ. ಯಾವ 
ತಾನ ಪ್ರಾಣಿಗಳು ಪರಿಸರದ ವಿರುದ್ಧ ಹೋರಾಡಲಿಲ್ಲವೋ, ಆಥವಾ ಹೋರಾಡಿ 
ಸೋತವೋ, ಅವು ನಶಿಸಿಹೋಗಿವೆ. " ಪರಿಸರಕ್ಕೆ ಹೊಂದಿಕೊಳ ಸ್ಸ ಲೋಸ್ಕರ ವಿವಿಧ 
ರೀತಿಯ ಅಂಗಗಳನ್ನು ಬೆಳೆಸಿಕೊಂಡಂತಹ ಹಾವ ಉಳಿದುಕೊಂಡಿವೆ. 
ಭೂಮಿಗೂ ಮನ: ಸ್ಯನಿಗೂ ಧರ್ಮವು ಕೊಟ್ಟಿ ದ್ದ ಅನಗತ್ಯ ಪ್ರಾ ತಾಶಸ್ತ್ರವನ್ನು 
ಭೌತ ಮತ್ತು ಜೀವ ವಿಜ್ಞಾ ನಗಳು ಕಿತ್ತು ಕೊಂಡಿವೆ ನಿಂಬುದಕ್ಕೆ ಎರಡು ಕಾರಣ 
ಗಳನ್ನು ತಸಚಬಹಸದ್ದು; (1) ಬೆಳಕು ಒಂದು ಸೆಕೆಂಡಿಗೆ 30, 000 ಕೆ.ವಿ. ವೇಗ 
ದಲ್ಲಿ ಚಲಿಸುತ್ತದೆ; ಅದು ಸೂರ್ಯನಿಂದ ಭೂಮಿ: ಯನ್ನು ತಲುಪಲು ಎಂಟು ನಿಮಿಷ 
ಗಳನ್ನು ತೆಗೆದು ಕೊಳು ) ವುದರಿಂದ, ಸೂರ್ಯನು ನಮ್ಮಿಂದ ಎಂಟು ಜ್ಯೋತಿರ್ಸಿಮಿಷ 
ಗಳಷ್ಟು (ಅಂದಕ್ಕೆ ss ಕೋಟಕಿ ಮೀ) ದೂರ ಇದಾ ನೆಂದು ಹೇಳೆಬಹುದು. 
ಆದರೆ ಕು ವಿಶ್ವವು ಎಷ್ಟು ವಿಶಾಲವಾಗಿದೆಯೆಂದಕ್ಕೆ ನಾವು” ಆಧುನಿಕ ದೂರದರ್ಶಕ 
ಗಳ PN Fd 100 ಕೋಟ ಜೊ ಶೀತಿರ್ವರ್ಷಗಳಷ್ಟು ದೂರದ ನಕ್ಷತ್ರ ಗಳನ್ನು 
ನೋಡಬಹುದು. ಇಷ್ಟು ಕ್ಷೇತ್ರದಲ್ಲಿ 5 ಕೋಟ ಗೆಲಾಕ್ಸಿ ಗಳಿವೆ, ಹಾಗೂ ಪ್ರತಿ 
ಯೊಂದು ಗೆಲಾಕ್ಸಿ ಯಲ್ಲಿದ: ಎ ನಮ್ಮ ಸೂರ್ಯನನ್ನು ಹಾಕು ನೂರಾರು ಕೋಟ 
ನಕ್ಷತ್ರಗಳಿವೆ. ಅದಕ್ಕೂ ಆಚೆ ನಿನಿಜ? ಏನಿಜಿಯೊ ಗೊತ್ತಿಲ್ಲ; ಆದಕೆ ಏನಾದರೂ 
ಇರಲೇಬೇಕು. ಇತ್‌ ವಿಸ್ತಾರವಾದ ವಿಶ್ವದಲ್ಲಿ, ಲಕ್ಷಕೋಟ ಆಕಾಶಕಾಯಗಳ 
ಮಧ್ಯದಲ್ಲಿ, ನಮ್ಮ ಭೂಮಿ ಬಂದು ಧೂಳಿನ ಕಣ, ಅಷ್ಟೆ, ನಮ್ಮ ಭೂಮಿಯೇ 
ಇತರ ಗ ಗ್ರಹಗಳಾದ ೬ ಶನಿ, ಗುರುಗಳಿಗಿಂತ, ಎಷ್ಟೊ ೯ ಸಣ್ಣ ಭಿ ಹದಿಮೂರು ಲಕ್ಷ 


ಧರ್ಮ ಮತ್ತು ವಿಜ್ಞಾನ ೫೭ 


' ಭೂಮಿಗಳು ಸೂರ್ಯನಲ್ಲಿ ಹಿಡಿಸಬಲ್ಲವು. ಇಂತಹ ಸೂರ್ಯನೇ ಇತರ ನಕ್ಷತ್ರಗಳಿಗೆ 
ಹೋಲಿಸಿದಕೆ ಬಹಳ ಸಣ್ಣದು-೬ಆನೆಗೆ ಇರುವೆಯನ್ನು ಹೋಲಿಸಿದಂತೆ. ಆದುದರಿಂದ 
ಇಂತಹ ಯಃಕಶ್ಚಿತ್‌ ಭೂಮಿಗೆ ಧರ್ಮಗಳು ಅನಗತ್ಯ, ಪ್ರಾ ತ್ರಶಸ್ತ್ರಕೊಡುವುದರಲ್ಲಿ 
ಅರ್ಥವಿಲ್ಲ, (೧) ಇಂತಹ ಧೂಳಿನ ರೂಪದ ಭೂಮಿಯ ಮೇಲೆ ಹುಟ್ಟ ರುವ 
pe Mi, ಇನ್ನೂ ಸಣ ನವನು. ಅಂದಮೇಲೆ, ಈಶ ರನು ಅವನಿಗೋಸ್ಕರ ವಿಶ (ವನ್ನು 

ಸ್ಟಿಮಾಡಿದ, ಅಥವಾ ವಿಶೇಷ ಗಮ ನಕೊಟ್ಟು ಅವನನ್ನು ತನ್ನಂತೆಯೇ ಸ ಚ ಷಿ Ny 
ಡಾ 3 ಎಂದು ಹೇಳುವುದರಲ್ಲಿ ಏನು ಅರ್ಥವಿದೆ? ಒಂದು ವೇಳೆ ಬೇರೆ ಸಾರಸ್ಯೂ್ಯ ಹೆ 
ಗಳಲ್ಲಿರುವ ಗ್ರಹಗಳಲ್ಲಿ ನಮಗಿಂತ ಹೆಚ್ಚು ಬುದ್ದಿವಂತ ಜೀವಿಗಳಿದ್ದರೆ, ನಮ್ಮ 
ಪ್ರಾಶಸ್ತ ಮತ್ತಷ್ಟು ್ವ ಕಮ್ಮಿಯಾಗುತ್ತದೆ. ಇಂದೇನೋ ಮನು ಷ್ಯ * ಭೂಮಿಯಲ್ಲಿ 
ಮಾತ್ರ ಜೀವವೆ" ಎಲ್ಲ ಜೀವಿಗಳಿಗಿಂತ ಮನುಷ ನೇ ಶ್ರೆ (ಷ್ಠ? ಎಂದು ಜಂಭ ಕೊಚ್ಚಿ 
ಕೊಳ್ಳ! ಬಹುದು. ಆದರೆ ಭೂಮಿಯನ್ನು ಬಟ ಕೆ ಕಬ ಜೀವವಿಲ್ಲ Me: 
ವಿಜ್ಞಾ ನ ಇನ್ನೂ ಸಿದ್ಧ ಪಡಿಸಿಲ್ಲ. 

ಆದರೆ ಧಾರ್ಮಿಕ ನಂಬಿಕೆಗಳಿಗೆ ಸಹಿಸಲಾಗದಂತಹ ಆಘಾತವನ್ನುಂಟು 
ಮಾಡಿದುದು ಇಪ್ಪತ್ತ ಶ್ನನೇ ಶತಮಾನದ ಮಾನವಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು 
ಮನೋವಿಜ್ಞಾ ನಗಳ ಸಂಶೋಧನೆ, ಮಾನವಶಾಸ್ತ್ರದ ಪ್ರಕಾರ ಧರ್ಮವನ್ನು 
ಈಶ್ವ ರನು ಬೋಧಿಸಲಿಲ್ಲ. ಮನುಷ್ಯನೇ ಕೆಲವೊಂದು ಸನ್ನಿ; ವೇಶಗಳನ್ನು ಪ್ರಾ ಕೃ ತಿಕ 
ವಾಗಿ ಅರ್ಥೈಸಲು ಸೋತಾಗ, ಬಿರುಗಾಳಿ, ಪ್ರವಾಹೆ, ಮುಂತಾದ ಪ್ರಾ ಕೃ ತಿಕ 
ಘಟನೆಗಳನ್ನು ನಿಯಂತ್ರಿಸಲು ಸೋತಾಗ, ನಿಸರ್ಗವನ್ನು ಪ್ರಾಯಶಃ Ue 
ವ್ಯಕ್ತಿಗಳು (ದೇವತೆಗಳು) ನಿಯಂತ್ರಿಸುತ್ತಿರಬಹುದೆಂದು ಊಹಿಸಿದನಲ್ಲದೆ, ಆ ದೇವತೆ 
ಗಳನ್ನು ತೃಪ್ತಿಪಡಿಸಲು ತನ್ನದೇ ಆದ ಮಾರ್ಗವನ್ನೂ ಊಹಿಸಿಕೊಂಡ, ಈ 
ಮಾರ್ಗವೇ ಧರ್ಮ, ಅದೇ ರೀತಿ ಸಮಾಜಶಾಸ್ತ್ರದ ಪ್ರಕಾರ ನೈತಿಕ ನಿಯಮಗಳು 
ಅಪೌರುಷೇಯವೂ ಅಲ್ಲ, ಈಶ್ವರನಿಂದ ಬಂದವೂ ಅಲ್ಲ, ಮನುಷ್ಯ ತನ್ನ ಸಮಾಜದ 
ಐಕ್ಯಮತ್ಯವನ್ನೂ ಶಾಂತಿಯನ್ನೂ ಕಾಪಾಡಿಕೊಳ್ಳಲು ಕೆಲವು ನಿಯಮಗಳನ್ನು 
(ಉದಾಹರಣೆಗೆ " ಪರಸ್ಪರರಲ್ಲಿ ಕೊಲೆ, ಕಳ್ಳತನ ಮಾಡಬಾರದು ') ರೂಪಿಸಿಕೊಂಡ. 
ಇವೇ ಮುಂದೆ ನ್ಫೈ ತಿಕ ನಿಯಮಗಳೆನಿಸಿಕೊಂಡವು. 

ಮ ನೋವಜ್ಞಾ ನದ ಕೆಲವು ಧೋರಣೆಗಳೂ ತೀರ್ಮಾನಗಳೂ ಧರ್ಮದ ಕೆಲ 
ಮೂಲಭೂತ ಸಿದ್ಧಾಂತಗಳನ್ನು ವಿರೋಧಿಸಿದವು. (1) ನಮಗೆ ಆತ ವೇ ಇಲ್ಲ, 
ಆದ್ದರಿಂದ ಅಮರತ್ವದ ಪ್ರಶ್ನೆಯೇ ಏಳುವುದಿಲ್ಲ ಎಂದು ಹೇಳುವ ಮೂಲಕ 
ಮನೋವಿಜಾ ನವು ಧಾರ್ಮಿಕ ಜೀವನದ ತಳಹದಿಯನನ್ನೆ ೬ ಕಿತ್ತುಹಾಕಿದೆ. 
(2) ನಮ್ಮ ಬಂಧುಗಳ ರೋಗ ವಾಸಿಯಾಗಲಿ ಎಂದು ನಾವು ಪ್ರಾರ್ಥಿಸಿದಾಗ, 
ಅನೇಕ ನೇಳೆ ಕೋಗವಾಸಿಯಾದದ್ದು ಟು, ಆದುದರಿಂದ ಪ್ರಾರ್ಥನೆಗೆ ಅಲೌಕಿಕ 
ಶಕ್ತಿಯಿದೆ ಎಂದು ಅನೇಕರು ನಂಬುತ್ತಾರೆ. ಆದರೆ ಮನೋವಿಜ್ಞಾನಿಗಳ ಪ್ರಕಾರ 


೫೮ ಮಾನವಿಕ ಕರ್ಣಾಟಕ 


ತೀ 


ಇದು ಸರಿಯಲ್ಲ ರೋಗಿಗೆ ತನಗೋಸ್ಕರ ತನ್ನ ಬಂಧುಗಳು ಪ್ರಾರ್ಥಿಸುತ್ತಿದ್ದಾಕೆ, 
ಆದುದರಿಂದ ತನಗೆ ಗುಣವಾಗುತ್ತದೆ ಎಂಬ ಸಮಾಧಾನ ಹಾಗೂ ವಿಶ್ವಾಸವೇ ಕ 
ಗುಣಮುಖನನ್ನಾಗಿ ಮಾಡುತ್ತಜಿಯೆ ಹೊರತು, ಪ್ರಾರ್ಥನೆಯಲ್ಲ. (3) ಕೆಲವು | 
ಪ್ರಾಕೃತಿಕ ಘಟನೆಗಳು (ಉದಾಹರಣೆಗೆ, ಗುಡುಗು, ಸಿಡಿಲು) ಹುಟ್ಟಿಸುವ ಭಯ | 
ದಿಂದ ತನ್ನನ್ನು ಪಾರುಮಾಡಲು ಒಂದು ಅಲೌಕಿಕ ವ್ಯಕ್ತಿ (ಈಶ್ವರ) ಇದ್ದರೆ ಸ 


ಚೆನ್ನಾಗಿರುತ್ತಿತ್ತು ಎಂದು ಮನುಷ್ಯನು ಆಶಿಸುತ್ತಾನೆ; ಅದೇ ರೀತಿ ಅವನು ತಾನು 
ಸತ್ತ ಮೇಲೆ ಮತ್ತೊಂದು ಲೋಕದಲ್ಲಿ ಹುಟ್ಟಿಲು ಆಶಿಸುತ್ತಾನೆ, ಹೀಗೆ ಧರ್ಮದ 
ಅನೇಕ ನಂಬಿಕೆಗಳು ಕೇವಲ ಆಶಾತ್ಮಕ ಚಿಂತನೆಗಳೇ (wishfull thinking) 
ಹೊರತು, ಆಧಾರವುಳ್ಳ ಚಿಂತನೆಗಳಲ್ಲ. (4) ಕೆಲವು ಮನೋವಿಜ್ಞಾನಿಗಳು ಅನುಭಾವಿ 
ಗಳನ್ನು ಅಸಾಧಾರಣ "ವ್ಯ ಕ್ಕಿಗಳೆಂದು ಪರಿಗಣಿಸುವುದರ ಬದಲು ಅರೆ ಹುಚ್ಚ ಕೆಂದು 
ಪರಿಗಣಿಸುತ್ತಾರೆ. ಡೆ ಮನೋವಿಜಾ ನಿಗಳ ಪ್ರ ಕಾರ, ಧಾರ್ಮಿಕ ಸಿದ್ಧಾ ಂತ 
ಗಳನ್ನು ದಡ್ಡರು, ಹೇಡಿಗಳು, ಹುಚ್ಚರಷ್ಟೇ ನಬ ರಿ. 

"ಈ ಸ 17 ರಿಂದ 20ನೇ ಶತಮಾನದವರೆಗೆ ನಡೆದು ಬಂದ ವಿವಿಧ ವಿಜ್ಞಾ ನಗಳು 
ನಮ್ಮ ಜೀವನ ಹಾಗೂ ಚಿಂತನೆಯ ವೈಖರಿಯನ್ನು ಎಷ್ಟು ಗಾಢವಾಗಿ ಸರಿಪರ್ತಿಸಿವೆ 
ಯೆಂದರೆ, ಇಂದು ವಿಜಾ ಸ್ಹಿ ನವನ್ನು ನಂಬುವವನು, ಧರ್ಮವನ್ನು ಗಂಭೀರವಾಗಿ 
ನಂಬಲು ಹಿಂಜರಿಯುತಾ ಎ 
2. ಧರ್ಮದ ಪ್ರತಿಕ್ರಿಯೆ: 

ವಿಜ್ಞಾನವು ಪ್ರತಿ ಹಂತದಲ್ಲಿಯೂ ಧರ್ಮವನ್ನು ಹೀಗೆ ವಿರೋಧಿಸಿ, 
ಅವಮಾನಗೊಳಿಸುತ್ತಿ ದ್ದಾಗ ಧರ್ಮಗುರುಗಳ್ಳು ಧರ್ಮಾಧಿಕಾರಿಗಳು, ದೇವತಾ 


ಶಾಸ ಸ್ತೃಜ್ಣರು ಕೈಕಟ್ಟಿ ಕೊಂಡು ಕುಳಿತಿರಲು ಸಾಧ್ಯವಿರಲಿಲ್ಲ. ಭಾರತದಲ್ಲೇನೋ 
ಇಂತಹ ಸಂಘರ್ಷ ಉಂಟಾಗಲಿಲ್ಲ. ಅದಕ್ಕೆ ಪಶ್ಚಿಮದಲ್ಲಿ ತ್ವರಿತಗತಿಯಲ್ಲಿ ನಡೆದಿದ್ದ 4 
ವೈ ಜಾ ಸ್ಲನಿಕ ಅರಿವೇ ನಮಗೆ ಅಗದಿದ್ದುದು ಸಾ 100 ನಾ; ಅಥವಾ ಧಾರ್ಮಿಕ 


ಸಿದ್ದಾರಿತಗಳಿಗೂ ನಿಜ್ಞಾನಕ್ಕೂ ಏನು ಸಂಬಂಧವೂ ಇಲ್ಲ. ವಿರೋಧವೂ ಇಲ್ಲ ಎಂಬ 


ಅಲಕ್ಷ 3 ಮನೋಭಾವವೂ ಕಾರಣವಿರಬಹ:ದು. ಆದರೆ ವೆ ಜ್ಞಾ ನಿಕ ಸಂಶೋಧನೆ ' 
ಗಳು. ಹಾ ಸತ್ಯ ಚರ್ಚೆ ಅಧಿಕಾರಿಗಳನ್ನು ಎಷ್ಟು ರೊಚ್ಚಿ 4ಬಿ ಸಮೆನೆಂದ, ಅವರು 


ವಿವಧ ರೀತಿಯ ದೆ ್ರೀಷಪೂರಿತ ಪ್ರತಿಕ್ತಿ ಕ್ರಿಯೆಗಳನ್ನು ತೋರಿಸಿದ್ದಾ ರೆ. 


(ಅ) ಇವುಗಳಲ್ಲಿ ಹಚ ದು ವಿಜಾ ನಿಗಳಿಗೆ “ಮಾನು ಸರೀತಿಯ ' 
ಕಿರುಕ.ಳ ಕೊಡುವುದು. ಉದಾಹರಣೆಗೆ ಜಯರ್ಡಿನೋ ಬ್ರೂನೋ ಎಂಬ ನಿಜಾ ಸನಿ 
ಯನ್ನು ಜೀವಂತ ಸುಡಲಾಯಿ ತು; ಈಶ್ವರ ನಿರ್ಮಿತ ಕಾ? ರಹಸ ವನ್ನು | 


ತಿಳಿಯಲು ದೂರದರ್ಶಕವನ್ನು ಕಂಡು "ಹಡದದ್ದಕ್ಪಾಗ ಹಾಗೂ PRS 
ರ 


ಪ್ರತಿಪಾದಿಸಿದ ಸೂರ್ಯಕೇಂದ ದ್ರವಾದವನ್ನು ಅನುಮೋದಿಸಿದ್ದ ಕಾಗಿ ಗೆಲಿಲಿಯೋ ' 


ನನ್ನು ಸಾರ್ವಜನಿಕವಾಗಿ sana ಲಾಯಿತು. 


ಧರ್ಮ ಮತ್ತು ವಿಜ್ಞಾನ ೫೯ 


(ಆ) ವಿಜ್ಞಾನಿಗಳಿಗೆ ತೊಂದರೆ ಅಥವಾ ಶಿಕ್ಸೈ ಕೊಡಲು ಸಾಧ್ಯವಾಗವಿದ್ದಾಗ 
ವೈಜ್ಞಾ ನಿಕ ಸಂಶೋಧನೆಗಳನ್ನು ಧರ್ಮವಿರೋಧಿ ಚಟುವಟಕೆಗಳೆಂದು ಸಾರಿ, ಅವು 
ಗಳನ್ನು ಬಹಿಷ್ಕರಿಸಲಾಯಿತು. ರೋಗರುಜಿನಗಳು ಅಧಾರ್ಮಿಕ ಮನುಷ್ಯನಿಗೆ 
ಪಾಠಕಲಿಸಲು ಈಶ್ವರನು ರೂಪಿಸಿದ ಶಿಕ್ಷೆ ಗಳೇ ಹೊರತು, ನೈಸರ್ಗಿಕವಾಗಿ ಅಥವಾ 
ಬಾ ಬಂದುವಲ್ಲನೊದೂ; ಬುದ್ದಿ ನಿಕಾರವು. ದೆವ್ವ ಹಿಡಿದಿದ್ದರ 
ಪರಿಣಾಮನೆಂದೂ, ಶರೀರ ಶಾಸ ಸ್ರಜ್ಞರು ಮಾನವನ ಹೆಣ ಕೊಡಸೆ ವುದು ಪಾಪ 
ವೆಂದೂ ಚರ್ಚ್‌ ಅಧಿಕಾರಿಗಳು ಸಾರಿದರು, ಇದರ ಪರಿಣಾಮವಾಗಿ ನಯ 
ನಲ್ಲಿ ವೈಜ್ಞಾನಿಕ ಸಂಶೋಧನೆಯ ಪ್ರಗತಿಯು ಸ್ವಲ್ಪ ಕಾಲದವರೆಗೆ ಕುಂಠಿತ 
ವಾಯಿತು. 

(ಇ) ಕೆಲವು ಧರ್ಮಾಧಿಕಾರಿಗಳು ಈ ಕ್ರೂರ ಹಾಗೂ ಅತರ್ಕ್ಯ ಮಾರ್ಗ 
ಗಳನ್ನು ಬಿಟ್ಟು, ದಾರ್ಶನಿಕ ವಿಧಾನಗಳನ್ನು ಅನುಸರಿಸಿ ವಿಜ್ಞಾ ನದ ಇತಿಮಿತಿಗಳನ್ನು 
ತೋರಿಸಲು ಪ್ರಯತ್ನ ಪಟ್ಟರು. (1) ವಿಜ್ಞಾನವು ಯಾವುದು ಸದ್ವರ್ತನೆ, 
ಯಾವುದಲ್ಲ, ಯಾವುದು ಸುಂದರ, ಯಾವುದಲ್ಲ, ಈಶ್ವರ ಇದ್ದಾನೆಯೋ ಇಲ್ಲವೊ, 
ಎಂಬುದನ್ನು ನಿರ್ಣಯಿಸಲು ಅಶಕ್ಕನಿದೆ, ಏಕೆಂದರೆ ಒಳ್ಳೆಯತನ, ಸೌಂದರ್ಯ, 
ಈಶ್ವರ, ಆತ್ಮ, ಮುಂತಾದುವುಗಳು ಇಂದ್ರಿಯಗೋಚರ ವಸ್ತುಗಳ ಪರಿಧಿಯಲ್ಲಿ 
ಬರುವುದಿಲ್ಲ. ಆದುದರಿಂದ ಕೇವಲ ಇಂದ್ರಿಯಗೋಚರ ವಸ್ತುಗಳನ್ನು ಅಭ್ಯಸಿಸುವ 
ವಿಜ್ಞಾನಕ್ಕೆ, ಇಂದ್ರಿಯಾನುಭವದ ಹೊರಗಿರುವ ಯಾವ ವಿಷಯವನ್ನೇ ಆಗಲಿ ಸತ್ಯ 
ಅಥವಾ ಅಸತ್ಯವೆಂದು ಘೋಷಿಸುವ ಹಕ್ಕಿಲ್ಲ. ವಸ್ತುಸ್ಥಿತಿ ಹೀಗಿರುವಾಗ ಅದು 
ನೀಡುವ ನಿರ್ಣಯಗಳನ್ನು ಧರ್ಮ, ನೀತಿಶಾಸ್ತ್ರ, ಸೌಂದರ್ಯಶಾಸ್ತ್ರ ಗಳು ಗಂಭೀರ 
ವಾಗಿ ಪರಿಗಣಿಸುವ ಅವಶ್ಯಕತೆ ಇಲ್ಲ. (೧) ನಿಜಾ ನವು ನಡೆದು ಸರವ ದಾರಿ 
ಯನ್ನು ನೋಡಿದಕೆ ವೈಜ್ಞಾನಿಕ ಸತ್ಯಗಳ ನಿಡಿಯ ಅರಿವಾಗುತ್ತದೆ, ಒಂದು 
ಕಾಲದಲ್ಲಿ ಸತ್ಯ ವೆಂದು ಘೋಷಿತವಾದ ಸ ಸಿದ್ಧಾಂತಗಳು ಮತ್ತೊಂದು ಕಾಲದಲ್ಲಿ 
ಆಸತ್ಯವಂದು' ಪರಿಗಣಿತವಾಗಿದೆ. ನ್ಯೂ ಟನ್‌ ಸಾ ಪಿಸಿದ ಸ ಸತ್ಯಗಳು ಐನ"ಸ್ಟೆ ಯಿನ 
ನಿಂದಪ ಪರಿಷ್ಕೃತವಾದವು. ಫ್ರೋಜಸ್ಟ್ರಾನ್‌ ಇದೆಯೆಂದು ಈಗ ಯಾರೂ ನಂಬುವುದಿಲ್ಲ: 
ಹೀಗಿರುವಾಗ, ಧರ್ಮದ ವಿರುದ್ಧವಾಗಿ ಮಾಡಿರುವ ವಿಜಾ ನದ ಘೋಷಣೆಗಳನ್ನು 
ನಾವು ಸಾರ್ವಕಾಲಿಕ, ಅಭಾದಿತ ಸತ್ಯವೆಂದು ಬಿಕೆ ಡಿ 
' (3) ಖಗೋಳ ಶಾಸ ಸ್ವವು ತೋರಿಸಿರು ವ ವಿಶ್ವ ದ ಅಗಾಧ ವಿಸ್ತಾರವು ನಮ್ಮ: ನ್ನು ನಿಕೃ 
ಮಾಡಬೇಕಾಗಿಲ್ಲ. ಕಂದಕ, ಸಣ್ಣ ದು-ದೊಡ್ಡ ದು, ಜತ 
ಮುಂತಾದ ಬೇಧವು ಮಾನವ ನಿರ್ವಿತವಾದುದು. ಮನುಷ್ಯನ ಜೀವಾವಧಿಗೆ 
ಹೋಲಿಸಿದರೆ ಜ್ಯೊ ೇತಿರ್ವರ್ಷವು ಬಹಳ ದೊಡ್ಡ ದಾಗಿ ಕಾಣಬಹುದು, ಇರುವೆಗೆ 
ಬೆಟ್ಟಿ ಕಂಡಂತೆ. ಅದರೆ ಯಂತ್ರ ವಿಜ್ಞಾನವು ಸ್ರ ಸ.ಪಂಚದ ವಿವಿಧ ಸ ಕಳೆಗಳ ನಡ ವಿನ 
ಅಂತರವನ್ನು ಕುಗ್ಗಿಸಿದೆ, ಒಂದು ಅರ್ಥದಲ್ಲಿ ಪ್ರಪಂಚದ ಅಗಾಧ. ವಿಸ್ತಾರವನ್ನು 


೬೦ ಮಾನವಿಕ ಕರ್ಣಾಟಕ 


ತಿಳಿಸುವ ಮೂಲಕ ವಿಜ್ಞಾ ನವು ಮನುಕುಲಕ್ಕೆ ಒಂದು ಉಪಕಾರವನ್ನೇ ಮಾಡಿದಿ. 
ಹೇಗೆಂದರೆ; ಮನುಷ್ಯನ ದೇಹವು ಗ್ರಹ, ನಕ್ಷತ್ರ, ನಕ್ಷತ್ರಪುಂಜ ಇವುಗಳಿಗೆ 
ಹೋಲಿಸಿದರೆ ಅತಿ ಗೌಣವಾದರೂ ಅವನ ಬುದ್ದಿಗೆ ಮಾತ್ರ ಇವೆಲ್ಲಾ ಆಕಾಶ ' 
ಕಾಯಗಳಿಗಿಂತ ಆಚೆ. ನೋಡುವ ಅಥವಾ ಊಹಿಸಿಕೊಳ್ಳು ವ ಸಾಮರ್ಥ್ಯವಿದೆ. 
(4) ವಿಜ್ಞಾ ನವು ಏನೆಲ್ಲ ಹೇಳಿದರೂ "ವಿಶ್ವವು ತನ್ನಿಂದ ತಾನೇ. ಸೃಷ್ಟಿಯಾಯಿತು? 
ಎಂದಂತೂ "ಜೀಳಿಲ್ಲ. ಅಂದಮೇಲೆ ವಿಶ 4 ಕರ್ತೆನೊಟ್ಬ ಇರಲೇಬೇಕು. (5) ಇಂದ್ರಿಯ 
ಗಳು ತೋರಿಸಿದುದಷ್ಟನ್ನೇ Mp2: ವಿಜ್ಞಾ eM ಥೋರಣೆಯಾದರೆ, ಒಂದು 
ವಸ್ತುವನ್ನು ವ ನೋಡದಿದ್ದ ರೆ ಅದು ಇಲ್ಲ ಎನ್ನ ಬೇಕಾದೀತು. ಅರ್ಥಾತ್‌, 
ಈಶ್ವರ, ಆತ್ಮ ಅಮ ರತ್ತ್ವ ಮುಂತಾದವುಗಳನ್ನು ವಿಜ್ಞಾನಿಯು ಇಂದ್ರಿಯಾನು :: 
ಭವದಿಂದ ತಿಳಿದುಕೊಳ್ಳ ಲು “ಬರುವುದಿಲ್ಲವೆಂದಮೇರ, ಅವು ಅವನ ಪಾಲಿಗೆ ಅಸತ್ಯ, 
ಆದರೆ ವಿಜಾ ೨ ನಿಯು ಹೀಗೆ ವಾದಿಸುವುದು ಎಷ್ಟು ಹಾಸ್ಯಾ ಸ ನೃದವೆಂಬುದನ್ನು 
ಸರ್‌ ಅರ್ಥರ್‌ ೬ ಎಡ್ಲಿಂಗ್‌ಟನ್‌ ಎಂಬ ವಿಜ್ಞಾ 2 ನಿಯು ದೆ gost Nc 
ಯೊಂದಿಗೆ ಸ್ಪ ಷ್ಟ ಸಡಿಸಿದಾ ನೆ, ಒಬ್ಬ ನಿಜಾ ನಿಯು ಒಂದು ಅಂಗುಲಕ್ಕೆಂತಲೂ 
ಹೆಚ್ಚು ದಪ್ಪ ನಿಯ ನೀನು ಗಳನ್ನು ಅಭ್ಯಸಿಸಬೇಕಾಗಿದೆ ಎನ್ನೋಣ. ಅವನು ಆ 
ಗಾತ್ರದ ಮೀನುಗಳನ್ನು ಹಿಡಿಯಬೇಕಾ ದರೆ ಅವನು ಉಪಯೋಗಿಸುವ ಮೀನಿನ 
ಬಲೆಯ ಕಣ್ಣು ಗಳು ಪರಸ್ಪ ರ ಒಂದಂಗುಲ ದೂರವಿರಬೇಕಾಗುತ್ತ ದೆ. ಆ ಬಲೆಯ 
ಸಹಾಯದಿಂದ ಅವನು ಹಾಜಿ: ಲ ಆಥವಾ ಹೆಚ್ಚು ದಪ್ಪ ವಿರುವ ಮೀನ: ಗಳನ್ನು 
ಹಿಡಿಯುತ್ತಾನೆ, ಆದಕ್ಕೆ ಅವನ ಬಲೆಗೆ ಒಂದಂಗುಲಕ್ಕಿಂತ ಕಡಿಮೆ ದಪ್ಪವಿರುವ 
ಮಿ ೇನುಗಳು. ಸಿಕ್ಕುವುದಿಲ್ಲ ಎಂಬ ಕಾರಣಕ್ಕಾಗಿ ಒಂದಂಗುಲಕ್ಕಿಂತ ಕಡಿಮೆ ದಪ್ಪ 
ವಿರುವ ಮೀನುಗಳೇ ಇಲ್ಲ ಎನ್ನಲಾದೀತೆ? ಅದೇ ರೀತಿ, ಧಾರ್ಮಿಕ ವಿಷಯ ಗಳು 
ವೈಜಾ ತ್ಹ ನಿಕ ಅವಲೋಕನಕ್ಕೆ ಸಿಕ್ಕುವುದಿಲ್ಲವೆಂದ ಮಾತ್ರ ಕೈ ಧಾರ್ಮಿಕ ವಿಷಯಗಳೆಲ್ಲ 
(ರಿತ » ಈಶ್ವರ, ಇತಾ ದಿ) ಅಸತ್ಯ ಎನ್ನೆ ಲಾದೀತೆ ? (6) ದೈಹಿಕ ಕ್ರಿಯೆಗಳಿಗೂ, 
ಬೌದ್ಧ ಕ ್ರಿಜಿ, ಕಾಟ್‌ ಇರುವ ವೃತ್ಯಾ ಸವು ಎಷ್ಟು ಪ ಕ ಬಲವಾಗಿದೆಯೆಂದರೆ. 
ಬುದ್ಧಿ ಯು) (ಆತೆ, ಎನು) ಭೌತಾಣುಗಳ ಸಂಯೋಜನೆಯ ಫು ಅದನ್ನು ಯಾಕೂ 
ಒಪ್ಪು ವುದಿಲ್ಲ (7) ಕೆಲವರು ಧರ್ಮವು ಶ್ರುತಿ ಮತ್ತು ಶ್ರದ್ಧೆಯನ್ನ ವಲಂಬಿಸಿದೆ, 
ವಿಜ ಜನವು ಸಾಕ್ಷ್ಯ ಮತ್ತು ತರ್ಕವನ್ನ ೫೫೩6 ಎಂದು ಹೇಳಿ, ಧರ್ಮವನ್ನು 
ಕೀಳ ದೆ ಷ್ಟಿ ಯಿಂದ ನೋಡುತ್ತಾ ರೈ ಅದರೆ ದೇವತಾ ಶಾಸ್ತ್ರಜ್ಞರ (theologians) 
ಪ್ರಕಾರ ಜು ತಪ್ಪು ಗ್ರಹಿಕೆ. ' ಧಾರ್ಮಿಕ ನಂಬಿಕೆಗಳನ್ನು ತರ್ಕದಿಂದ ಸಮರ್ಥಿಸಲು 
ಸಾಧ್ಯವಿದೆ, ಅಲ್ಲಶೆ, ವಿಜ್ಞಾನಿಗಳೂ ಶ್ರ ಶ್ರದ್ಧೆ ಯನ್ನು ಅವಲಂಬಿಸುತ್ತಾರೆ. "ನೀರು 
ಸಮುದ್ರ ಮಟ್ಟದಲ್ಲಿ 212°F ಉಷ್ಣಾಂಶದಲ್ಲಿ ಕುದಿಯುತ್ತದೆ ಎಂಬ ಸಿದಾ ಂತವು 
ಇಂದು ಸತ್ಯವಿದ್ದ ರೂ, ಅದು ಸಾರ್ವಕಾಲಿಕ ಸತ್ಯ ಎಂದು ಹೇಳಲು ವಿಜಾ ನಿಗೆ ಏನು 
ಆಧಾರನಿದೆ ? ಅವನಿಗೆ ಕೇವಲ ಪ್ರಕೃತಿಯ ಏಕ ಪ್ರಕಾರತಾ ನಿಯಮದ ಬಗ್ಗೆ 


ಧರ್ಮ ಮತ್ತು ವಿಜ್ಞಾ ನ ೬೧ 


ಅಚಲ ವಿಶ್ವಾಸ (ಶ್ರ ದ್ಧ) ಇದೆ; ತನ್ನ ಇಂದ್ರಿಯ ಹಾಗೂ ಬುದ್ಧಿ ಗಳಲ್ಲಿ ವಿಶ್ವಾಸವಿದೆ; 
ತಾನು ಚತತ ಸಲಕರಣೆಗಳಲ್ಲಿ ವಿಶ್ವಾಸವಿದೆ. 

ಆದರೆ ವಿಜ್ಞಾ ನದ ವಿರುದ್ಧ ಸ ಈ ಆಪಾದನೆಗಳಾವುವೂ ಧಾರ್ಮಿಕ 
ಸಿದ್ಧಾಂತಗಳು ಸತ್ಯವೆಂಬುದನ್ನು ಸ್ಥಾಪಿಸುವುದಿಲ್ಲ. ಏಕೆಂದರೆ, (ಅ) ಒಂದು ವೇಳೆ 
ವಿಜ್ಞಾ ನವು ಕಲೆ, ನೀತಿ, ಧರ್ಮಗಳನ್ನು ಪರೀಕ್ಸಿಸಲಾರದೆಂದೇ ಊಹಿಸೋಣ ; 
ಅದರೆ ಇದರಿಂದ ಧಾರ್ಮಿಕ ನಂಬಿಕೆಗಳು ಸತ್ಯಾಪನೆ ಆಯಿತು ಎಂದರ್ಥವಲ್ಲ. ಧರ್ಮ, 
ನೀತಿ, ಸೌಂದರ್ಯಗಳ ಕ್ಟೇತ್ರವೇ ಬೇಕಿ, ವಿಜ್ಞಾನದ ಕ್ಷೇತ್ರವೇ ಬೇರೆ ಎಂದು 
ಹೇಳುವುದು ಸತ್ಯ ವೇ ಆದರೂ ಧಾರ್ಮಿಕ ಸಿದ್ದಾಂತಗಳಿಗೂ ವೈಜ್ಞಾ ನಿಕ ಸಿದ್ಧಾಂತ 
ಗಳಿಗೂ ನಿರೋದಎಲ್ಲ ಎಂದು ಅರ್ಥವಲ್ಲ. ಹೀಗೆ ವಿರೋಧವಿಲ್ಲ ಎಂದು ನಟಸುವವರು 
ಉಷ್ಟ್ರಸಕ್ಸಿ ಧೋರಣೆಯನ್ನು ಪಾಲಿಸುತ್ತಿ ದ್ಹಾರಿ.1 ಇದರಿಂದ ಯಾವ ರೀತಿಯ 
ವೈಷಮ್ಯ ವನ್ನೂ ಬಗೆಹರಿಸಲಾಗುವುದಿಲ್ಲ. (ಆ) ವೈಜ್ಞಾ ನಿಕ ಸಿದ್ಧಾ ಂತಗಳು ಕಾಲ 
ಕಾಲಕ್ಕೆ ಸರಿಷ್ಠ ತವಾಗುತ್ತಾ ಬಂದಿರುವುದೇನೋ ನಿಜ. ಆದರೆ ಈ ಕಾರಣಕ್ಕಾಗಿ 
ವೈಜ್ಞಾ ನಿಕ ಸಿದ್ಧಾ ಂತಗಳೇ ಬೇಡ ಎಂದು ಯಾವ ವಿಜ್ಞಾನಿಯು ಹೇಳಿಲ್ಲ. ಒಂದು 
ವೇಳೆ ಯಾರಾದರೂ ಹಾಗೆ ಹೇಳಿದಕ್ಕೆ ಧಾರ್ಮಿಕ ನಂಬಿಕೆಗಳೂ ಬೇಡ ಎನ್ನ 
ಬೇಕಾಗುತ್ತದೆ, ಏಕೆಂದರೆ ಅವೂ ಸಹ ಕಾಲಕಾಲಕೆ ) ಬದಲಾಗುತ್ತಾ ಬಂದಿವೆ. ಆದರೆ 
ಡಕ” ಸತ್ಯ : ವೈಜ್ಞಾ ನಿಕ ಸಿದ್ಧಾ ಂತಗಳನ್ನು ಪರಿಷ್ಕರಿಸಬಹುದು ಆಥವಾ 
ತಿರಸ ಸ್ಮರಿಸಬಹುದು. ಆದರೆ ಯಾವ ವಿಜ್ಞಾ ಸ್ಲಿನವೂ ಸೈಜ್ಞಾ ನಿಕ ಪದ್ಧ ತಿಯನ್ನಾಗಲಿ 
ಸಂಶೋಧಕ ಪ್ರ ವೃ ತ್ತಿಯನ್ನಾ ಗಲಿ ತಿರಸ್ಕರಿಸಿಲ್ಲ ತಿರಸ್ಕರಿಸುವುದೂ ಇಲ್ಲ. ಒಂದು 
ವೈಜ್ಞಾನಿಕ ಸಿದ್ದಾಂತವು ಪರಿಷ್ಭೃತವಾಗುವುದನ್ನೂ ಸಾಧಾರವಾಗಿ ತಿರಸ್ಪತವಾಗು 
ವುದನ್ನೂ ವಿಜ್ಞಾನಿಗಳು ಸ್ವಾಗತಿಸುತ್ತಾರೆ; ಅದರೆ ಧರ್ಮವು ಸರಿಷ್ಕೃ ತವಾಗುವುದನ್ನೂ 
ತಿರಸ್ಕತವಾಗುವುದನ್ನೂ ಯಾವ ಸನಾತನಿಯೂ ಒಪ್ಪುವುದಿಲ್ಲ. (ಇ) ವಿಜ್ಞಾನವು 
ಪ್ರಸಂಚವು ತಂತಾನೇ ಸೃಷ್ಟಿಯಾಯಿತು ಎಂದು ಹೇಳುವುದಿಲ್ಲವೇನೋ, ನಿಜ. 
ಆದರೆ ಈಶ್ವರ ಅದರ ಕರ್ತೃ ಎಂಬುದು ಇದರ ಅರ್ಥವಲ್ಲ. 

ಆದರೆ ಧರ್ಮಾಧಿಕಾರಿಗಳು ಹೆಚ್ಚು ಹೆಚ್ಚು ವಿದ್ಯಾ ವಂತರಾದಂತೆಲಾ ವಿಜ್ಞಾ ನವು 
ಇಂದ್ರಿಯ ಪ್ರತ್ಯಕ್ಷ ಸಾಕ್ಸ್ಯ್ಯಗಳ ಸಮೇತ ಸದ ಪಡಿಸಿದ ಸ ಸತ್ಯಗಳನ್ನು ತಿರಸ ಸ್ಮರಿಸಲು 
ಹಿಂಜರಿಯುತ್ತಾರೆ. ಸ ಇದರ ಸಮಸ್ಯೆ ಪರಿಹಾರವಾಗುವುದರ . ಬದಲ್ಕು 
ಅದಕ್ಕೊಂದು ಹೊಸ ತಿರುವು ಸಿಕ್ಕಿ ದಂತಾಗಿದೆ. ಹೇಗೆಂದಕೆ : ವಿಜ್ಞಾನವನ್ನು 
ಒಪ್ಪಿಕೊಂಡರೆ ಧಾರ್ಮಿಕ ನಂಬಿಕೆಗಳು ಸುಳ್ಳೆ ಬುದು ಖಚಿತವಾಗುತ್ತದೆ. ವಿಜ್ಞಾನ 
ವನ್ನೂ ಒಪ್ಪಿಕೊಂಡು, ಧಾರ್ಮಿಕ ನಂಬಿಕೆಗಳನ್ನು ತಿರಸ್ಕರಿಸದಿರಲೂ ಸಾಧ್ಯವೆ? 
ಅರ್ಥಾತ್‌, ವೈಜ್ಞಾನಿಕ ಸಿದ್ಧಾಂತಗಳಿಗೂ ಧಾರ್ಮಿಕ ಸಿದ್ಧಾಂತಗಳಿಗೂ ರಾಜಿ 

1. ಎಚ್‌, ಜೆ. ಪೇಟನ್‌, ದಿ ಮಾಡರ್ನ್‌ ಪ್ರೆಡಿಕಮೆಂಟ (ನ್ಯೂಯಾರ್ಕ್‌; ಕೊಲಿಯರ್‌ 
ಬುಕ್ಸ್‌ 1962) ಪುಟ, 117-8. 


೬೨ ಮಾನವಿಕ ಕರ್ಣಾಟಕ 


ಮಾಡಿಸುವುದು ಹೇಗೆ? ವಿಜ್ಞಾನಿಗಳಿಗೆ ತೊಂದರೆ ಅಥವಾ ಶಿಕ್ಬೆಕೊಡುವುದು ' 
ಅನಾಗರಿಕನೆಂದು ತಿಳಿದುಕೊಂಡದುದು, ಮತ್ತು ಈ ರಾಜೀ ಮನೋಭಾವವು 
ನಾಲ್ಕು ಪ್ರಯತ್ನ ಗಳ ರೂಪದಲ್ಲಿ ವ್ಯಕ್ತವಾಗಿದೆ. ೇ 

(1) ಮೇಲ್ನೊಟಕ್ಕೆ ಹಾಸ್ಯವೆಂದೆನಿಸಿದರೂ, ಸ್ವಲ್ಪ ದಾರ್ಶನಿಕ ಗಾಂಭೀರ್ಯ : 
ವನ್ನುಳ್ಳ ಒಂದು ಪ್ರಯತ್ನ ಫಿಲಿಪ್ಸ್‌ ಗೋಸೆ ಎಂಬುವವನು ಮಾಡಿದುದು. ಅವನು 
ತನ್ನ " ಓಂಫಲೋಸ್‌ ' ಎಂಬ ಪುಸ್ತಕದಲ್ಲಿ ಹೀಗೆ ಬರೆಯುತ್ತಾನೆ: ಈಶ್ವರನ: ತನ್ನ 
ಸ್ವ-ಇಚ್ಛೆಯಿಂದ ಇಡೀ ವಿಶ್ವವೇ ಆರೇ ದಿನಗಳಲ್ಲಿ ಸಂಪೂರ್ಣವಾಗಿ ಅರಳುವಂತೆ ' 
ಮಾಡಿದ. ಈ ಅವಧಿಯಲ್ಲಿಯೇ ಪಳೆಯುಳಿಕೆಗಳು ಭೂಮಿಯ ವಿವಿಧ ಸ್ತರಗಳಲ್ಲಿ 
ಹುದುಗುವಂತೆಯೂ, ಪ್ರತಿಯೊಂದು ಮರದ ಕಾಂಡದಲ್ಲಿ ವಾರ್ಷಿಕ ಉಂಗುರಗಳು! 
ಸೇರಿಕೊಳ್ಳು ವಂತೆಯೂ ಮಾಡಿದೆ. ಚಾಲ್‌ಕಿಂಗ್ಸ್ಗೆ ಈ ಪುಸ್ತಕವನ್ನು ಓದಿದ 
ಬಳಿಕ " ಹೀಗೆ ನಮ್ಮಿಂದ ಎಲ್ಲವನ್ನೂ ಮುಚ್ಚಿಡುವ ಈಶ್ವರನು ಮಹಾ ಮೋಸಗಾರ 
ನಿರಬೇಕು' ಎಂದು ಉದ್ಗರಿಸಿದ. (2) ಧರ್ಮಾಧಿಕಾರಿಗಳೂ ದೇವತಾಶಾಸ್ತ್ರ ಜ್ಞರೂ 
ಪ್ರಾಕೃತಿಕ ನಿಯಮಗಳಲ್ಲಿ ದೈವದ ಕೈವಾಡವಿದೆ ಎನ್ನುವುದು ಈ ಪ್ರಯತ್ನದ 
ಮತ್ತೊಂದು ರೂಪ. 19ನೇ ಶತಮಾನದಿಂದ ಈಚೆಗೆ ಧರ್ಮದ ಪರವಾಗಿ ಬರೆದ 
ಗ್ರಂಥಗಳಲ್ಲಿ ಈ ಉದ್ದೇಶಕ್ಕೇ ಪ್ರಥಮಸ್ಥಾನ. ಅವರ ಪ್ರಕಾರ ಮಾನವ ಹಾಗೂ 
ಪ್ರಾಣಿಯ ದೇಹದ ವಿವಿಧ ಅಂಗಗಳಲ್ಲಿರುವ ಪರಸ್ಪರ ಸಹಕಾರ, ಸುವ್ಯವಸ್ಥೆಯನ್ನೂ, 
ಪ್ರಾಕೃತಿಕ ನಿಯಮಗಳ ಏಕ ಪ್ರಕಾರತೆಯನ್ನೂ ವಿಜ್ಲಾ ನವೇ ಕಂಡು ಹಿಡಿದಿದ್ದರೂ 
ಇಂತಹ ಸುವ್ಯವಸ್ಥೆಯನ್ನು ಸರ್ವಜ್ಞನೂ ಸರ್ವಶಕ್ತನೂ ಆದ ಈಶ್ವರನೇ ಮಾಡಿರ 
ಬೇಕು ಎಂಬುದನ್ನು ಇದು ಸೂಚಿಸುತ್ತದೆ; ಏಕೆಂದರೆ ಇಂತಹ ಸುವ್ಯವಸ್ಥೆಯನ್ನು 
ವಿವಿಧ ಅಂಗಗಳು ತಂತಾವೇ ರಚಿಸಿಕೊಳ್ಳುತ್ತವೆ ಎಂಬುದು ನಂಬಲರ್ಹವಲ್ಲ, 
ವಿಜ್ಞಾನವು ಇಂದ್ರಿಯಾತೀತ, ಈಶ್ವರನ ಬಗ್ಗೆ ಏನೂ ಹೇಳುವುದಿಲ್ಲ. ಆದುದರಿಂದ 
ಈ ದೃಷ್ಟಿಯಲ್ಲಿ ವಿಜ್ಞಾನವು ಅಪೂರ್ಣ, ಧರ್ಮವು ವೈಜ್ಞಾನಿಕ ಸಂಶೋಧನೆಗಳನ್ನು 
ಮಾಡುವುದಿಲ್ಲವಾದುದರಿಂದ ಅದೂ ಅಪೂರ್ಣವೆಂದು ಹೇಳಬಹುದಾದರೂ, ಅದು 
ವಿಜ್ಞಾನದ ಸಂಶೋಧನೆಗಳನ್ನವಲಂಬಿಸಿ ಈಶ್ವರನ ಅಸ್ತಿತ್ವವನ್ನು ಸ್ಥಾಪಿಸಲು ಶಕ್ತ 
ವಾಗಿರುವುದರಿಂದ ಅದು ಪೂರ್ಣವೆಂದೇ ಹೇಳಬಹುದು, (3) ಒಂದು ಸ್ಥೂಲ 
ಅರ್ಥದಲ್ಲಿ ದೇವತಾಶಾಸ್ತ್ರ , ಪುರಾಣ, ಮುಂತಾದ ಧರ್ಮಗ್ರಂಥಗಳಲ್ಲಿಯೂ : 
ಜ್ಞಾನವೂ ಇದೆ. ಉದಾಹರಣೆಗೆ, ಈಶ್ವರನೇ ಮತ್ಸ್ಯ, ಕೂರ್ಮ, ವರಾಹ, 


1. ಮರದ ಬುಡವನ್ನು ಕಡಿದಾಗ, ಅದರಲ್ಲಿ ಅದರ ಮಧ್ಯದಿಂದ ಹಿಡಿದ ತೊಗಟೆಯವರೆಗೆ 
ಅನೇಕ ವೃತ್ತಗಳು (ಉಂಗುರಗಳು) ಕಾಣುತ್ತವೆ. ಸಸ್ಯಶಾಸ್ತ್ರಜ್ಞರ ಪ್ರಕಾರ, ಪ್ರತಿ ಉಂಗುರವೂ 
ಮರಕ್ಕೆ ಓಂದೊಂದು ವರ್ಷವಾಗಿದೆ ಎಂಬುದನ್ನು ಸೂಚಿಸುತ್ತದೆ, 


2. ಸಿ. ಎ, ಕೌಲ್ಸನ್‌ ; ಮೇಲೆ ಹೇಳಿದ ಪುಸ್ತಕ, ಪುಟ-34. 


ಧರ್ಮ ಮತ್ತು ಎಜ್ಞಾನ ೬೩ 


ಇತ್ಯಾದಿಗಳಾಗಿ ಅವತರಿಸಿದ್ದಾನೆ ಎಂಬ ಪುರಾಣಗಳ ಮಾತನ್ನೇ, ಚಾಲ್‌ ಡಾರ್ವಿನ್‌ 
ವೈಜ್ಞಾನಿಕವಾಗಿ ಮೊದಲು ಜೀವವು ಮತ್ಸ್ಯವಾಗಿ, ಆಮೇಲೆ ಕೂರ್ಮವಾಗಿ, 
ಆಮೇಲೆ ವರಾಹವಾಗಿ ವಿಕಾಸಹೊಂದಿತು ಎಂದು ಹೇಳಿದ್ದಾ ನೆ. ಅದಕೆ ಈ 
ಪೌರಾಣಿಕ ನಿಜಾ ಸ ನವು ಪ್ರಾಥಮಿಕ ಹೆಂತದ ಈಗಿನ ಪ್ರ ಯೋಗಶೀಲತೆಯನ್ನು 
ಅವಲಂಬಿಸದ, ಒಂದು ಕರಡು ರೂಪದ ವಿಜಾ ನ ಬತ ಅದರಲ್ಲಿ ತಪ್ಪು 

ಗಳಿದ್ದ ರೆ ಆಶ ಶೈರ್ಯವೇನಿಲ್ಲ. ಆಧುನಿಕ ನಿಜಾ ಫ್ಲಿನವು ಆದಿ ವಿಜಾ ನದ ನಭ 
ಆಧುನಿಕ, ಪರಿಷ್ಕೃತ ರೂಪವಷ್ಟೆ. ಎ.ಡಿ.ವೆ NS ಇನ್ನೂ ಒಂದು ಹೆಜ್ಜೆ ಮುಂಡೆ 
ಹೋಗಿ ಧರ್ಮವು ವಿಜ್ಞಾ 2 ನವಿಶೋಧೀ ಧೋರಣೆಗಳನ್ನು ತ್ಯಜಿಸಿ, ವಿಜ್ಞಾ ನದ 
ನೆರವನ್ನು ಪಡೆಯುವುದರಿಂದ ಆದು ಇನ್ನೂ ಬಲವಾಗುತ್ತದೆ ಎನ್ನು ತ್ತಾನೆ. (4) ಪೌಲ್‌ 
ಟಕ್‌. ಕಾರ್ಲ್‌ಬಾರ್ಡ್‌, ಮುಂತಾ ದ ಜೀವತಾಶಾಸ್ತ್ರಜ್ಞ ಕ ಧರ್ಮ ಮತ್ತು 
ವಿಜ್ಞಾನಗಳಿಗೆ ಇರ.ವ ನಿರೋಧವು ಧರ್ಮಗ್ರಂಥಗಳನ್ನು ಅಕ್ಷರಶಃ ಅಥೆನ್ಯಸು ವುದ 
ರಿಂದ ಉಂಟಾಗುತ್ತದೆ ಎನ್ನುತ್ತಾರೆ. ಉದಾಹರಣೆಗೆ, ಈಡನ್‌" ವನದಲ್ಲಿನ ಸರ್ಪವು 
ಪ್ರಥಮ ಡವ: ಅಡಮನಿಗೆ ಜಾ ನನದ ಹೆಣ ನನ್ನು ತಿನ್ನಬೇಡವೆಂದು ಎಚ್ಚೆರಿಕೆ 
ಕೊಡುತ್ತದೆ ಮಾತಾಡುವ ಸರ್ಪ ಒಂದು "ವೈಜ್ಞಾ ನಿಕ ಅಸತ್ಯವಾದುದರಿಂದ, 
ಅಂತಹ ಮಾತಿಗೂ ವೈಜ್ಞಾನಿಕ ಸಿದ್ಧಾ ಬಂತಕ್ಕೂ ವಿರೋಧವುಂಟಾಗುತ್ತದೆ. ಆದರೆ 
ಇದನ್ನು ಸಂಕೇತಾತ ಕ ಭಾಷೆಯೆಂದು ಪರಿಗಣಿಸಿ, ಆದರ ಹಿಂದಿರುವ ತತ ವನ್ನು 
ನಾವು ಗಮನಿಸಬೇಕು. ಈ ದೃಷ್ಟಿಯಲ್ಲಿ ಪುರಾಣ ಮುಂತಾದ ಧರ್ಮಗ್ರ ಚಾರ್‌ 
ಭಾಷೆಯೆಲ್ಲಾ ಸಂಕೇತಾತ್ಮ ಕವೇ ಡೆ ಸಂಕೇತಾತ್ಮಕ ಭಾ ಸೆಗೆ ವಾಚಾ ರ್ಶಕೊಟ್ಟ ರೆ, 
ಆಗ ಅದು ನಿಜಾ ನಕ್ಕೆ ವಿಕೋಧಿಯಾಗುತ್ತ ದೆ. ಅದಕ್ಕೇ ಕಾರ್ಲ್‌ಭಾ ಢ್‌ ಹೇಳಿದುದು 
« ಸರ್ಪ ಏನು ಹೇಳಿತು ಎಂಬುದು ಮುಖ್ಯವೇ ಹೊರತು, ಸರ್ಪವು ಹೇಳಿತೇ 
ಎಂಬುದಲ್ಲ” ಎಂದು. 

(5) ಧರ್ಮಾಧಿಕಾರಿಗಳೂ ದೇವತಾಶಾಸ್ತ್ರಜ್ಞರು ನಿರೀಕ್ಷಿಸದ ಆದರೆ ಬಹಳ 
ವಾಗಿ ಸ್ವಾಗತಿಸುವ ಕಾರ್ಯಕ್ರಮವೆಂದರೆ ವಿಜ್ಞಾನಿಗಳೇ ಧರ್ಮದ ಪರವಾಗಿ 
ಬರೆಯುವುದನ್ನು ಸರ್‌ ಜೇವಕ್ಸ್‌ ಜೀನ್ಸ್‌, ಸರ್‌ ಆರ್ಥರ್‌ ಎಡಿಂಗ್ಟನ್‌, ಜಿ.ಬಿ.ಎಸ್‌. 

ಇಲ್ಲೆ (ನ್‌ ಮುಂತಾದ ಶ್ರೇಷ್ಠ ವಿಜ್ಞಾನಿಗಳು ನಮಗೆ ಕಾಣುವ “ಶ್ವ ದಲ್ಲಿ ಕಾಣದ 
 ಜೇತನವೂ ಇಡೆ ಎಂದು ನಹಿದನರೆ. ಅವರು ವೈಜ್ಞಾ ನಿಕ ಸಿದ್ಧಾ 'ಂತಗಳನ್ನು 
ಉಪಯೋಗಿಸಿಕೊಂಡು ಧಾರ್ಮಿಕ ನಂಬಿಕೆಗಳು ಸ ಸತ್ಯವಾಗಿರಲು ಸಾಧ್ಯವೆಂದೂ, 
ವಿಜ್ಞಾ ನಕ್ಕೂ ಧರ್ಮಕ್ಕೂ ವಿರೋಧವಿಲ್ಲವೆಂದೂ ತೋರಿಸಲು ಪ್ರಯತ್ನ ಪಟ್ಟ ರು, 
|” ಬಾ ವಿವಾದದಲ್ಲಿ ನಾವು: ಅಗತ್ಯವಾಗಿ ಕಪುಶಿಸಡೇಕಾಸಸದು. ವಿಜ್ಞಾ ನವು 
ಧರ್ಮದ ಮೇಲೆ ಯುದ್ದ ಘೋಷಿಸಲಿಲ್ಲ ಧರ್ಮವೇ ವಿಜ್ಞಾನದ ಮೇಲೆ ಯುದ್ಧ 
ಘೋಷಿಸಿತು ಎಂಬ ಅಂಶವನ್ನು. ಏಕೆಂದರೆ ವಿಜ್ಞಾನದ ಉದ್ದೇಶ ಪ್ರಪಂಚದ ರಹಸ್ಯ 
ಗಳನ್ನು ತಿಳಿದುಕೊಳ್ಳ ಬೇಕೆಂಬುದೇ ಹೊರತು ಧರ್ಮವನ್ನು ನಿಕೋಧಿಸಬೇಕೆಂಬುದಲ್ಲ. 


೬೪ ಮಾನವಿಕ ಕರ್ಣಾಟಕ 


ಆಧುನಿಕ ದೇವತಾಶಾಸ್ತ್ರವು ವಿಜ್ಞಾ ನವನ್ನು ವಿಕೋಧಿಸದೆ ಅದರೊಡನೆ ಮೈತ್ರಿ 


ಬೆಳೆಸಲು ಹಾತೊರೆಯುತ್ತಿರುವುದು ನಿಜವಾದರೂ, ಕೆಲವೊಂದು ಕ್ಷೇತ್ರಗಳಲ್ಲಿ 
ಮಾತ್ರ ಅವುಗಳಲ್ಲಿನ ನಿರೋಧ ಹಾಗೇ ಉಳಿದುಕೊಳ್ಳುತ್ತದೆ. ಈ ಕ್ಷೇತ್ರಗಳಲ್ಲಿ 
ಮುಖ್ಯವಾಡುವೆಂದರೆ (1) ಅಮರತ್ವ, (2) ಪ್ರಾರ್ಥನೆ, ಮತ್ತು ಪವಾಡ ' 


ಮತ್ತು (3) ಅನುಭಾವ. 

(1) ಅಮರತ್ವ :-ಪ್ರಾಯಶಃ ಎಲ್ಲ ಸಾಂಪ್ರದಾಯಿಕ ಧರ್ಮಗಳೂ ಆತ್ಮವು 
ಸಾಯುವುದಿಲ್ಲವೆಂದೂ, ಒಂದಲ್ಲ ಒಂದು ರೀತಿಯಲ್ಲಿ ಅದು ಮತ್ತೆ ಪ್ರಕಟವಾಗುತ್ತದೆ 
ಎಂದೂ ಸಾರುತ್ತವೆ. ಇಂತಹ ನಂಬಿಕೆಯು ಆತ್ಮವು ದೇಹಕ್ಕಿಂತ ಭಿನ್ನ ಎಂಬುದನ್ನು 
ಅವಶ್ಯ ಕವಾಗಿ ಅವಲಂಬಿಸುತ್ತದೆ. ಆದರೆ ಈವ 13 ಮನೋವಿಜಾ ನವೂ 
ಇದನ್ನು ಒಪ್ಪುವುದಿಲ್ಲ. ಜೀವ ವಿಜ್ಞಾ ನಿಗಳ ಪ್ರಕಾರ ನಮ್ಮ ಮೆದುಳು ಮತ್ತು 
ತಳನಜಸರಿದ ಕಾರ್ಯವೇ ಬೌದ್ಧಿ ಕ್ರ ಕಾರ್ಯ; ಆತ್ಮ ಜಯಾ ಬು ದ್ಧ ಎಂಬ 
ಮತ್ತೊಂದು ವಸ್ತುವಿಲ್ಲ. ಬದ್ಧ ಕ ಕ್ರಿಯೆ ಗಳಿಗೂ ರೈಜಿಕ ಕ್ರಿ ಕ್ರಿಯೆಗಳಿಗೂ ಪ್ರಬಲ 
ವ್ಯತ್ಯಾಸವಿರುವುದು ನಿಜವೇ ಟಟ. ದೈಹಿಕ ಕ್ರಿಯೆಗಳು ಸಂಪೂರ್ಣವಾಗಿ 
ನಿಂತ ಮೇಲೆಯೂ(ಅಂದರೆ ಸತ ಕ ಮೇಲೆಯೂ) ಬೌದ್ದಿಕ ಶಕ್ತಿಗಳು ಕೆಲಸ ಮಾಡುತ್ತವೆ 
ಎನ್ನಲು ನಮಗೆ ಯಾವ ಆಧಾರವೂಇಲ್ಲ. ಅಷ್ಟೆ (ಅಲ್ಲ ಭೌತಿಕ ಕ್ಲಿ ಕ್ರಿಯೆಗಳನ್ನು ಹೇಗೊ 


ಬೌದ್ಧಿಕ ಕ್ರಿಯೆಗಳನ್ನೂ ಯಾಂತ್ರಿಕ ಪನ ರಾಸಾಯನಿಕ ವಿಧಾನಗಳಿಂದ. 


ನಿಯಂತ್ರಿಸಬಹುದಾದ್ದ ರಿಂದ, ಜೀಹವೇ ಬೇರೆ, ಆತ್ಮನೇ ಬೇಕೆ ಎಂದು ಹೇಳಲು 
ಬಾರದು, ವಿಜ್ಞಾ ನದ ಈ ನಿಲುವು ಧಾರ್ಮಿಕ ಜೀವನದ ತಳಹದಿಯನ್ನೇ ನಾಶ 
ಮಾಡುತ್ತ ಣೆ. 

2 ಪ್ರಾರ್ಥನೆ ಮತ್ತು ಪವಾಡ:-ಬೈಬಲ್ಲಿನಲ್ಲಿಯೂ, ಹಿಂದೂಪುರಾಣ 
ಗಳಲ್ಲಿಯೂ ಭಕ್ತಿಯನ್ನು ಭಕ್ತ ನನ್ನೂ ಕೊಂಡಾಡುವ ಅನೇಕ ಕತೆಗಳಿವೆ, ಭಕ್ತಿಯಿಂದ 
ಪಾ ತ್ರರ್ಥಿಸಿದುದಕ್ಕೆ ಗಜೇಂದ್ರ ಮೋಕ್ಷ ಸಾಧ್ಯ ವಾಯಿತು; ಪ್ರಹಾ ಸ ದನನ್ನು ಜೆಟ್ಟಿ ದ 
ಮೇಲಿಂದ ಎಸೆದೆಕೂ. ಅಜತ ಭಕ್ತಿ ಅವನನ್ನು ES; ಇತ್ಯಾದಿ, ಇತ್ಯಾದಿ. ಬೀಗಿ 
ಪರಿಣಾಮಕಾರಿಯಾದ ಪ್ರಾರ್ಥನೆಯು ಈಶ್ವರನ ಅಸಿ ಸಿತ್ತವನ್ನೂ ಪವಾಡದ ಸಾಧ್ಯ ತೆ 
ಯನ್ನೂ ಏಕಕಾಲದಲ್ಲಿ ಸ್ಕಾಪಿಸುತ್ತ ದೆ ಆದರೆ ಈಗಿನ ಕಾಲದಲ್ಲಿ ಏಕೆ ಜಂಮಾತ 
ಪ ಪ್ರಾರ್ಥನೆಗಳಿಗೆ ಓಗೊಡುವುದಿಲ್ಲ ) ಇದಕ್ಕೆ ಜೀವತಾಶಾಸ್ತ್ರ ಜ್ಜ ರು “ನಮ್ಮ 

ಪ್ರಾರ್ಥನೆ ಸಾಕಷ್ಟು ಭಕ್ತಿಪೂರ್ವಕವಾಗಿಲ್ಲ” ಎಂದುತ್ತು ರಿಸುತ್ತಾ y- ಇ ಬಂದು ವೇಳೆ 
ಕ್ರಿಕೆಟ್‌ ಸಂದ್ಯವೊಂದನ್ನು ಪಾಕಿಸ್ತಾನವೇ ಗೆಲ್ಲಬೇಕೆಂದು ಮುಸ್ಲಿ ಮ ರೂ, ಭಾರತವೇ 
ಗೆಲ್ಲಬೇಕೆಂದು ಹಿಂದುಗಳೂ ಬಹಳ ಭಕ್ತಿಯಿಂದ ಪಾ ್ರರ್ಥಿಸಿದರೆ ಅಗ ಪರಮಾತ 
ಯಾರಿಗೆ ಒಲಿಯುತ್ತಾನೆ ? ಎಂದು ನಾವು ಕೇಳಿದರೆ. ಆಗ ದೇವತಾಶಾಸ ಜ ರು 
“ಸರಮಾತ ಮನಿಗೆ ಗೊತ್ತು ಯಾವುದು ಸರಿ, ಯಾವುದು ತಪ್ಪು, ಯಾರಿಗೆ ಜಃ 
ಬೇಕು, ಯಾರಿಗಲ್ಲ ಎಂದು ; ಆದುದರಿಂದ ನಮ ಪ್ರಾರ್ಥನೆಗಳು ಅವನ ಮೇಲೆ 


dk ರು 2 


oy 30 


POP 


ಧರ್ಮ ಮತ್ತು ವಿಜ್ಞಾನ ೬೫ 


ಯಾವ ಪರಿಣಾಮವನ್ನೂ ಬೀರುವುದಿಲ್ಲ” ಎನ್ನುತ್ತಾರೆ. ಹಾಗಾದಕ್ಕಿ ನಾವು 
ಪ್ರಾರ್ಥಿಸಿ ಪ್ರಯೋಜನವೇನು? ವಿಜ್ಞಾನಿಗಳ ಪ್ರಕಾರ ಕೆಲವೊಂದು ಪ್ರಾಕೃತಿಕ 
ಘಟನೆಗಳಿಗೆ ನಮಗೆ ಕಾರಣಗಳು ಗೊತ್ತಿಲ್ಲ; ಅವು ಸವಾಡಗಳಂತೆ ಅಥವಾ ಭಕ್ತಿಯ 
(ಪ್ರಾರ್ಥನೆಯ) ಫಲಎಂಬಂತೆ ಕಾಣುತ್ತವೆಯೇ ಹೊರತು, ಅವು ಅಪ್ರಾಕೃತಿಕವೇನಲ್ಲ, 

(3) ಅನುಭಾವ : ಕೆಲವೆ ಅನುಭಾವಿಗಳು ತಮಗೆ ಕೆಲವೊಂದು ವಿಶಿಷ್ಟ 
ರೀತಿಯ ಅನುಭವಗಳಾಗುತ್ತವೆ ಎಂದು ಹೇಳಿಕೊಳ್ಳುತ್ತಾರೆ. ತಮ್ಮ ಇಂತಹ 
ಅನುಭವಗಳಲ್ಲಿ ತಾವು ಸರಮಾತ್ಮನನ್ನು ನೋಡಿದುದಾಗಿಯ್ಕೂ ಪರಮಾತ್ಮನೊಡನೆ 
ಸಂಭಾಷಿಸಿದುದಾಗಿಯೂ, ತಮಗೆ ಭನಿಷ್ಯಜ್ಞಾ ನವಿರುವುದಾಗಿಯೂ, ಪರರ ಚಿತ್ತ 
ವನ್ನು ತಾವು ಅತೀಂದ್ರಿಯವಾಗಿ ತಿಳಿದುಕೊಳ್ಳು ವುದಾಗಿಯೂ ಹೇಳುತ್ತಾರೆ. ಆದರೆ 
ಆಧುನಿಕ ಮನೋನಿಜ್ಞಾ ನಿಗಳು ಇವರಲ್ಲಿ ಕೆಲವರನ್ನು ಮಾನಸಿಕ ಕೋಗಿ 
ಗಳೆಂದು ಪರಿಗಣಿಸುತ್ತಾರೆ. ಇಡೀ ಜೀವನದಲ್ಲಿ ಲಕ್ಷಾಧಿಪತಿಯಾಗಬೇಕೆಂದು 
ಹೆಂಬಲಿಸಿ ಸೋತವನು, ಹೇಗೆ ಹುಚ್ಚನಾಗಿ ಎಲ್ಲೆಲ್ಲೂ ಸಂಪತ್ತನ್ನೇ ಕಾಣುವ 
ಭ್ರಮೆಗೊಳೆಗಾಗುತ್ತಾನೋ ಹಾಗೆಯೇ, ಇಡೀ ಜೀವಮಾನನೇ ಪರಮಾತ್ಮನನ್ನು 
ಕಾಣಬೇಕೆಂದು ಹಂಬಲಿಸಿ ಅವನು ಕಾಣದಿದ್ದಾಗ, ಭಕ್ತನೂ ಹುಚ್ಚನಾಗಿ 
ಪರಮಾತ್ಮನನ್ನು ಎಲ್ಲೆಲ್ಲೂ ಕಾಣುವ ಭ)ಮೆಗೊಳಗಾಗುತ್ತಾನೆ. ಆದಕೆ ಮನೋ 
ವಿಜ್ಞಾನಿಗಳ ಪ್ರ ಪ ಕಾರ ಭನಿಸ ಜ್ಞ್ಯಾನ, ಸರಚಿತ್ತ ಜ್ಞಾ ಸ್ವನ, ಅತೀಂದ್ರಿಯ ದೃಷಿ ಷ್ಟಿ 
ಡಿಗಳು ಪವಾಡ (ಅಪ್ರಾಕ ತಿಕ) ವೂ ಅಲ್ಲ ಮೋಸ ಅಥವಾ ಆಕಸಿ ಒಕೂ 
ಅಲ್ಲ, ಅವು ಕೇವಲ ಅಸರೂಪದ ಪ್ರಾಕೃತಿಕ ಶಕ್ತಿಗಳಷ್ಟೆ, 

ಧರ್ಮದ ಈಗಿನ ಸ್ವರೂಪವನ್ನು ನೋಡಿದರೆ, ಅದಕ್ಕೂ ವಿಜ್ಞಾನಕ್ಕೂ 
ವಿರೋಧವಿರುವುದು ಅನಿವಾರ್ಯ, ಆದರೆ ಧರ್ಮದಲ್ಲಿರುವ ಪೌರಾಣಿಕ, ಅವೈಜ್ಞಾ ನಿಕ 
ಸಿದ್ಧಾಂತಗಳನ್ನು ತೆಗೆದುಹಾಕಿದರೆ ಧರ್ಮವು ವಿಜ್ಞಾನಿಗಳಿಗೆ ಸ್ವೀಕಾರಾರ್ಹವಾಗ 
ಬಹುದು, ಧರ್ಮವು ನಮ್ಮನ್ನು ನಾವೇ ಮೀರುವ, ಸ್ವ-ಶುದ್ಧೀಕರಣದ ಮಾರ್ಗ 
ಎಂದುಕೊಂಡರೆ ಅದಕ್ಕೂ ವಿಜ್ಞಾನಕ್ಕೂ ನಿಕೋಧವೇ ಇರುವುದಿಲ್ಲ. ಆದಕೆ 
ಇವುಗಳಲ್ಲಿ ಯಾವ ಸಿದ್ಧಾಂತಗಳು ಅವೈ ಜಾನಿಕವಲ್ಲ ಎಂದು ನಿರ್ಧರಿಸುವುದು ಕಷ್ಟದ 
ಕೆಲಸ. ಸ್ವರ್ಗ-ನರಕ, ಪವಾಡ, ಮುಂತಾದ ಕಲ್ಪನೆಗಳನ್ನೇನೊ ನಾವು 
ಅವೈಜ್ಞಾ ನಿಕವೆಂದು ನಿರ್ಧರಿಸಬಹುದು. ಆದರೆ ಪರಮಾತ್ಮ, ಆತ್ಮ, ಮೋಕ್ಷ, 
ಮುಂತಾದ ಧರ್ಮದ ಕೇಂದ್ರವೆನಿಸಿದ, ಸಂಪ್ರತ್ಯಯಗಳನ್ನು “ವೈಜ್ಞಾ ಚಣ 
ನಿರ್ಧರಿಸ Wane ಬೇಡವೊ? ಹೀಗೆ ಕೆಲವನ್ನಿ ಟ್ಟು ಕೊಂಡು, ಕೆಲವನ್ನು 
ಬಿಡುವುದು ಧರ್ಮಕ್ಕೂ ಬಾಹಿರ, ತರ್ಕಕ್ಕೂ ಬಾಹಿರ, 

ಆದಕೆ ಇದನ್ನು ES: ಮಳೆ ಪ್ರಾಕ್ಕ ತಿಕ ಕಾರಣಗಳಿಂದಾಗಿ ಬರುತ್ತನೆ 
ಎಂಬ ವೈ ಜಾ ನಿಕ ಸತ್ಯ ವನ್ನು ನಾವು ಒಪ್ಪಿ ಕೊಳ್ಳು ತ್ತೇವೆ. ಆದರೆ ಆ ಪ್ರಾಕೃತಿಕ 
ಕಾರಣಗಳಿಗೆ ನಟ್ಟ ಅಧಿಸೇವತೆ -ವರುಣನೋ ತ್‌ ಮತ್ತಾರೋ ಇದ್ದಾ ಸೆಂಡು 

ಚ 


೬೬ ಮಾನವಿಕ ಕರ್ಣಾಟಕ ' 


ಚಿಂತಿಸಿದರೆ, ನಮ್ಮ ಚಿಂತನೆಯು ಸ್ವ-ವಿರೋಧಕ್ಕೊಳಗಾಗುವುದಿಲ್ಲ. “ ಮಳೆಯು 
ಯಾವ ಕಾರಣದಿಂದಲೂ ಬರುವುದಿಲ್ಲ” ಎಂದರೆ ಅತರ್ಕವಾಗುತ್ತದೆ. ಆದಕೆ 
“ ಮಳೆಯ ಕಾರಣಗಳನ್ನು ನಿಯಂತ್ರಿಸುವವನೊಬ್ಬನಿದ್ದಾ ನೆ” ಎಂದರೆ ಧರ್ಮಕ್ಕೂ 
ವಿಜ್ಞಾನಕ್ಕೂ ಘರ್ಷಣೆಯಾಗುವುದರ ಬದಲು ಸುಸಾಂಗತ್ಯ (Compatibility) 
ಉಂಟಾಗುತ್ತದೆ. ಇಂತಹ ಅಧಿದೇವತೆಗಳು ಇದ್ದಾರೆಂದು ಹೇಳಲು ನಮಗೆ 
ಇಂದ್ರಿಯ ಪ್ರತ್ಯಕ್ಷ ಪ್ರಮಾಣಗಳಿಲ್ಲವೆಂದು ವಿಜ್ಞಾ ನವು ಹೇಳಬಹುದು ; ಆದರೆ ಇಲ್ಲ 
ವೆಂದು ಹೇಳಲೂ ವಿಜ್ಞಾನಕ್ಕೆ ಯಾವ ಪ್ರತ್ಯಕ್ಷ ಪ್ರಮಾಣಗಳೂ ಇಲ್ಲ ಎಂಬುದನ್ನು 
ನಾವು ಮರೆಯುವಂತಿಲ್ಲ ಆದುದರಿಂದ ಕೆಲವು ಧಾರ್ಮಿಕ ಸಿದ್ಧಾಂತಗಳನ್ನು 
ನಂಬುವುದರಿಂದ ನಾವು ಅಂಧ ವಿಶ್ವಾಸಿಗಳಾಗುವುದಿಲ್ಲ, 


ಪಿ. ಎನ್‌. ಹರೀಶ್‌ 


ಕುದುರೆಯ ಸುಳಿಗಳು ಲಕ್ಷಣಗಳು 
ಮತ್ತು ನಂಬಿಕೆಗಳು 


ಮಾನವ ಕಾಡಿನಲ್ಲಿ ಪ್ರಾಣಿಗಳ ಜತೆಯಲ್ಲಿ ವಾಸ ಮಾಡುತ್ತಿದ್ದ ಕಾಲ 
ವೊಂದಿತ್ತು. ತನ್ನ ದೇಹ ರಕ್ಷಣೆಗಾಗಿ ಹಾಗೂ ಜೀವನ ವ ಫವಹಾರಕ್ಕಾಗಿ ಅವನು ಸ ಸಸ್ಯ 
ಸಂಪತ್ತನ್ನೆಂತು ಸೂರೆಗೊಂಡನೋ ಅಂತೆಯೇ ಪ್ರಾ ಚಿಸಂನತ ತ್ಮನ್ನೂ ಸಂಪೂರ್ಣವಾಗಿ 
ಬಳಸಿಕೊಂಡದ್ದುಂಟು. ಹಾವು, ಹುಲಿ, ಆನೆ, ಸಿಂಹ, ಚಿರತೆ rp ದುಷ್ಟ 
ಜಂತುಗಳನ್ನು ಕಂಡಾಗ ಹೆದರಿ, ಎನೇನೋ ಕಲ ನೆಗಳನ್ನು ಸೃ ಸ್ಪಿಸಿಕೊಂಡಿರಬೇಕು; 
ಹೆಸು, ಕುಡುಕ, ಮೇಕೆ, ಕುರಿ, ಜಿಂಕೆ ತೊಣೆಲಾನ ಸಾಧು ಪ್ರಾ ಗಳಲ್ಲಿ ತನ್ನ ಸುಖ 
ಸೌಭಾಗ್ಯ ಗಳನ್ನು ಕಂಡಿರಬೇಕು; ಅವು ತನಗೆ ಸ್ಪರ್ಧಿಗಳೆಂದು, ಹೆಗೆಗೆಳೆಂದು. ತನ್ನ 
ಸುಖಕ್ಕೆ ತೊ! ಡಿ! ದುಃಖಕ್ಕೂ ಕಾರಣಗಳೆಂದು ಅವನು ಬಗೆದಿರಬೇಕು. 
ಭಯ ವಿಸ್ಮಯಗಳಿಂದ ಕೂಡಿದ ಅವನ ಮುಗ್ಧ ಮನಸ್ಸು ಅವುಗಳ ಬಗೆಗೆ ಚಿತ್ರ 
ವಿಚಿತ್ರವಾದ ಅಭಿಪ್ರಾಯಗಳನ್ನು ತಳೆದು, ನಾನಾ ಕಥೆಗಳನ್ನು ಕಲ್ಪಿಸಿಕೊಂಡಿರ 
ಬೇಕು. ಜಡಪ್ರಾಯದೆ ಸಸ್ಕಲೋಕದಲ್ಲಿ ಅದ್ಭುತ ಶಕ್ತಿಗಳನ್ನು ಕಂಡವನು, ತನ್ನಂತೆ 
ತಿನ್ನುವ, ಓಡಾಡುವ, ಮಲಗುವ, ಕೂಗುವ, ಕಾಮನೋಹಗಳ ಸೆಳೆತಕ್ಕೆ ಸೋಲುವ, 
ಸಂತಾನೋತ್ಪತ್ತಿಯಲ್ಲಿ ತೊಡಗುವ ಪ್ರಾಣಿಗಳಲ್ಲಿ ಇನ್ನು ಹೆಚ್ಚಿನ ಶಕ್ತಿಗಳನ್ನು 
ಗುರುತಿಸಿರಬೇಕು. ಆದಿಮಾನವನಂಶೂ ತನಗೂ ಅವುಗಳಿಗೂ ಹೆಚ್ಚು ವ್ಯತ್ಯಾಸ 
ಗಳನ್ನು ಕಂಡಿರಲಾರನು. ತಾನು ಪ್ರಾ ಚಿಗಳಿಗಿಂತ ಮುಂದುವರಿದ, ವಿಶೇಷ ಸಾಮರ್ಥ್ಯ 
ವುಳ್ಳ ಮಹಾಪ್ರಾಣಿ ಎಂದು ಅರ್ಥಮಾಡಿಕೊಳ್ಳು ವ ಹೊತ್ತಿಗೆ ಸಹಸ್ರಾ ರು ವರ್ಷಗಳು 
ಸಂಬಿರಬೇಕು. ಆ ಹಿಂಡೆ ಅವನು ಅಸಂಗತ ಸಾಮ್ಯ ಮತ್ತು ಅಸಂಬದ್ಧ ತರ್ಕಗಳ 
ಮೂಲಕ ತನ್ನ ಮತ್ತು ಪ್ರಾಣಿಪ್ರಸಂಚದ ಸಂಬಂಧವನ್ನು ನಿರ್ಣಯಿಸಿಕೊಳ್ಳು ವಾಗ 
ಅನೇಕ ನಂಬಿಕೆಗಳು ಹುಟ್ಟಿ ಕೊಂಡದ್ದುಂಟು (ದೇಜಗೌ; ಜಾನಪದ ಅಧ್ಯಯನ, 


362). 
ಸಾತ ಮತ್ತು ಮನುಷ್ಯನ ಸಂಬಂಧ ಶತ್ರು ಮತ್ತು ಮಿತ್ರ ಸ್ತರಗಳಲ್ಲಿ ನಿಲ್ಲು 
ವಂಥದು , ಶನ್ನ ಜೀವಿತದ ಆದಿಕಾಲದಲ್ಲಿ ಮನುಷ್ಯ ಬೇಟಿಯ ಮೂಲಕ ಪ್ರಾಣಿ 
ಎ 


೬೮ ಮಾನವಿಕ ಕರ್ಣಾಟಕ 


ಗಳನ್ನು ಕೊಂಡು ಜೀವನ ಸಾಗಿಸಿದ. ಕಾಲಕ್ರಮದಲ್ಲಿ ಆತ ಬೇಸಾಯವನ್ನು ' 


2 ಸಷ 


ಅವಲಂಬಿಸಿದ, ಕಾಡಿನಲ್ಲಿ ಪ್ರಾಣಿಗಳಿಗೆ ಆಹಾರದ ಕೊರತೆಯುಂಟಾದಾಗ ಅವುಗಳಿಗೆ ಕ 
ಮನುಷ್ಯನ ಬೇಸಾಯ ಆಹಾರವನ್ನು ಒದಗಿಸುವ ಆಕರವಾಯಿತು. ಬೇಸಾಯದ 3 


ಭೂಮಿಯ ಬಳಿಗೆ ಬಂದ ಪ್ರಾಣಿಗಳನ್ನು ಹಿಡಿದು ಮನುಷ್ಯ ಸಾಕತೊಡಗಿದ. 


ಹಾಗೆ ಪಳಗಿಸಿದ ಪ್ರಾಣಿಗಳಲ್ಲಿ ಹಸು, ಕುರ್ಕಿ ಆಡು, ನಾಯಿ, ಹಂದಿಗಳು 


ಮೊದಲಾದರೆ ಆ ಸಾಲಿನಲ್ಲಿ ಕುದುರೆಯ ಸ್ಥಾನ ಕಡೆಯದು. ಮನುಷ್ಯ ಮೊಟ್ಟ ' 
ಮೊದಲು ಕುದುರೆಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡುದು ಮೆಸಪೊಟೇಮಿಯ ' 


ಮತ್ತು ಚೀನಗಳಲ್ಲಿ ಕ್ರಿ.ಪೂ, 4000 ವರ್ಷಗಳ ಹಿಂದೆ ಎಂಬ ಅಭಿಪ್ರಾಯವಿದೆ, 


ಭಾರತೀಯರಿಗೆ ವೇದಕಾಲದಿಂದಲೂ ಕುದುರೆಗಳ ಪರಿಚಯವಿದೆ, ಪೂರ್ವ ' 


| 


| 


ಕಾಲದಲ್ಲಿ ಅಶ್ವಶಾಸ್ತ್ರ ಪರಿಣತರಾದ ನಳ, ನಕುಲ, ಭೋಜ, ಶಾಲಿಹೋತ್ರ ಇತ್ಯಾದಿ ' 


ಮಹಾನುಭಾವರುಗಳಿಂದ ಪ್ರತಿಪಾದಿಸಲ್ಪಟ್ಟರುವ ಪ್ರಾಚೀನ ಗ್ರಂಥಗಳಲ್ಲಿ ಅಶ್ವ 
ಶಾಸ್ತ್ರವು ವಿಸ್ತಾರವಾಗಿ ವಿವರಿಸಲ್ಪಟ್ಟಿದೆ. ಅಶ್ವಮೇಧದ ಉಲ್ಲೇಖಗಳು ಸಾಕಷ್ಟು 


ಲಭ್ಯವಿಜೆ. ಆದರೆ ಯುದ್ಧದಲ್ಲಿ ಕುದುರೆಗಳನ್ನು ಬಳಸಿದ ವಿಚಾರ ವೇದಗಳಿಂದ ' 


ತಿಳಿದುಬರುವುದಿಲ್ಲ. ರಾಮಾಯಣ, ಮಹಾಭಾರತದ ಕಾಲಕ್ಕೆ ಯುದ್ಧದಲ್ಲಿ ಕುದುರಿ 
ಗಳನ್ನು ಬಳಸಿದ ಸಂಗತಿಗಳಿವೆ, 


ಯಾವುದು ಮಾರ್ಗವನ್ನು ಕ್ರಮಿಸುತ್ತದೆಯೋ ಅದನ್ನು “ ಅಶ್ವ” ಎಂದು ' 


ಕರೆಯುವರು. ಇದಕ್ಕೆ ಪೀತಿ, heat, ಘೋಟ, ಘೋಟಕ್ಕ ನ ತುರಂಗ, 
ತುರಂಗಮಾ, ವಾಜಿ, ei ಆರ್ವಾ, ಗಂಧರ್ವ, ಹೆಯ, ಸೈಂಧವ, ಸಪ್ತಿ ಎಂಬ 14 


ಹೆಸರುಗಳಿಂದ ಕರೆಯುವರು. ಕುದುರೆ ಎಂಬ ಕನ್ನಡ ಪದವು ಸಂಸ್ಕೃತದ ಅಶ್ವಕ್ಕೆ 


ಸಮಾನವಾದುದು. ಅಶ್ವ ಎಂಬುದು ಆಶು ಧಾತುವಿನಿಂದಾಗಿದೆ. ಅಶ್ವದ ಉತ್ಪತ್ತಿ 
ಸ್ಥಾನವನ್ನು ಸಪ್ತಾಂಶಗಳಿಂದ ಆದುಜಿಂದು ಹೇಳುವರು. ಸೂರ್ಯನ ಕುದುರೆಗಳು 
ಏಳು, ಇವಕ್ಕೆ ಸಪ್ತಾಶ್ವಗಳೆಂದು ಕರೆಯುವರು. ಅಶ್ವದ ಉತ್ಪತ್ತಿಸ್ಕಾ ನ ಏಳಾದ್ದ 
ಇಟ ಅಶ್ವ ಪದಕ್ಕೆ ಸಪ್ತ ಎಂಬ ಹೆಸರು ಚಿಕ ಸ್ಯಾ ಅಶ್ವ ಎನ್ನು ವುದಕ್ಕೆ 
ಕುದುರೆ, ಅಗ್ಲಿ ಸಪ್ತ ಅಶ್ವ ಬಲವುಳ್ಳ ಒಂದು ಜಾತಿ ಮನುಷ್ಯ ಎಂಬ ಅರ್ಥಗಳಿವೆ. 

ಕುದುರೆಯ ಬಗ್ಗೆ ಭಾರತೀಯರಲ್ಲಿ ವಿಶೇಷವಾದ ಗೌರವವಿದೆ. ಅದು ಒಂದು 
ಕಾಲದಲ್ಲಿ ಜನಸಾಮಾನ್ಯರಿಗೆ ನಿಲುಕದ ಪ್ರಾಣಿಯಾಗಿತ್ತು. ಕೇವಲ ರಾಜ 
ಮಹಾರಾಜರಿಗೆ ಮತ್ತು ಸಮಾಜದ ಗಣ್ಯರಿಗೆ ಸೀಮಿತವಾಗಿದ್ದ ಕುದುರೆಯು ಒಬ್ಬ 


ವ್ಯಕ್ತಿಯ ಘನತೆ ಗೌರವಗಳನ್ನು ನಿರ್ಧರಿಸುತ್ತಿತ್ತು. ಹಿಂದೆ ಒಂದು ದೇಶದ ಅಥವಾ ' 
ಒಬ್ಬ ರಾಜನ ಸೈನ್ಯದ ಬಲಾಜಲವನ್ನು ಅವನಲ್ಲಿದ್ದ ಕುದುರೆಗಳ ಸಂಖ್ಯಾಬಲದ ' 
ಆಧಾರದ ಮೇಲೆ AEE ಸ್ಪ ಅದನ್ನು " ಚತುರಂಗಬಲ' ಎಂಬುದಾಗಿ ' 


ಕರೆಯುತ್ತಿ ದ್ದ ರು. 
ಕುದುರೆ ಬಲು ಚುರುಕಾದ ಮತ್ತು ಬಲಾ ಢ್ಯವಾದ ಪ್ರಾಣಿ, ಯ 


ಕುದುರೆಯ ಸುಳಿಗಳು ಲಕ್ಷಣಗಳು ಮತ್ತು ನಂಬಿಕೆಗಳು ೬೯ 


ಗಳಲ್ಲಿ ಕುದುರೆಗೆ ವಿಶೇಷ ಮಹತ್ವವಿದೆ. ಹಾಗೆಯೇ ಅರಸು ಮನೆತನದ ಗೌರವ 
ಪ್ರತೀಕವಾಗಿ ಶುಭಲಕ್ಷಣಗಳಿಂದ ಕೂಡಿದ ಅಚ್ಚ ಬಿಳಿಯ ಕುದುರೆಯನ್ನು ಪಟ್ಟದ 
ಕುದುರೆ ಎಂಬುದಾಗಿ ವಿಶೇಷವಾದ ಗೌರವಗಳೊಂದಿಗೆ ಪೂಜಿಸುವರು. ಕುದುರೆ 
ಸ್ವಾಭಾವಿಕವಾಗಿ ಬೆಲೆಯುಳ್ಳದ್ದು ಎಂಬ ಬಾವನೆಯಿಂದಾಗಿ ಅದರ ಶುಭಾಶುಭ 

ಲಕ್ಷಣಗಳ ಆಧಾರದ ಮೇಲೆ ಬಿದರೆ ಬೆಲೆಯನ್ನು ನಿರ್ಧರಿಸಲಾಗುತ್ತಿತ್ತು. ಕುಡುರೆಯ 
ನಡವಳಿಕೆಯನ್ನು ಗುರುತಿಸುವ ಸಲುವಾಗಿ ಆಸ್ಥಾನದಲ್ಲಿದ್ದ ತಜ್ಞರನ್ನು ನೇಮಿಸಿ 
ಕೊಳ್ಳುವುದು ಸಂಪ್ರದಾಯವಾಗಿ ಬೆಳೆದುಬಂದಿತ್ತು. 

ಕುದುರೆಗಳಲ್ಲಿ ಎಂಟು ಬಗೆಯ ಅಂಗಲಕ್ಷಣಗಳು ಕಂಡುಬರುತ್ತವೆ. ಆವು 
ಗಳೆಂದರೆ ನಾನಾ ಬಗೆಯ ಅಂಗಾಂಗಗಳು, ಸುಳಿಗಳು, ನಡಿಗೆ, ಕೆನೆಯುವುದ್ಕು 
ಕೋಮ, ಅಥವಾ ಮೈಬಣ್ಣ, ಶಕ್ತಿ ಅಥವಾ ಬಲ, ಬೆವರಿನ ವಾಸನೆ, ಕಾಂತಿ ಇವೇ 
ಆ ಎಂಟು ಲಕ್ಷಣಗಳು. 

ಕಿವ್ಕಿ ವೃಷಣ, ಮತ್ತು ಕುಷ್ಟಿಕ ಇವು ಸಣ್ಣದಾಗಿದ್ದು ಕುತ್ತಿಗೆ ಅಥವಾ ಕತ್ತು, 
ಮುಸುಡಿ, ತೊಡೆ ಇವು ಉದ್ದವಾಗಿದ್ದು, ಕಣ್ಣು, ಹಲ್ಲುಗಳು, ಬಾಲ, ನಡು, ಅಂಡು 
ಇವು ಅಗಲವಾಗಿದ್ದು ರೋಮಗಳು ಮೃದುವಾಗಿದ್ದು ಕಟಿಬಾಯಿ (ಲಗಾಮು ಹಾಕುವ 
ಭಾಗ) ನಾಲಿಗೆ; ತೋಳು, ಹೊಟ್ಟೆ ಇವು ಸಣ್ಣ ದಾಗಿರಬೇಕು. ಈ ಲಕ್ಷಣಗಳುಳ್ಳ 
` ಕುದುರೆಗಳು ಯೋಗ್ಯವಾದುವೆಂದು ಅಂತಹ ಕುಡುರೆಗಳು ರಾಜರಿಂದ ಪೂಜೆಗೆ ಅರ್ಹ 
ವಾದವು ಎನ್ನಿಸಿವೆ 

ಕಿವಿಗಳನ್ನು ಅದುಮಿದರೆ ರಕ್ತ ಬರುವಂತಿರಬೇಕು. ದೂರದೃಷ್ಠಿ ವುಳ್ಳೆ 
ತೀಕ್ಷ್ಣ ವಾದ ಕಣ್ಣಿ ರಬೇಕು ನೀರನ್ನು ಕುಡಿಯುವಾಗ ಮುಸುಡಿಯನ್ನು ಮಾತ 
ಕೀರಿನ "ಮೇಲಿಟ್ಟು “ಹೀರಿ ಕುಡಿಯಬೇಕು, ಮುಂಭಾಗ ಹಿಂಭಾಗ ಭರ 
ಇಂತಹ ಕುದು" ಪೂರ್ಣ ಆಯುಸ್ಸಿನಿಂದ ಕೂಡಿರುತ್ತದೆ ಎಂದು ಹೇಳುವರು, 

ಕುದುರೆಯ ಬೆಳವಣಿಗೆಯನ್ನು ಅದರ ಹಲ್ಲುಗಳು ಹುಟ್ಟು ವುದರ ಮೇಲೆ 
ನಿರ್ಧರಿಸಲಾಗುವುದು. ಎರಡೆರಡೇ ಹಲ್ಲುಗಳಿರುವ ಮಕಳ, « ಸಂದಂಶ' 
ಒಳ್ಳೆಯ ಹಲ್ಲುಗಳು ಎಂಜೆನಿಸಿಕೊಳ್ಳುತ್ತಬೆ, ಕಡೆಯ ಎರಡೆರಡು ಹಲ್ಲುಗಳಿದ್ದರೆ 
"ಮಧ್ಯಮ' ಎನಿಸಿಕೊಳ್ಳುತ್ತ ಜಿ, ದವಡೆಯಲ್ಲಿ ಎರಡೆರಡು ಹಲ್ಲುಗಳಿದ್ದರೆ "ಪಾರಿ 
. ಪಾರ್ಶ್ವ' ಎನಿಸಿಕೊಳ್ಳುತ್ತದೆ. ಈ ಹಲ್ಲುಗಳು ತಿಂಗಳಿಗೆ ಎರಡೆರಡು ಕಲ್ಲುಗಳಂತೆ 
ಅರು ತಿಂಗಳಲ್ಲಿ ಎಲ್ಲ ಹಬ್ಬಗಳು ಹುಟ್ಟುವವು. 

ಹದಿನೆಂಟು "ತಿಂಗಳು ತುಂಬಿದ ಕುದುರೆಗೆ ಈ ಹಲ್ಲುಗಳು ಕೆಂಪು ಬಣ್ಣ ಕ್ಕೆ 
ತಿರುಗುತ್ತವೆ. ಅಲ್ಲಿಂದ ಎರಡು ವರ್ಷಗಳನಂತರ ಕಷಾಯದ ವರ್ಣಕ್ಕೆ ಕಿರುಗುತ್ತ ಪ. 
ನೊಡಲು ಹುಟ್ಟಿದ ಸಂದೆಂಶ ಎಂಬ ಎರಡು ಹಲ್ಲುಗಳು ಕುದುರೆಗೆ ಎರಡು ವರ್ಷ 
ತುಂಬಿದ ನಾಯ ಬೀಳುತ್ತವೆ, ಮೂರನೆಯ ವರ್ಷಕ್ಕೆ ಮತ್ತೆ ಹುಟ್ಟುತ್ತ ವೆ. 
ಮೂರನೆಯ ವರ್ಷ ತಲುಪಿದಾಗ ಮಧ್ಯಮ ಎನಿಸಿದ ಹಲ್ಲುಗಳು ಬೀಳುವುವು, ಅನ 


೭೦ ಮಾನವಿಕ ಕರ್ಣಾಟಕ 


ನಾಲ್ಕನೆಯ ವರ್ಷಕ್ಕೆ ಮತ್ತೆ ಹುಟ್ಟುತ್ತವೆ. " ಪಾರಿಪಾರ್ಶ್ವ* ಎಂಬ ಹಲ್ಲು 
ನಾಲ್ಕನೆಯ ವರ್ಷಕ್ಕೆ ಬೀಳುತ್ತವೆ, ಐದನೆಯ ವರ್ಷಕ್ಕೆ ಮತ್ತೆ ಹುಟ್ಟುತ್ತವೆ. 
ಐದು ವರ್ಷಗಳ ತರುವಾಯ ಆ ಹಲ್ಲುಗಳು ಕಪ್ಪಾಗುತ್ತವೆ. ಇವುಗಳನ್ನು “ಕಾಳಿಕೆ' 
ಎನ್ನುವರು. ಬಂಗಾರದ ಬಣ್ಣದ ಗೆರೆ ಬಂದರೆ ಅವಕ್ಕೆ "ಪೊಂಗೆ' ಎನ್ನುವರು. 
ಬಿಳಿಯ ಬಣ್ಣ ಬಂದರೆ "ಶುಕ್ತಿ' ಎನ್ನುವರು. ಶಂಖದ ಬಣ್ಣ ಬಂದರೆ "ಕಾಕ' ಎನಿಸಿ 
ಕೊಳ್ಳುತ್ತದೆ, 

ಸಂಸ್ಕತದ ಅವರ್ತವೇ ಕನ್ನ ಡದಲ್ಲಿ ಸುಳಿ, ಸುಳಿ ಕೂದಲಿನ ಉಂಗುರಾದ ಸ್ಥಳ. 
ಸುಳಿ ಆಂದರೆ ಉಂಗುರಾಕಾರದಲ್ಲಿ ಸುತ್ತಿಕೊಂಡಿರುವುದು ಎಂದು ಹೇಳಬಹುದು, 
ಸುರುಳಿಯಾಕಾರದಲ್ಲಿ ರೋಮಗಳು ಸುತ್ತಿ ಕೊಂಡಿರುವುದಕ್ಕೆ ಅವರ್ತ ಅಥವಾ ಸುಳಿ 
ಗಳೆಂದು ಕರೆದಿರುವುದು ಉಚಿತವಾಗಿದೆ. ಸಾಮಾನ್ಯವಾಗಿ ದನ, ಕುದುರೆಗಳಲ್ಲಿ 
ಮಾತ್ರವಲ್ಲದಿ ಮನುಷ್ಯರಲ್ಲೂ ಸುಳಿಗಳನ್ನು ಪರಿಗಣಿಸುವುದನ್ನು ನೋಡಬಹುದು. 
ಸುಳಿಗಳ ಹಿನ್ನೆಲೆಯಲ್ಲಿ ಮ್ಳ ಬಣ್ಣ, ನಡಿಗೆ, ನಡವಳಿಕೆ ಮತ್ತು ಶಾರೀರಿಕ ರಚನೆಗಳ 
ಆಧಾರದ ಮೇಲೆ ವ್ಯಕ್ತಿ ಮತ್ತು ಪ್ರಾಣಿಗಳ ಒಳಿತು ಕೆಡಕುಗಳನ್ನು ಹೇಳುವುದು 
ಇಂದಿಗೂ ಪ್ರಚಲಿತವಾಗಿದೆ. 

ಜನಸದರ ಬದುಕಿನಲ್ಲಿ ಕುದುಕೆ ಇತರೆ ಸಾಕುಪ್ರಾಣಿಗಳಷ್ಟು ಅವರಿಗೆ 
ಉಪಯುಕ್ತ ವಲ್ಲದಿದ್ದ ರೂ ಸಂಪರ್ಕ ಸಾಧನವಾಗಿ ಬಳಸುವುದರಿಂದ, ಅದಕ್ಕೆ ಸಂಬಂಧ 
ಪಟ್ಟಂತೆ ಅದನ್ನು ಉಳ್ಳೆ ಜನರು ಕೆಲವು ನಂಬಿಕೆಗಳನ್ನ್ನಿರಿಸಿಕೊಂಡಿದ್ದಾರೆ, ಕುದುರೆ 
ಯಲ್ಲಿ ಇರುವಷ್ಟು ಸುಳಿಗಳು ಇನ್ನಿತರೆ ಯಾವ ಪ್ರಾಣಿಗಳಲ್ಲಿಯೂ ಇಲ್ಲವೆಂದು 
ಹೇಳುತ್ತಾರೆ. 

ಕುದುರೆಯ ತಲೆಯ ಜಾಗದಲ್ಲಿ ಎರಡು ಸುಳಿ, ಹಣೆಯಲ್ಲಿ ಒಂದು ಸುಳ್ಳಿ 
ಮೂಗಿನ ತುದಿಯಲ್ಲಿ ಒಂದು ಸುಳ್ಳಿ ಹೊಟ್ಟೆ ಯಲ್ಲಿ ಎರಡು ಸುಳ್ಳಿ ಪಕ್ಕೆ ಅಥವಾ 
ಅಳ್ಳೆ ಯಲ್ಲಿ ಎರಡು ಸುಳಿ, ಹೊರಭಾಗದ ಪಕ್ಕೆಯಲ್ಲಿ ಎರಡು ಸುಳಿ ಈ ಹತ್ತು ಸುಳಿ 
ಗಳಿಗೆ " ದಶದೈವ' ಎಂದು ಕರೆಯುವರು, ಕಟಬಾಯಿ, ಹೊಟ್ಟೆ ಇವುಗಳ 
ಮೊದಲಲ್ಲಿ; ಎರಡು ಕಣ್ಣು, ಎರಡು ಕಿವಿ ಮೊದಲಲ್ಲಿ; ಎರಡು ಮುಂಗಾಲುಗಳು, 
ಕೊರಳ ಮಧ್ಯದಲ್ಲಿ ಸುಳಿಗಳಿದ್ದರೆ ಅದು ಒಳ್ಳೆಯ ಕುದುರೆ. ಅದನ್ನು “ ಶುಭದಾ” 
ಎನ್ನು ವರು, ಕೊರಳ ಮಧ್ಯದಲ್ಲಿರುವ ಸುಳಿಗೆ " ದೇವಮಣಿ ' ಎನ್ನುವರು. ಕೊರಳ 
ಆರಂಭದಲ್ಲಿ ಇರುವ ಸುಳಿಗೆ "ರೋಚಮಾನ' ಎಂದು ಹೆಸರು. ಈ ಸುಳಿ ಇದ್ದರೆ 
ಪೂರ್ವಭಾಗದಲ್ಲಿರುವ ಕೆಟ್ಟ ಸುಳಿಗಳ ದೋಷ ನಿವಾರಣೆ ಮಾಡುವ "ಜವಾಬು' ಸುಳಿ 
ಯಾಗಿರುತ್ತದೆ, ನಡುವಿನ ಹಿಂಭಾಗದ ಮಧ್ಯದಲ್ಲಿ ಸುಳಿ ಇದ್ದರೆ ಹಿಂಬದಿಯಲ್ಲಿರುವ 
ಎಲ್ಲ ಕೆಟ್ಟ ಸುಳಿಗಳ ದೋಷಕ್ಕೆ ಜವಾಬು ಕೊಡುತ್ತದೆ. ಗಲ್ಲ, ಗಲ್ಲದಿಂದ ಕೆಳಕ್ಕೆ 
ಮೂಗಿನ ಹೊಳ್ಳೆ, ಬಾಲ್ಯ ಕುತ್ತಿಗೆ, ಆಸನ್ಕ ಮೂಗಿನ ಹೊಳ್ಳೆಗಳ ಮಥ್ಯೆ, ಕಿವಿಗಳ 
ಕೆಳಕ್ಕೆ, ಎರಡು ಕಿವಿಗಳ ನೆಕೆಗಳ ಜಾಗದಲ್ಲಿ, ಕತ್ತಿನ ಮುಂಭಾಗ, ಉಬ್ಬು, ಹೊಕ್ಕುಳ 


RASS 


I ೬೪ ಬ. 2೪) ೫೯೫, ರ್‌. 


ಗಾ ಇಸಾ ಲ್‌ಗೌ ಸಟ ಅಮ್‌ 


ಕುದುರೆಯ ಸುಳಿಗಳು ಲಕ್ಷಣಗಳು ಮತ್ತು ನಂಬಿಕೆಗಳು ೭೧ 


ದಿಂದ ಕೆಳಕ್ಕೆ, ಕೆಳಗಣ ಮತ್ತು ಮೇಲಿನ ತುಟ, ಅಂಡ, ಶಿಶ್ನ, ಒಳಕಾಲ್ಕು ಕಡೆಗಣ್ಣು, 
ಮೊಣಕಾಲು ಸಂದಿ, ಕಿವಿ, ಹಣೆ, ಅಳ್ಳೆ, ಎದೆಯ ಮಥ್ಯೆ, ಕೊರಳು, ರೋಚಮಾನ 
ಮತ್ತು ದೇವಮಣಿ ಸುಳಿಗಳ ನಡುವೆ, ಮುಂಗಾಲುಗಳ ಮತ್ತು ಹಿಂಗಾಲುಗಳ ಮಂಡಿ 
ಇಂತಹ ಜಾಗದಲ್ಲಿ ಸುಳಿಗಳಿದ್ದರೆ ಅದು ಯೋಗ್ಯವಾದ ಕುದುರೆಯಲ್ಲ. 

ಕತ್ತು ಕೊರಳ ಮಧ್ಯದಲ್ಲಿ ಸುಳಿ ಇರುವ; ಎರಡು ನಾಲಿಗೆ ತರಹ ಕಾಣುವ, 
ಹಲ್ಲುಗಳು ಡೊಂಕಾಗಿರುವ; ಅಂಡದ ಮೇಲೆ ಸುಳಿ ಇರುವ, ಒಂಟಿ ಬೀಜವಿರುವ; 
ಮೂರು ಕಿನಿಯಂತೆ ಕಾಣುವ ಮುಖದ ಮೇಲೆ ಬೊಟ್ಟು ಅಥವಾ ನಾಮದಂತ ಪಟಿ ೈ 
ಇಲ್ಲದಿರುವಂತ ಕುದುರೆ ಲಕ್ಷಣಹೀನ ಎನಿಸಿಕೊಳ್ಳುತ್ತ ಣಿ 

ಗಂಡುಕುದುರೆಗೆ ಮೊಲೆಬಂದರೆ, ಐದುಕಾಲು ಹುಟ್ಟಿದರೆ, ಕೊಂಬು ಕಾಣಿಸಿ 
ಕೊಂಡರೆ, ಗೊರಸು ಅತಿ ಕಪ್ಪಾಗಿದ್ದರೆ ಇಂತಹ ಲಕ್ಷಣದ ಕುದುರೆಗಳು ಮಹಾ 
ದೋಷದವು ಎಂದು ಹೇಳುವರು, ಬೆದರುತ್ತ ನಡೆಯುವ, ಎಡಬಲಕ್ಕೆ ತೂಗಾಡುವ, 
ಉಸ್ಪರಿಸುವ, ಪಾದಗತಿ ಇಲ್ಲದೆ ನಡೆಯುವ, ಶಲೆತೂಗುವ, ನೆಲಕ್ಕೆ ಗೊರಸು 
ಗೀರುತ್ತಾ ನಡೆಯುವ, ಮುಖವನ್ನು ಕೆಳಕ್ಕೆ ಮಾಡಿಕೊಂಡು ನಡೆಯುವ ಕುದುರೆಗಳು 
ಸವಾರಿಗೆ ಯೋಗ್ಯವಾದುವಲ್ಲವೆಂದು ಹೇಳುವರು. 

ಹುಲ್ಲೆ, ನನಿಲ್ಲು ಹೆಂಸ, ಹದ್ದು ಇವುಗಳ ಲಕ್ಷಣಗಳಂತೆ ನಡೆಯುವ 
ಕುದುರೆಯು ಸಾಕಿದವನಿಗೆ ಐಶ್ವರ್ಯವನ್ನುಂಟು ಮಾಡುತ್ತವೆ ಎಂದು ನಂಬಿಕೆ. 
ಗುಡುಗು, ಮೃದಂಗ ಸ್ವರದಂತೆ ಗಂಭೀರವಾದ ಧ್ವನಿಯುಳ್ಳ ಕುದುರಿ ಉತ್ತಮ. 
ರೂಕ್ಷವಾದ ಧ್ವನಿ, ಗದ್ದದಿತವಾದ ಧ ಫಿ ಇವು ಕುದುರೆಗೆ ಯೋಗ್ಯವಾದ ಲಕ್ಷಣವಲ್ಲ. 

ಕುದುರೆಯ ಮೈ ಬಣ್ಣವೂ ಕೂಡ ಇತರೆ ಲಕ್ಷಣಗಳಂತೆ ಪರಿಗಣಿಸಲಾಗುವುದು. 
ಕುಡುರೆ ಒಂದೇ ಬಣ್ಣದಿಂದ ಕೂಡಿದ್ದರೆ ಅದನ್ನು ಅಸ್ಟು ಯೋಗ್ಯವಾದುದಲ್ಲವೆಂದು 
ಹೇಳುವರು. ಆದರೆ ಅಚ್ಚ ಬಿಳಿ ಮತ್ತು ಸಂಪೂರ್ಣ ಕೆಂಪು ಬಣ್ಣದ ಕುದುರೆಗಳು 
ಒಳ್ಳೆ ಯವೆಂದು ಹೇಳುವರು, ಬಿಳಿ, ರಕ್ತವರ್ಣ, ನಸುಹಳದಿ, ಕಪ್ಪು ಇವೇ ನಿಜ 
ತ ಕುದುರೆಯ ಬಣ್ಣಗಳು ಇವುಗಳನ್ನು ಕುಮೇದು, ಸುರಂಗ”, ನಾಸ್ತಿ ಮುಸ್ಟಿ, 
ಸಮನ", ಚೀಣಿ, ಅಬ್ಬರ, ಸ ಸಬಜಾ, ಗೋಮಾಜಿ ಸಬಜಾ, ಕರ್ಡಾ, ಮುಂತಾದ 
ಹೆಸರುಗಳಿಂದಲೂ ಕರೆಯುವರು, 

ಕುದುರೆಯ ಮೈ ಬಣ ಇ ಕಿಂತ ಬೇರೆ ತೆರನಾದ ಅಥವಾ ಬಿಳಿ ಬಣ್ಣ ಗಳಿಂದ 
ಕೂಡಿದ ಹಣೆಯಲ್ಲಿ ಮುಖಜೊಟ್ಟು ಇದ್ದರೆ ಅಂತಹ ಕುದುರೆ ಒಳ್ಳೆ ಯೆಜೆಂದೂ, ನೀಳ 
ವಾಗಿಚೆನ್ನಾಗಿ ತಿಲಕವಿಟ್ಟ ಂತೆ ಹಣೆಯ ಮಧ್ಯದಲ್ಲಿದ್ದ ರೆ ಅದು he ಮ, ನಾಲ್ಕು 
ಕಾಲುಗಳ “ಗೊರಸಿನ ಮೇಲ್ಭಾ ಗದ ರೋಮಗಳು ಬಿಳಿಯ ಬಣ್ಣ ದಾಗಿದ್ದ ರೆ ಒಳ್ಳೆ ಯ 
ದೆಂದು ಹೇಳುವರು, ಹಣೆಯಲ್ಲಿರುವ ಬಟ್ಟು ಎಡಭಾಗಕ್ಕೆ ಹೆಚ್ಚು ಜೀ 

ಕೋಪದ ಕುದುರೆಯನ್ನು ಹೀನನೆಂದು RE cd ಮಿಶ್ರ ಶ್ರ ಬಣ 
ಗಳಿಂದ ಕೂಡಿದ ಕುದುರೆ " ಪಿಶಾಚಿ? ಎನಿಸಿಕೊಳ್ಳುತ್ತದೆ. 


೭೨ ಮಾನವಿಕ ಕರ್ಣಾಟಕ 


ಕುದುರೆಯ ಮೈ ಜೆವರಿನ ವಾಸನೆಯು ತಗಣಿ, ಬಜೆ, ಹೊಲಸು, ಬೆಳ್ಳುಳ್ಳಿ, 
ಮೂತ್ರ ಇಂತಹ ವಾಸನೆ ಬರಿಸುವ ಕುದುರೆ ಒಳ್ಳೆಯವಲ್ಲ, ಸಂಪಿಗೆ, ತಾವರ್ಕೆ 
ಶ್ರೀಗಂಧ ಮುಂತಾದ ಸುಗಂಧವಾಸನೆಯನ್ನು ಸೂಸುವ ಕುದುರೆ ಸಾಕಲು ಯೋಗ್ಯವೂ 
ಐಶ್ವರ್ಯಪ್ರದವಾದುದಾಗಿರುತ್ತದೆ. ಬಗೆಬಗೆಯ ಬಣ್ಣದಿಂದ ಕೂಡಿದ, ರೋಮ 
ನಯವಾಗಿರುವ ಕುದುರೆ "ಭೂಮಿಅಂಶಭೂಶ' ಎನಿಸಿಕೊಳ್ಳುತ್ತದೆ. ಮೇಘವರ್ಣ, 
ತಾವರೆ ಹೂವಿನ ಬಣ್ಣ, ನೀರಿನ ಬಣ್ಣ ಗಳಿಂದ ಕೂಡಿದ ಕುದುರೆ "ಉದಕಾಂಶಭೂತ' 
ಎನಿಸಿಕೊಳ್ಳುತ್ತದೆ. ಹೊಂಬಣ್ಣ. ಹವಳಬಣ್ಣ, ಮಾಣಿಕ್ಯವರ್ಣ ಇವು "ಅಗ್ನಿಅಂಶ 
ಭೂತ' ಎನಿಸಿಕೊಳ್ಳುತ್ತವೆ, ಕಿರಿದಾಗಿ ಪುರುಷರಿಗೆ ಸೊಗಸಾಗಿ ಇರುವ ಬಣ್ಣ 
ವುಳ್ಳದ್ದು "ವಾಯುವಿನ ಅಂಶಭೂತ' ಎನಿಸಿಕೊಳ್ಳುತ್ತದೆ. ನಯವಿಲ್ಲದ ಕುರುಚ 
ಲಾಗಿರುವ ಅನೇಕ ಬಣ್ಣದಿಂದ ಕೂಡಿರುವ ಕುದುರೆ "ಆಕಾಶದ ಅಂಶಭೂತಿ' ಎನಿಸಿ 
ಕೊಳ್ಳುತ್ತ ದೆ. 

ಇಂದು ಕುದುರೆಯ ಸುಳಿ ಬಣ್ಣ ಗಳನ್ನು ಶಾಸ್ತ್ರೋಕ್ತವಾಗಿ ಮೇಲೆ ಹೆಸರಿಸಿದ 
ಹೆಸರುಗಳಿಂದ ಗುರುತಿಸುವುದು ವಿರಳ, ಅವುಗಳನ್ನು ಇಂದು ಹೆಚ್ಚಾಗಿ ಇಂಡೋ 
ಅರಬಿಕ್‌ ಪದಗಳಿಂದ ಗುರುತಿಸುವರು. ಅವುಗಳನ್ನು ಗಮನಿಸಿದರೆ ಕುದುರೆಯ 
ಹುಟ್ಟು ಅರಬ ದೇಶವೆಂದು ಹೇಳಬಹುದು, ಕುದುರೆಯ ಸುಳಿಲಕ್ಷಣಗಳನ್ನು 
ಯಾವುದೇ ಭಾಷೆಯ ಹೆಸರಿನಿಂದ ಕರೆದರೂ ಅವು ಸಾ ಎಭಾವಿಕವಾಗಿ ಪಡೆದುಕೊಂಡಿರುವ 
ಸುಳಿಗಳು ಮತ್ತು ಲಕ್ಷಣಗಳ ಬಗ್ಗೆ ಇರುವ ನಂಬಿಕೆಗಳು ಒಂದೇ ತೆರನಾಗಿವೆ. ಇಂದು 
ಜನಪದರಲ್ಲಿ ಹೆಚ್ಚು ಜನಪ್ರಿಯವಾಗಿರುವ ಕುದುರೆಯ ಸುಳಿಗಳನ್ನು ಕೆಳಕಾಣಿಸಿದಂತೆ 
ಪಟ್ಟಿ ಮಾಡಬಹುದು. (ಚಿತ್ರದಲ್ಲಿರುವ ಕುದುರೆಯಲ್ಲಿ ಸುಳಿಯನ್ನು ಕಾಣ 
ಬಹುದು.) 


], ಮಸ್ತಕ" ಸುಳಿ 9. ವರಮಜಿ ಸುಳಿ 

2. ದವ್ನಾಲ್‌ ಮಸ್ತಕ" ಸುಳಿ 10. ಪಂಚ್‌ ಭಗತ್‌ ಸುಳಿ 
3. ಜನಾರ್ದ ಸುಳಿ 11. ಹಿರ್ದಾ ಸುಳಿ 

4. ತೋರ್ಪಸುಳಿ 12. ಗೋಮ್‌ ಸುಳಿ 

5, ಕಂಬಾಸುಳಿ 13. ಬೇಡಿ ಸುಳಿ 

6. ಸೋಕವಾರ ಸುಳಿ 14. ಪರ್ಕ ಸುಳಿ 

7. ಪಟ್ಟದ ಸುಳಿ 15. ಪಾತಾಳ ಸುಳಿ 

8. ಡೀವಮಣಿ ಸುಳಿ 16. ಕೊಡೆಮೇಲ್ಕೊಡೆ 


ನಿಂಬುದಾಗಿ ಗುರುತಿಸಲಾಗಿದೆ. ಹೀಗೆ ಕುದುಕೆಯ ಲಕ್ಷಣಗಳು ಸುಳಿಗಳು ಮತು 
ನಂಬಿಕೆಗಳು ಜನಪದರ ಜೀವನದಲ್ಲಿ ಹಾಸುಹೊಕ್ಕಾಗಿರುವುದನ್ನು ಕಾಣಬಹುದು, 


ತಾ 
1, ಮಸ್ತಕ್‌ ಸುಳಿ 2. ದವ್ಹಾಲ್‌ಮಸ್ತಕ್‌ ಸುಳಿ 3. ಜನಾರ್ದ ಸುಳಿ 
4, ತೋರ್ಪ ಸುಳಿ 5, ಕಂಟಾ ಸುಳಿ 


6. ಸೋಕವಾರ ಸುಳಿ 7. ಪಟ್ಟದ ಸುಳಿ 
10. ಪಂಚ್‌ಭಗತ್‌ ಸುಳಿ 


8, ದೇವಮಣಿ ಸುಳಿ 9. ವರಮಣಿ ಸುಳಿ 
12 ಗೋಮ್‌ ಸುಳಿ 


15. ಪಾತಾಳ ಸುಳಿ 16. ಕೊಡೆಮೇಲ್ಕೊಡೆ 


pr aie 1 ..ಎ *ಸ್ರಜ 4 


ಡಾ. ಕೆ. ಯಶೋಧರ 


ಉತ್ತಮ ಗುಣಮಟ್ಟಿದ ಉನ್ನತ ಶಿಕ್ಷಣಕ್ಕಾಗಿ 
ಯೋಗ್ಯತಾ ದೃಢೀಕರಣ ಹಾಗೂ ಮಾಪನ ಮಂಡಲಿ 


1986ರ ಶಿಕ್ಷಣ ರಾಷ್ಟ್ರೀಯ ನೀತಿಯನ್ನು ಅಳವಡಿಸುವ ದಿಸೆಯಲ್ಲಿ ತಯಾರಿ 
ಸಿದ ಕ್ರಿಯಾರೂಪ ಕಾರ್ಯಕ್ರಮ ಪಟ್ಟಿಯಲ್ಲಿ (Program of Actions) ಗುರುತಿ 
ಸಿರುವ ಪ್ರಮುಖ ವಿಷಯಗಳಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟವನ್ನು 
ಹೆಚ್ಚಿಸಬೇಕೆಂಬುದೂ ಒಂದಾಗಿದೆ. ಈ ಕಾರ್ಯಕ್ರಮ ಪಟ್ಟಿ ಯಲ್ಲಿ, ಉನ್ನತ 
ಶಿಕ್ಷಣ ಉತ್ತಮ ಮುಟ್ಟಿದ್ದಾಗಬೇಕಾದರಿ ಪ್ರತಿಯೊಂದು ಉನ್ನತ ಶಿಕ್ಷಣ 
ಸಂಸ್ಥೆಯೂ ಸ್ವಯಂ ಮೌಲ್ಯಮಾಪನ ಮಾಡಿಕೊಂಡು ಸ್ವಯಂಪ್ರಗತಿಗಾಗಿ 
ನಿರಂತರ ಶ್ರಮಿಸುವಂತಾಗಬೇಕು, ಈ ಸಂಸ್ಥೆ ಯ ಪ್ರಗತಿಯನ್ನು ವೌಲ್ಯ ಮಾಪನ 
ಮಾಡಿ ಎಡ ಯೋಗ್ಯ ತಾಮಟ್ಟ ವನ್ನು PNA ಸೂಕ್ತವಾದ ಕ್ರ ನನ್ನು 
ಯೋಚಿಸಿ“ ಯೋಗ್ಯತಾ ದ | ಧೀಕರಣ ಹಾಗೂ ಮಾಪನ ಮಂಡಲಿ (Aocredila- 
tion & Assessment Council) ಯೊಂದನ್ನು ಸ್ಫಾನಿಸಬೇಕೆಂ ದೂ ಈ ಸ್ಥಾಪನಾ 
ಕಾರ್ಯ ಜವಾಬ್ದಾ ರಿಯನ್ನು ವಿಶ್ವ ವಿದಾ ನಿಲಯ ಸಹಾಯಧನ ಆಯೋಗ ೦೦ 
ತೆಗೆದುಕೊಳ್ಳಬೇಕೆಂದೂ ತಳಿಸಲಾಗಿೆ ಇ ನಿರ್ದೇಶನದ ಮೇರೆಗೆ ವಿಶ್ವವಿದ್ಯಾನಿಲಯ 
ಸಹಾಯಧನ ಆಯೋಗವು ವಿಜ್ಞಾನ ಹಾಗೂ ತೆಂತ ತ್ರಜ್ಞಾನ ಸಚಿವಾಲಯ ಕಾರ್ಯ 
ದರ್ಶಿ ಡಾ. ವಸಂತ್‌ ಗೋವಾರಿಕರ್‌ ರವರ ಅಧ್ಯ ಕತೆಯಲ್ಲಿ ಒಂದು ಆಯೋಗ ನೇಮಿಸಿ 
“ಉನ್ನತ ಶಿಕ್ಷಣ ಗುಣಮಟ್ಟವನ್ನು ಉತ್ತ ಸ ದಿಸೆಯಲ್ಲಿ ಇತರೆ ದೇಶಗಳಲ್ಲಿ 
ಪ್ರಚಲಿತವಿರು ಸವ್ಯ ನಮ್ಮ ದೇಶದ ಸಂಸ್ಥಿತಿಗೆ ಹೊಂದಿಸಿಕೊಳ್ಳ ಬಹುದಾದಂತಹ 
ವ ವಸ್ಥೈಗಳ ಗುರಿಗಳು, 0ನ ಕ್ರಮಗಳು ಹಾಗೂ ಉಪಯೋಗಗಳನ್ನು ಗಮನ 
ದಲ್ಲಿಟ್ಟುಕೊಂಡು ಯೋಗ್ಯ ತಾ ದೃಢೀಕರಣ ಮತ್ತು ಮಾಪನ ಮಂಡಲಿಯ ರಚನೆ, 
ಸ್ವರೂಪ, ಉದ್ದೆ (ಶೈ ವ್ಯಾ ಪ್ರಿ ಕೂ ಕಾರ್ಯಕ್ರ ಮ ವಿವರಗಳ ಬಗೆಗೆ ಶಿಫಾರಸು 
ಮಾಡಬೇಕೆಂದು? ಕೇಳಿಕೊಳ್ಳಲಾಯಿತು. ಹಟ ಬಗೆಗೆ ಅಧ್ಯಯನ ಕೈ ಗೊಂಡು 
ಸಲ್ಲಿಸಿದ ಡಾ. ಗೋವಾರಿಕರ್‌” ವರದಿಯನ್ನು ಇದೀಗ ನೇರಾದ್ಯಂತ" ಚರ್ಚೆಗೆ 
ಒಳಪಡಿಸಿರುವುದು ಗಮನಾರ್ಹ ಸಂಗತಿಯಾಗಿದೆ. 


೭೪ ಮಾನವಿಕ ಕರ್ಣಾಟಕ 


ಈ ವರದಿಯ ವಿವರಗಳಿಗೆ ಹೋಗುವ ಮುನ್ನ ಯೋಗ್ಯತಾ ದೃಢೀಕರಣ 
ಎಂದರೇನು ಎಂಬುದನ್ನು ಸ ಸ್ಪಷ್ಟಪಡಿಸಿಕೊಳ್ಳು ವುದು ಉತ್ತಮ, "ಅಧಿಕೃತ ಸಂಸ್ಥೆ 


ಅಥವಾ ನಿಯೋಗ ಯಾವುದಾದರೊಂದು ಕಾಲೇಜ, ವಿಶ್ವವಿದ್ಯಾನಿಲಯ ಅಥವಾ 
ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದಾದರೊಂದು ಅಧ್ಯಯನ ಕಾರ್ಯಕ್ರಮ ಪೂರ್ವನಿಶ್ಚಿತ 
ಅರ್ಹತೆಗಳನ್ನು ಅಥವಾ ಗುಣಮಟ್ಟ ವನ್ನು ಪಡೆದಿದೆ ಎಂದು ಸ 
ಪ್ರಕ್ರಿಯೆಯೇ ಯೋಗ್ಯತಾ ದ್ದ | ಡೀಕರಣ. ನಿರ್ದಿಷ್ಟವಾಗಿ ಸಂಸ್ಥಾ ಯೋಗ್ಯ ತಾ ದೃಢೀ 
ಸಿ (19819001 ಹ್‌ ಎಂದಿ " ಅಧಿಕೃ ತ ಮಂಡಲಿ, ಸಂಸ್ಥೆ 
ಅಥವಾ ಆಯೋಗ ಶಿಕ್ಷಣ ಸಂಸ್ಥೆಯೊಂದಕ್ಕೆ ನಿಷ್ಕ ರಿತ ಗುಣಮಟ್ಟ ವನ್ನು ಸಾಧಿಸಿರುವ 


ಬಗ್ಗೆ ಸಮ್ಮತಿ ನೀಡುವ ಕಾರ್ಯ'. ಹ ಸಂಸ್ಥೆ ತನ್ನ 'ಫ್ರೀಯೋಡ್ಲೀಶಗಳ 5: 


ಸಾಧನೆಗೆ ಅತ್ಯ ವಶ್ಯ ಕವಾದ ಸೌಲಭ್ಯ ಸಲಕರಣೆಗಳಿಂದ ಡಿದ ಪರಿಸರ ಒದಗಿಸಿ 


ಸ್ಥ. 3 


ARG ಇ 


ಸೂಕ್ತ ee” ಮಗಳನ್ನು ನಿಂಡಿಪಿಸಿ ಉತ್ತಮ ಮಟ್ಟಿ ದ ಶಿಕ್ಷಣ ನೀಡುವಲ್ಲಿ ' 
ಯಶಸ್ವಿ ಯಾಗುತ್ತಿ ಹಸ ಎಂಬುದನ್ನು ಪ ಕ್ರ ಮಾಣೀಕರಿಸುವುದೇ” ಸಂಸ್ಕಾ ಯೋಗ್ಯತಾ | 


ದೃಢೀಕರಣ. 9ನೇ ಶತಮಾನದಲ್ಲಿ ಅಮೆರಿಕಾದಲ್ಲಿ ಪರಿಮಾಣಾತ ಕ ಅಂಶಕ್ಕೆ 
ಸುಟಂದಿಸಿದುಕ ಹುಟ್ಟಿಕೊಂಡ ಈ ಪರಿಕಲ್ಪನೆ 20ನೇ ಶತಮಾನದಲ್ಲಿ ಶಿಕಣ ಸಂಸ್ಥೆ 


ಗುಣಮಟ್ಟ ಹಾಗೂ "ಸಮಗ್ರ ತೆ ಪ್ರಾಮಾಣಿಕತೆಗೆ ಸಂಬಂಧಿಸಿದ ಗುಣಾತ್ಮ ಕ ಅಂಶ | 


ವಾಗಿ ಕೂವಗೊಂಡಿದೆ. ಈ ಪರಿಕಲ ನೆ ಇಂದು ನಮ ಮ ಭಾರತಕ್ಕೂ ಅಡಿಯಿಟ್ಟು 


ನಮ್ಮ ವಿದ ನ್ಮ ಣಿಗಳೂ ಆಡಳಿತ ತಜ್ಞ ರೂ ಈ ಬಗ್ಗೆ ಚೀತನನೂಡಟೇಕ ವವ 2 


ಸುಕ ಸ 

ಗೋವಾರಿಕರ್‌ ವರದಿಯ ಆರಂಭದಲ್ಲಿ ಪ್ರಸ್ತುತ . ಉನ್ನತ ಶಿಕ್ಷಣದ ಪರಿಸ್ಥಿತಿ 
ಯನ್ನು ವಿವರಿಸುತ್ತಾ, ಇಂದಿನ ವಿಶ ವಿದ್ಯಾನಿಲಯ ಶಿಕ್ಷಣ ರಚನಾತ್ಮ ಕವಾಗಿಲ್ಲ, 
ಸ್ವಾ ವೆಲಂಬಿ ಬೌದ್ಧಿಕ ಜೀವನಕ್ಕೆ ಪ್ರೋತ್ಸಾ ಹದಾಯಕರವಾಗಿಲ್ಲವೆಂದೂ ; ಅಜ್ಜಿ 
ಮತ್ತು ಅಧೀನಪೂರ್ವಕ (00877886 and control) ಅಧಿಕಾರಶಾಹಿ ವ್ಯ ವಸ್ಥೆ 
ಯಿಂದಾಗಿ ಉನ್ನತ ಶಿಕ್ಷಣದಲ್ಲಿ ನಿರೀಕ್ಷಿತ ಬೌದ್ದಿಕ ಹಾಗೂ ಅಧ್ಯ ಯೆನಶೀಲ ಪ ಪ್ರಗತಿ 
ಕುಂಠಿತವಾಗಿದೆ; ಸಂಶೋಧನೆ, ಅನ್ವೇಷಣೆ ಮತ್ತು ಪ್ರ Ants ಒಕ ಚಟುವಟಿಕೆಗಳ 
ಸಾಧ್ಯತೆ ಕಷ್ಟವಾಗಿದೆ ಎಂದೂ ; ವಶ ವಿದ್ಯಾನಿಲಯ, ಶಿಕ್ಷಣದ ಪ್ರಮುಖ ಉದ್ದೇಶ 
ಸಾಧನೆಗಿಂತ ಕೇವಲ ಪರೀಕ್ಷೆ ಢಂ ಪ್ರಕಟಣೆಗಳ ಸಂಸ್ಕಾ ಳೈ ಮಾತ್ರ ಗಮನ 
ಕೊಡುತ್ತಿದೆ ನಿದೂ ತಿಳಿಸಲಾಗಿದೆ. ಇಂದಿನ ಕಾಲೇಜುಗಳು ಖಾಜ ವಿಶ ೈನಿದ್ಯಾ 
ನಿಲಯದ ಅಧೀನದಲ್ಲಿರುತ್ತವೆಯೋ ಆ ವಿಶ್ವನಿದಾ ನಿಲಯದ ನಿಯಮಗಳಿಗನುಸಾರ 
ವಾಗಿ ಕಾರ್ಯ ನಿರ್ವಹಿಸ ಚೀಕಾಗಿರುವುದರಿಂಡ ಕಗ ಅಗತ್ಯವಾದ ಶೆಕ್ಷಣಿಕ 
ಸ್ವಾತಂತ್ರ್ಯ ನಿಲ್ಲದೆ ಉತ್ತಮ ಗುಣಮಟ್ಟ ಸಾಧಿಸಲಾಗುತ್ತಿಲ್ಲ, ಅಂತೆಯೇ ಈ 
ಹೆಂತದಲ್ಲಿ ನ ಸಂಸ್ಥೆಗಳಿಗೆ ಕ್ಷಣಿಕ ಸ್ವಾಯತ್ತತೆ ಅತ್ಯಗತ್ಯ, ಅನಿವಾರ್ಯ 
ಹಾಗೂ ! ಅತ್ಯ ೦ತ ತುರ್ತಾಗಿ ಗಮನಿಸಬೇಕಾದ ಕ ಎಂಬುದನ್ನು ಗುರುತಿಸಿ, ಈ 


ಉತ್ತಮ ಗುಣಮಟ್ಟದ ಉನ್ನತ ಶಿಕ್ಷಣಕ್ಕಾಗಿ ಯೋಗ್ಯತಾ ದೃಢೀಕರಣ, ೭೫ 


ದಿಸೆಯಲ್ಲಿ ಯೋಚಿಸಿರುವ ಯೋಗ್ಯ ತಾ ದೃಢೀಕರಣ ಮತ್ತು ಮಾಸನ ಮಂಡಲಿ 
ಸಾ ಸೆ ಅತ ೈವಶ್ಯಕವಾಗಿಡೆ ಎಂಬುದನ್ನು ಎತ್ತಿ ಹಿಡಿದಿದೆ. 


ಸಂಸ್ಥಾ ಯೋಗ್ಯ ತಾ ದೃಢೀಕರಣ. ಶಿಕ್ಷಣ ಸಂಸ್ಥೆ ಗುಣಮಟ್ಟವನ್ನು ಸ್ವಯಂ 
ಫಿಯಂತ್ರಿಸಿಕೊಳ್ಳು ನ ಒಂದು ಮಾಧ್ಯಮವಾಗುತ್ತ ದೆ, ತನ್ನ ಅನ. 
ಕಾರೀ ಕಾರ್ಯ ನಿರ್ವಹಣೆಯನ್ನು ನಿರಂತರವಾಗಿ ವರ”ಲ್ಯ ಮಾಸನ ಮಾಡಿಕೊಳ್ಳು ತ್ತಾ 
ತನ್ನ ಗೊತ್ತುಗುರಿಗಳನ್ನು ಗರಿಷ್ಠ ಮಟ್ಟ ದಲ್ಲಿ ಸಾಧಿಸಲಾಗುತ್ತದೆ, ಎಂಬುದನ್ನು 
ವಿದ. ೈಜ್ಞನರಿಗೂ Ron ಎಕದನಢಿಸಲು ಸಹಾಯಕವಾಗುತ್ತದೆ. ಜು 
ಎಲ್ಲಾ ಶಿಕ್ಷಣ ಸಂಸ್ಥೆಗಳ ಗುರಿಗಳು, ಸಾಧನಾಕ್ರಮ ಹಾಗೂ ಮಾಧ್ಯಮಗಳು ಒಂದೇ 
ಆಗಿರಬೇಕೆಂದೂ ಒಂದು ಸಂಸ್ಥೆಯನ್ನು ಮತ್ತೊಂದು ಸಂಸ್ಥೆಯೊಡನೆ ಹೋಲಿಸ 
ಬೇಕೆಂದೂ ಒತ್ತಾಯಿಸುವುದಿಲ್ಲ. ಆದರೆ ಒಂದು ಶಿಕ್ಷಣಸಂಸ್ಥೆ ಗೊತ್ತುಗುರಿಗಳನ್ನು 
ಸಮಂಜಸವಾಗಿ, ಸಮರ್ಪಕವಾಗಿ ರೂಪಿಸಲಾಗಿದೆ; ಇವುಗಳನ್ನು ಸಾಧಿಸಲು ಸೂಕ್ತ 
ವಾದಂತಹ ಶೈ ಕ್ಷಣಿಕ ಕಾರ್ಯಕ್ರಮಗಳನ್ನು ವಿವೇಚನಾಪೂರ್ವಕವಾಗಿ ಯೋಚಿಸಿ 
ನಿರ್ವಹಿಸಲಾಗುತ್ತಿದೆ; ನಿರೂಪಿಸಿದ ಗುರಿಗಳಲ್ಲಿ ಬಹಳಷ್ಟನ್ನು ಗಣನೀಯವಾದ 
ಮಟ್ಟಿಗೆ ಸಾಧಿಸುತ್ತಿದೆ ಮತ್ತು ಇದೇ ರೀತಿ ಮುಂದುವರೆಸಿಕೊಂಡು ಹೋಗಲು 
"ಸಾಕಷ್ಟು ಸಂಪನ್ಮೂಲವನ್ನು ಹೊಂದಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ, ವಿವಿಧ 
ಶಿಕ್ಷಣ ಸಂಸ್ಥೆಗಳಲ್ಲಿ ವಿವಿಧ ಧ್ಯೇಯೋದ್ದೇಶಗಳಿಗನುಗುಣವಾಗಿ ವೈವಿಧ್ಯಮಯ 
ಕಾರ್ಯಕ್ರಮಗಳು ಅವಶ್ಯಕವೆನಿಸುವುದರಿಂದ ಗುಣಮಟ್ಟದಲ್ಲಿ ಏಕರೂಪತೆ ತರಲು 
ಸಾಧ್ಯವಿಲ್ಲ. ಆದರೂ ಸಾಮಾನ್ಯ ಅಂಶಗಳನ್ನಾ ಧರಿಸಿ ಸಂಸ್ಥೆಯೊಂದಕ್ಕೆ ಕನಿಸ್ಕ ತಮ್ಮ 
ಗುಣಮಟ್ಟವನ್ನು ನಿರ್ಧರಿಸಲು ಸಾಧ್ಯವಾಗುತ್ತದೆ. 


ಯೋಗ್ಯ ತಾ ದ ೈಢೀಕರಣ ನೂತನವಾಗಿ ಆರಂಭವಾಗುವ ಖಾಸಗಿ, ಸರ್ಕಾರಿ 
ಅಥವಾ ಸ್ಥಳೀಯ ಸಂ ಕಾಲೇಜನ್ನು ವಿಶ್ವವಿದ್ಯಾ ನಿಲಯ ತನ್ನ ಅಂಗಸಂಸ್ಥೆ 
ಯನ್ನ ಗಿಸಿಕೊಳ್ಳ ಲು ಒಪ್ಪಿಗೆ ನೀಡುವ 00೫ (sifiliation) ಕಂತ ಭಿನ್ನ 
ವಾಗಿದೆ, ತಪ ಸ್ವಾಯತ್ತ ತೆಯನ್ನು ಯೋಗ್ಯತಾ ದೃಢೀಕರಣಕ್ಕೆ ಪರ್ವ 
. ಅಂಶವನ್ನಾಗಿ ಪರಿಗಣಿಸಿ, ಬಹಳಷ್ಟು “ಶಿಕ್ಷಣ ಸಂಸ್ಥೆಗಳಿಗೆ ಸ್ವಾ ೫] ತೆ ದೊರೆಯು 
. ವಂತಾಗಲು ಶ್ರಮಿಸುವ ಉದ್ದೆ ೇಶ ಹೊಂದಿದೆ. ಮೊದಲಿಗೆ ಶಿಕ್ಷಣ ಸಂಸ್ಥೆ ಯೊಂದಕ್ಕೆ 
ಅವರ ಧ್ಯೇಯೋದ್ದೆ (ಶಗಳನ್ನು. ರೂಪಿಸಿಕೊಂಡು, ಅವುಗಳನ್ನು ಸಾಧಿಸಲು ಸವೇ 
ವಾದ ಕಾರ್ಯಕ್ರ ಮಗಳನ್ನು ಯೋಜಿಸಲು ಸಂಪೂರ್ಣ ಸ್ವಾ ತಂತ ತ್ರ್ಯನಿತ್ತು. ಅನಂತರ 
ಆ ದಿಸೆಯಲ್ಲಿ ಸಂಸ್ಥೆಯ ಯ ಯಶಸ್ಸ ನ್ನು ಸಮಗ್ರವಾಗಿ, ಕತಾ, ಸರೀಕ್ಷಿಸ ಸುತ್ತಾ 
ಕುಂದುಕೊರತೆಗಳನ್ನು ಅವಶ್ಯ ಕನೆ 5ನಿಸಿದಲ್ಲಿ ಸಹಾಯಹಸ್ತ ನೀಡುತ್ತಾ ನಿಷ್ಕ ರ್ಜಿತ 
ಗುಣಮ ಟ್ಟಿ ಸಾಧಿಸಲು ಸ ಸಹಕಂಸುವುದೇ ಇದರ ಪರಮಗರರಿ. ಸಂಸ್ಕಾ ದೃ ಢೀಕರಣದ 
ಇತರೆ ಉದೆ ಶಶಗಳನ್ನು ಕೆಳಕಂಡಂತೆ ಗುರುತಿಸಲಾಗಿದೆ. 


೭೬ ಮಾನವಿಕ ಕರ್ಣಾಟಕ 


1. ಶೈಕ್ಬಣಿಕ ಸಮುದಾಯಗಳಿಗೆ, ಸಾರ್ವಜನಿಕರಿಗೆ, ಇತರೆ ಸಂಘ ಸಂಸ್ಥೆ 


ಗಳಿಗೆ ಒಂದು ಶೈಕ್ಸಣಿಕ ಸಂಸ್ಥೆಯ ಗುಣಮಟ್ಟ ಹಾಗೂ ಸಮಗ್ರತೆ | 


ಪ್ರಾಮಾಣಿಕತೆಯನ್ನು ದೃಢಪಡಿಸುತ್ತದೆ, 

2 ಸಂಸ್ಕಾ ಕಾರ್ಯದಕ ಕ ತೆಯನ್ನು ಮಾಸನಮಾಡಲು ಅವಶ್ಯ ಕವಾದ ನಿರ್ಣ 
ಯಾಂಶಗಳನ್ನು ಗುರುತಿಸ ವ ಮೂಲಕ ಶಿಕ್ಬಣದಲ್ಲಿ ಉತ್ಕೃಷ್ಟ ತೆ ಘನತೆ 
ಯನ್ನು Prk ANAS ಪ್ರಯತ್ನಿ ಸುತ್ತ ಜಿ 


ಈ Ns ಸ್ವಯಂ ಅಧ್ಯಯನ ಹಾಗಜ ಮೌೌಲ್ಯಮಾಪನಗಳಿಂದ ಸಂಸ್ಕಾ 


ಹಾಗೂ ಕಾರ್ಯಕ್ರಮ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸುತ್ತದೆ. 

4. ಈಗಾಗಲೇ ಪ್ರಗತಿಹೊಂದಿರುವ ಹಾಗೂ ಪ್ರಗತಿಪಥದಲ್ಲಿ ಸಾಗಿರುವ 
ಸಂಸ್ಥೆಗಳಿಗೆ ಸಹಾಯ ಮತ್ತು ಉಪಬೋಧೆ ಸೌಲಭ್ಯ ಒದಗಿಸುತ್ತದೆ. 

5. ನಿಷ್ಕರ್ಹಿತ ಗುಣಮಟ್ಟಿ ಸಾಧನೆಯ ವಿವಿಧ ಹಂತಗಳಲ್ಲಿರುವಂತೆ ಶ್ರೇಣೀ 
ಕರಿಸುವ ಪ್ರಯತ್ನಮಾಡದೈೆ, ಆ ಗುಣಮಟ ವನ್ನು ಸಾಧಿಸಿರುವ 
ಶಿಕ್ಷಣ ಸಂಸ್ಥೆ ಯನ್ನು ಮಾತ್ರ ಗುರುತಿಸಿ ಯೋಗ್ಯ ತಾ ದೃಢೀಕರಣ 
ಹಿ ಉಜ್ಜಿ ೇಶಿಸಿದೆ. 

6. ದೃಢೀಕರಣ ಮಂಡಲಿ ತನ್ನ ಸದಸ್ಯ ಶಿಕ್ಷಣ ಸಂಸ್ಥೆ ಸೈಯನ್ನು ಸ್ವಾಯತ್ತತೆ 
ಹಾಗೂ ಶೈಕ್ಷಣಿಕ ಉತ್ಕೃಷ್ಟತೆ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವ ಯಾವುದೇ 
ಅತಿಕ್ರಮಣದಿಂದ ರಕ್ಷಿಸಲು ಪ್ರಯತ್ನಿಸುತ್ತ ಫಿ 

7. ಶೈಕ್ಷಣಿಕ ಕಾರ್ಯಕ ಕ್ರಮಗಳಲ್ಲಿ ವೆ ವಿಧೃತೆ ಹಾಗೂ ಅನ್ವೇಷಣೆಗಳಿಗೆ 
ಭ್ಯ ದೊರಕಿಸುತ್ತದೆ. 

8. ಣ ಸಂಸ್ಥೆ ಯೊಂದು ಕೇಂದ್ರ ಸಹಾಯಧನ ಪಡೆಯಲು ಬೇಕಾದ 
ಸ ಊ ಒದಗಿಸುತ್ತದೆ. 

ಸಂಸ್ಥಾ ಯೋಗ್ಯತಾ. ದೃಢೀಕರಣ ಆಯಾ ವೃತ್ತಿಪರ ಶಿಕ್ಷಣ ಸಂಸ್ಥೆ ಗಳಲ್ಲಿ 

ನಡೆಯುವ ಶೈ ಕ್ಷಣಿಕ ಕಾರ್ಯಕ್ರ ಮಗಳ ಗುಣಮಟ್ಟ ವನ್ನು ಪರೀಕ್ಷಿಸಿ, “ಅವು 
ಗಳನ್ನು ಮುಂದುತಂಸಿಕೊಂಡು. ಹೋಗಲು ಅನುಮತ ನಡುವೆ: ವೃತ್ತಿ ತ್ರಿ ಪರ 
ಯೋಗ್ಯತಾ ದೃಢೀಕರಣ (Professional Accreditation) ಕೈಂತ ಭಿನ್ನವಾಗಿದೆ 
ಯೆಂದೂ ವೃತ್ತಿಸರ ಯೋಗ್ಯತಾ ದ್ದ ೈಢೀಕರಣಕ್ಕೆ ಇದು ಬುನಾದಿಯಾಗಬೇಕೆಂದೂ 
ಅಭಿಪ್ರಾ ನೌ; 

ಇಂದು ಭಾರತದಲ್ಲಿ ತಲೆಯೆತ್ತುತ್ತಿರುವ ಈ ಯೋಗ್ಯ ತಾ ದೃ ಢೀಕರಣ ಮತ್ತು 

ಮಾಸನ ಮಂಡಲಿ ವ್ಯ ವಸ್ಥಾ ಕ್ರ ಮಕ್ಕೆ ಸಂಬಂಧಿಸಿದಂತೆ ವರದಿಯಲ್ಲಿ ಕೆಳಗಿನ ನಿವರ 
ಕಂಡುಬರುತ್ತ ದೆ, 

ಯೋಗ್ಯತಾ ದೃ ದೃಢೀಕರಣ ಮತ್ತು ಮಾಪನ ಮಂಡಲಿಯು ಸರಕಾರದಿಂದ 

ಹೊರತಾದ ಸ 4 ಯಂಸೇವಾ ಸಂಸ್ಥೆಯಾಗಿರಬೇಕು. ರಾಜಕೀಯ ಹಾಗೂ ಅಧಿಕಾರ 


ರ್ಸ್‌ 


ಉತ್ತಮ ಗುಣಮಟ್ಟದ ಉನ್ನತ ಶಿಕ್ಷಣಕ್ಕಾಗಿ ಯೋಗ್ಯತಾ ದೃಢೀಕರಣ ೭೭ 


ಪ್ರಭಾವ ವಲಯದಿಂದ ದೂರವಿರುವ ಸ್ವತಂತ್ರ, ಸ್ವಯಂ ಅಧಿಕಾರಯುತ ಸಂಸ್ಥೆ 
ಯಾಗಿರಬೇಕು. ಹಣಕಾಸಿನ ವಿಷಯದಲ್ಲಿ ಸ್ವಯಂ "ಸಾಮರ್ಥ್ಯವುಳ್ಳ ದ್ದಾ ಗಿರಬೇಕು; 
ಅದರ ಸದಸ್ಯ ಶಿಕ್ಷಣ ಸಂಸ್ಥೆಗಳಿಂದ ಸಂಗ್ರಹಿಸಲಾಗುವ ವಾರ್ಹಿಕ ಶುಲ್ಕ ಹಣ 
ದಿಂದಲೇ ನ ಎರಗಿ 2230ಬೇಕು. ಮೊದಲಿಗೆ ರಾಷ್ಟ್ರಮಟ್ಟಿದಲ್ಲಿ ಒಂದು 
ಸಂಸ್ಥೆಯಾಗಿ ಹುಟ್ಟ ಅನಂತರ ವಲಯ ಮಟ್ಟದಲ್ಲಿ ಬೆಳೆಯಬೇಕು. 


ಆರಂಭದಲ್ಲಿ ಯು.ಜಿ.ಸಿ. 20 ಉತ್ತಮ ಸ್ವಾಯತ್ನ್ತತಾ ಶಿಕ್ಷಣಸಂಸ್ಥೆಗಳನ್ನು 
ಆಯ್ಕೆ ಮಾಡಿಕೊಂಡ್ಕು ಯೋಗ್ಯತಾ ದೃಢೀಕರಣಕ್ಕಾಗಿ ಅಭ್ಯರ್ಥಿಗಳಾಗಲಿಚ್ಛಿಸುವ 
ತಕ ಶಿಕ್ಷಣ ಸಂಸ್ಥೆ ಗಳನ್ನು ಸೀರಿಸಿಕೊಂಡು, ಆ ಎಲ್ಲಾ ಸಂಸ್ಥೆ ಸೈಗಳಿಗೂ ದೃ ದ.ಢೀಕರಣ 
ನೀಡಿ ಸ್ವತಂತ್ರ ಹಾಗೂ ಸ್ವಯಂ ಅಧಿಕಾರಯುತ ಯೋಗ್ಯತಾ ದೃಢೀಕರಣ 
ಮಂಡಲಿ/ಸಂಸ್ಕೃಯೊಂದನ್ನು ad. ಈ ಮಂಡಲಿಯ ಪ್ರತಿನಿಧಿಗಳನ್ನು 
ಆಯಾ ಶಿಕ್ಪಣ ಸಂಸ್ಥೆಯ ಉಪಕುಲಸತಿ ಅಥವಾ ಪ್ರಾಂಶುಪಾಲರು ನೇಮಿಸ 
ಬಹುದಾಗಿರುತ್ತದೆ. ಈ ಪ್ರತಿನಿಧಿಗಳು ವರ್ಷಕ್ಕೊ ಮ್ಮ ಸಮಾವೇಶಗೊಳ್ಳ ಲಿದ್ದು ಆ 
ವಾರ್ಷಿಕ ಸಭೆಯಲ್ಲಿ ಯೋಗ್ಯತಾ ದೃಢೀಕರಣ ನ (ಮಯಾ 
00877155107) ರಚನೆಗಾಗಿ ಚುನಾವಣೆ ನಡೆಸಲಾಗುತ್ತದೆ, ಈ ನಿಯೋಗ ಸದಸ್ಯ 
- ಶಿಕ್ಷಣ ಸಂಸ್ಥೆಗಳಿಂದಲೂ, ಶೈಕ್ಷಣಿಕ ಕ್ಷೇತ್ರದಿಂದ “ಹೊರತಾದ ಇತರೆ ಕ್ಷೇತ್ರ 
ಗಳಿಂದಲೂ ಆಯ್ಕೆ ಮಾಡಿದ 15 ಸದಸ್ಯರನ್ನೊಳೆಗೊಂಡಿದ್ದು ಪ್ರತಿಯೊಬ್ಬ ಸದಸ್ಯ ನ 
ಕಾರ್ಯಾವಧಿ 3 ವರ್ಷಗಳಾಗಿರುತ್ತದೆ. ಮೂರುವರ್ಷಗಳ ಅನಂತರ ನಸಃಕ್ಕೊಮ್ಮು 
ರಷ್ಟು ಸದಸ್ಯರನ್ನು ನಿವೃತ್ತಿ ಗೊಳಿಸಿ ಆ ಸ್ಥಳಗಳಿಗೆ ಹೊಸದಾಗಿ ಸದಸ್ಯರ ಆಯ್ಕೆ 
ಮಾಡಲಾಗುತ್ತದೆ. ನಿಯೋಗ ವರ್ಷಕ್ಕೆ 4 ಬಾರಿ ಸಮಾವೇಶಗೊಳ್ಳ ಬೇಕಾಗಿದ್ದು 
ಪ್ರತಿವರ್ಷದ ಪ್ರಪ್ರಥಮ ಸಭೆಯಲ್ಲಿ ನಿಯೋಗದ ಅಧ್ಯಕ್ಷ ಹಾಗೂ ಸಹಅಧ್ಯಕ್ಷ, ರನ್ನು 
ವಾಷ್‌ ಮೂಲಕ ಅಯ್ಕೆ ಮಾಡಲಾಗುತ್ತದೆ. 


ಇದೆರ ಜೊತೆಗೆ ದ್ಯ ಢೀಕರಣ ನಿಯೋಗ ಯು. ಜಿ.ಸಿ. ಯೊಡನೆ ಸಮಾಲೋಚಿಸಿ 
ವರೌಲ್ಯಮಾಸನ ನಿರ್ದೇಶಕರು ಹಾಗೂ ಸಹೆನಿರ್ದೇಶಕರನ್ನು ನೇನಿಸುತ್ತ ಡೆ. 
ನಿರ್ದೇಶಕರ ಕಾರ್ಯಾವಧಿ 5 ವರ್ಷಗಳು, ಸ್ಥಾನಮಾನದಲ್ಲಿ ವಿಶ ವಿದ್ಯಾನಿಲಯ 
ಉಪಕುಲಪತಿಗೆ ಸಮಾನರು. ಸಹನಿರ್ದೇಶಕರು ಹಾಗೂ ನೇಮಕಗೊಂಡ ವೃತ್ತಿಪರ 
ಮತ್ತು ಬೆಂಬಲಿಗ ಸಿಬ್ಬಂದಿ ವರ್ಗದವರ ಸಹಾಯದಿಂದ ದಿನನಿತ್ಯ ಕಾರ್ಯಭಾರ 
ನಿರ್ವಹಿಸಬೇಕಾಗುತ್ತ ಇ. ಅಲ್ಲದೆ ವಿವಿಧ ಅಧ್ಯ ಯನ ಕೆ ಶ್ಸೇತ್ರೆ ಗಳಿಂದ ಸುಮಾರು 
100 ಮಂದಿ ಮೌಲ್ಯ ಮಾಸಕರನ್ನು ಆಯ್ಕೆಮಾಡಿ, ಬೇಕೆ ಕೆ ಶಿಕ್ಷಣ ಸಂಸ್ಥೆಗಳ 
ಮೌಲ್ಯಮಾಪನಕ್ಕಾಗಿ ಆಯಾ ಕ್ಲೆ "ತ್ರ ದ ವರೌಲ್ಯಮಾಪಕರ ಚಿಕ್ಕ ಚಿಕ್ಕ ತಂಡ 
ಗಳಲ್ಲಿ ಕಳುಹಿಸಬೇಕು. ಈ ಮ್ಯಾ ಮಾಸಕರು ಯಾವ ಸಂಭಾವನೆಯನ್ನೂ 


ನಿರೀಕ್ಷಿಸದೆ ಗೌರವಾರ್ಥ ಮಟ್ಟದಲ್ಲಿ ನಿ ಸಲ್ಲಿಸಬೇಕು. ಇವರು ಶಿಕ್ಷಣ ಸಂಸ್ಥೆ 


೭೮ ಮಾನವಿಕ ಕರ್ಣಾಟಕ 


ಗಳಿಗೆ ಭೇಟಿಕೊಟ್ಟಾಗ ಅಲ್ಲಿಯ ಖರ್ಚುವೆಚ್ಚಗಳನ್ನು ಆಯಾ ಶಿಕ್ಷಣ ಸಂಸ್ಥೆ 
ನೋಡಿಕೊಳ್ಳ ಬೇಕಾಗುತ್ತದೆ, 

ಸಂಸ್ಕಾ ಯೋಗ್ಯತಾ ದೃಢೀಕರಣವನ್ನು ಪಡೆಯುವುದು ಸ್ವಯಂ ಇಚ್ಛೆತ 
ವಾಗಿದೆ. ಯೂವುದಾದರೊಂದು ಶಿಕ್ಷಣ ಸಂಸ್ಥೆ ದೃಢೀಕರಣ ಸಡೆಯಲಿಚ್ಛಿ ಸಿದರೆ ತನ್ನ 
ಬಗ್ಗೆ ವಸ್ತುನಿಸ್ಮ ಸ್ವಯಂ ಅಧ್ಯಯನ ಕೈಗೊಂಡು, ಯೋಗ್ಯತಾ ದೃಢೀಕರಣ ಮಂಡಲಿ 
ನಿಗದಿಪಡಿಸಿರುವ ಅಂಶಗಳಿಗನುಗುಣವಾಗಿ ಈ ಸಂಸ್ಥೆ ಉನ್ನತ ಗುಣಮಟ್ಟಿದ್ದಾಗಿದ್ದು, 
ದೃಢೀಕರಣಕ್ಕೆ ಅರ್ಹವಾಗಿದೆ ಎಂದು ವರದಿಮಾಡಿಕೊಂಡು, ನಿಯೋಗಕ್ಕೆ ಅರ್ಜಿ 
ಸಲ್ಲಿಸಬೇಕು. ಇದರ ಮೇಕಿಗೆ ನಿಯೋಗವು ಮೌಲ್ಯಮಾಪಕರ ತಂಡವೊಂದನ್ನು 
ಆ ಶಿಕ್ಷಣಸ ಸ್ಥ ಗೆ ಕಳುಹಿಸಲು ಮೌಲ್ಯ ಮಾಪನ ಎಷ್ನೇತಕೆಂೆ ಆದೇಶ ನೀಡುತ್ತ ಜಿ 
= ವರದಿಯನ್ನು ನಿಯೋಗಕ್ಕೆ ಕಳುಹಿಸಿದ ಅನಂತರ ನಿಯೋಗವು ಶಿಕ್ಷಣ ಸ ಂಸ್ಥೆಯ 
ಸ್ವಯಂ ಅಧ್ಯ ಯನ ವರದಿ, ಮಾಲ್ಯಮಾಪನ ತಂಡ ವರದಿ ಹಾಗೂ ಇತಕೆ ವಸು ನಿಷ್ಕ 
ವಿವರಗಳನ್ನು? ಆಧರಿಸಿ ಆ ಶಿಕ್ಷ ಣ ಸಂಸ್ಥೆ ಗೆ ದೃಢೀಕರಣ ನೀಡುತ್ತದೆ ಇಲ್ಲವೇ 
ನಿರಾಕರಿಸುತ್ತದೆ, 


ಸಂಸ್ಥಾ ದೃಢೀಕರಣ ಒಮ್ಮೆಲೇ ಇದ್ದಕ್ಕಿದ್ದಂತೆ ನೀಡುವುದಿಲ್ಲ. ಯೋಗ್ಯತಾ 
ದೃಢೀಕರಣಕ್ಕಾಗಿ ಅಭ್ಯರ್ಥಿಯಾಗಲು ನಿಯೋಗ ಅನುಮತಿ ನೀಡಿದ ಮೇಲೆ 
ಕಾಲಾನುಕಾಲಕ್ಕೆ ಮೌಲ್ಯಮಾಪನ ಕೈ ಕೈಗೊಂಡು, ಕುಂದುಕೊರತೆಗಳನ್ನು ಗುರುತಿಸಿ 
ಅವುಗಳ ನಿವಾರಣೆಗೆ ಸಲಹೆ ನೀಡುತ್ತಾ, ಸಂಸ್ಥೆ ಯ ಗುಣಮಟ ಶೈವನ್ನು ಉತ್ತಮ 


ಪಡಿಸಲು ಅನಂತರ ಯೋಗ್ಯತಾ ದ | ಢೀಕರಣವನ್ನು ನೀಡಲಾಗುತ. ದೆ. 


ಯಾವುದೇ ಶಿಕ್ಷಣ ಸಂಸ್ಥೆ ಕ್ಕೆ ಯೋಗ್ಯತಾ ದ ೈಢೀಕರಣಕ್ಕೆ ಅರ್ಹವೆನಿಸಬೇಕಾದರೆ 
ಅದು ಗಮನಿಸಬೇಕಾದ ಅಂಶಗಳನ್ನು ಕೆಳಕಂಡ ವ್ಯಾಪಕ ಕ ಶತ್ರೆಗಳಲ್ಲಿ ಗುರುತಿಸಿ, 
ಆಯಾ ಕ್ಟೇತ್ರಗಳಲ್ಲಿ ನಿರ್ದಿಷ್ಟ ನಿರ್ಣಯಾಂಶಗಳನ್ನು ರೊಹಿಸಿಕೊಳ್ಳ ಬೇಕೆಂದು 
ಹೇಳಲಾನಿಜಿ” 


1. ಸಂಸಾ ಸ ಥ್ರೇಯೋಜ್ಡಿ ೇಶಗಳು 2. ಮೌಲ್ಯಮಾಪನ ಮತ್ತು ಯೋಜನೆ 
ಇ ಸಂಘಟನೆ * ಮತ್ತು ನಿರ್ವಹಣೆ 4, ಬೋಧನಾ ಕಾರ್ಯಕ್ರಮಗಳು 
5. ವಿಶೇಷ ಚಟುವಟಕೆಗಳು 6. ಬೋಧಕವರ್ಗ 7. ವಿದ್ಯಾರ್ಥಿ ಸೇವಾ 
ವಿಷಯಗಳು ಥ್ರ ಗ್ರಂಥಾಲಯ ಹಾಗೂ ಕಲಿಕಾ ಸಂಸನ್ಮೂ ಲಗಳು 
9. ಸಾಧನ ಸಲಕರಣೆಗಳು 10. ಹಣಕಾಸು ಸಂಪನ್ಮೂ! ಲಗಳು 11 ನೀತಿ 
ಸಮ್ಮತ ರೂಢಿಗಳು 12. ಪ್ರಕಾಶನ ಮತ್ತು ಜಾಹಿರಾತು ಪ್ರಕಟಣೆ. 


ಎಲ್ಲಾ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ "ಸಾಮಾನ್ಯ ಶಿಕ್ಷಣ' ಅಂಶಕ್ಕೆ ಸ್ವ ಲ್ಪ ಮ ಟ್ರ ನ 
(25 % ಅದ್ಯ ತೆ ನೀಡಬೇಕೆಂದೂ; ಸ್ವಾಯತ್ತ SR ಸಣ ಸಂಸ್ಥೆ Ne 
ಥ್ರೇಯೋದಜ್ದಿ (ಶಗಳಲ್ಲ ವೆ ೈವಿಧ್ಯತೆ ಕಂತುಬಖಫ 1೪ ಸಾಮಾನ್ಯ ಗುಣಮಟ ವನ್ನು 


ಉತ್ತಮ ಗುಣಮಟ ಸಿದ ಉನ್ನತ ಶಿಕ್ಷಣಕ್ಕಾಗಿ ಯೋಗ್ಯತಾ ದೃಢೀಕರಣ ೭೯ 


ನಿರ್ಧರಿಸಲು ರಾಷ್ಟ್ರೀಯ ವರೌಲ್ಯಮಾಪನ ಸೇವಾಕಾರ್ಯ (National Testing 
Service) ಸೌಲಭ್ಯ ಒದಗಿಸಬೇಕೆಂದೂ ಅಭಿಪ್ರಾಯಪಡಲಾಗಿದೆ. 
ಯಾವುದೇ ಶಿಕ್ಷಣ ಸಂಸ್ಥೆಗೆ ಸ್ವಾಯತ್ತ ತೆಯಿಲ್ಲದೆ ದೃಢೀಕರಣ ಕೊಡಲಾಗು 
ವುದಿಲ್ಲ. ಅಂತೆಯೇ. ವಿಶ್ವ ವಿದಾ )ನಿಲಯಕ್ಕೆ ಸೇರಿರುವ * ಯಾವುಜೀ ಕಾಲೇಜು 
ಯೋಗ್ಯತಾ ದ ೈಢೀಕರಣ ನಡಿಯಬೇ ಕಾದಿ ಅದು ಸ್ವಾಯತ್ತತೆ ಪಡೆಯಬೇಕು, 
ಹ ಏಕ ವಿದ್ಯಾನಿಲಯ ಯೋಗ್ಯತಾ ದೃಢೀಕರಣ ಪಡೆಯಬೇಕಾದರೂ 
ಅದರಲ್ಲಿ ಸೇರಿರುವ ಎಲ್ಲಾ ಕಾಲೇಜುಗಳಿಗೆ ಸ್ವಾಯತ್ತತೆ ನೀಡಬೇಕು, ಮೊದಲಿಗೇ 
ಸಂಪೂರ್ಣ ಸ್ವಾಯತ್ತ ತೆ ಕೊಡಲಾಗದಿದ್ದ ಸ ಕಫಿನ್ನ ಪಕ್ತ ಅರೆ ಸ್ವಾಯತ್ತತೆಯ 
ನ್ನಾದರೂ ಬೀಡಲೇಕು ಎಂದು ಒತ್ತಾ ಯಿಸುತ್ತ ದೆ. ಇಲ್ಲದಿದ್ದ ಲ್ಲಿ ವಿಶ್ವ ವಿ ನಿಲಯ 
ಯೋಗ್ಯ ತಾ ದೃಢೀಕರಣಕ್ಕಾಗಿ ಅಭ್ಯರ್ಥಿಯಾಗಿ ಅರ್ಜಿ ಸಕ್ಸೆಸಲೂ ಸ 
ವುದಿಲ್ಲ. ಇದರ ಪ್ರಕಾರ ಮುಂದಿನ ಹೆಲವಾರು ವರ್ಷಗಳಲ್ಲಿ ಎಲ್ಲಾ ಕಾಲೇಜುಗಳು 
ಸ್ವಾಯತ್ತತಾ ಶಿಕ್ಷಣ ಸಂಸ್ಥೆಗಳಾಗಬೇಕೆಂಬ ಬಯಕೆ ವಿದ್ದು ಕಾಣುತ್ತದೆ. 
ಯೋಗ್ಯತಾ ದೃಢೀಕರಣ ಮಾಸನ ಮಂಡಲಿ ಅಸಿ ಹತ್ತಕ್ಕೆ ಬಂದ ತ” ವರ್ಷಗಳ 
ಅನಂತರ ಯೋಗ್ಯತಾ ದೈ ದ.ಢೀಕರಣ ಪಡೆದ ಶಿಕ್ಷಣ ಸಂಸ್ಥೆಗಳು ಮಾತ್ರ ಕೇಂದ್ರ 
ಸಹಾಯಧನ ನಡಿಯಲು ಅರ್ಹವೆನಿಸುತ್ತವೆ, ಇದೀಗ ಯು.ಜಿ.ಸಿ, 19905 
'ವೇಳೆಗೆ 500 ಕಾಲೇಜುಗಳಿಗೆ ಸ್ವಾಯತ್ತತೆ ನೀಡಲು ನಿರ್ಧರಿಸಿದೆ. 
ಗೋವಾರಿಕರ್‌ ವರದಿಯನ್ನು ವಿದ್ವನ್ಮಣಿಗಳ ಹಾಗೂ ಆಡಳಿತತಜ್ಞರ ಚರ್ಚೆಗೆ 
ಒಳಪಡಿಸಿ ಶಿಫಾರಸುಗಳ ಸೂಕ್ತಾಸೂಕ್ತತೆಯನ್ನು ತೀರ್ಮಾನಿಸುವ ಉದ್ದೇಶದಿಂದ 
ಯು ಜಿ ಸಿ. ದೇಶಾದ್ಯಂತ ಪ್ರಾದೇಶಿಕ ಹೆಂತಗಳಲ್ಲಿ ಕಮ್ಮಟಗಳನ್ನು ನಡೆಸಲಾಗಿದೆ. 
ಈವರೆಗೂ ಜರುಗಿರುವ ನಾಲ್ಕು ಕಮ್ಮಟಗಳಲ್ಲಿ ಕೊನೆಯದಾದ ಕಮ್ಮಟವನ್ನು 
ಮೈಸೂರು ವಿಶ್ವವಿದ್ಯಾನಿಲಯದ ಶಿಕ್ಷಣ ವಿಭಾಗದಲ್ಲಿ 1988ನೇ ಡಿಸೆಂಬರ” 30 
ಮತ್ತು 31ರಂದು ಏರ್ಪಡಿಸಲಾಗಿತ್ತು. ಶಿಕ್ಷಣ ವಿಭಾಗದ ಅಧ್ಯಕ್ಟ ಪ್ರೊ, 
ಡಾ. ಎನ್‌, ವೆಂಕಟಯ್ಯನವರು ನಿರ್ದೇಶಕರಾಗಿಯೂ, ಪ್ರೊ. ಡಾ. ಸಿ. ಆರ್‌: 
ನಾಯರ್‌ರವರು ವಿದ್ವತ್‌ಪೂರ್ಣ ಅಧಿವೇಶನಗಳ ನೇತಾರರಾಗಿಯೂ ನಡೆಸಿದ 
ಪ್ರಾ ಕಮ್ಮ ಟದಲ್ಲಿ ಮೈ ಸೂರು ನಗರದಿಂದ ಹಾಗೂ ಕರ್ನಾಟಕದ ವಿವಿಧ ಭಾಗ 
ಗಳಿಂದ ಖಾಜ ವಿದ ನ್ನ] ಣಿಗಳೂ, ಶಿಕ್ಚ. ಣ ವಿಭಾಗದ ಬೋಧಕ ವರ್ಗದವರೂ 
ಸಂಶೋಧನಾ ವಿದಾ ಾರ್ಥಿಗಳೂ ಆಡಳಿತತಜ್ಜ ರೂ ಪಾಲ್ಗೊಂಡಿದ್ದರು. ಮೈ ಸೂರು 
ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾ; ಸೆಲ್ತಿದಾಸ್‌ ರವರಿಂದ "ಉದ್ಭಾಟಿಸಲ್ಪಟ್ಟ ಟ್ರ 
ದ್ರ ಕಮ್ಮ! ಟಿದಲ್ಲಿ ಗೋವಾರಿಕರ್‌ ವರದಿಯ ಬಗ್ಗೆ ಮುಕ್ತ ಚರ್ಚೆ ನಡೆಸಿ ಕೂಪಿಸಿದ 
ಶಿಫಾರಸುಗಳಿಗೆ ಸಂಬಂಧಿಸಿದ ಪ ಗ್ರಮುಖಾಂಶೆಗಳನ್ನು ಈ ಕೆಳಗೆ ಕೊಡಲಾಗಿದೆ: 
1. ಗೋವಾರಿಕರ್‌ ವರದಿ ಶಿಫಾರಸು ಗಳು ಬಹುತೇಕನಾಗಿ ಅಮೆರಿಕಾ 
ಶಿಕಣ ವ್ಯವಸ್ಥೆ ಮಾದರಿಯ ಆಧಾರದ ಮೇಲೆ ರೂಸಿತವಾಗಿದೆಯೆಂದು 


೮೦ 


ಮಾನವಿಕ ಕರ್ಣಾಟಕ 


ಕಂಡುಬಂದುದರಿಂದ, ನಮ್ಮ ಭಾರತದ ಪರಿಸ್ಥಿತಿಗೆ ಹೊಂದಿಕೊಳ್ಳು | 


ವಂತಾಗಲು ಕೆಲವು ಬಡಲಾಷಣೆ ಅತ್ಯಗತ್ಯ ಎಂದು ಅಭಿಪ್ರಾಯಿಸ 
ಲಾಯಿತು. ಅಂಗೀಕರಣ ಮತ್ತು ಯೋಗ್ಯತಾ ದೃಢೀಕರಣ ವ್ಯವಸ್ಥೆ 


ಗಳೆರಡೂ ಅಸ್ತಿ ತ್ವದಲ್ಲಿರಬೇಕು ; ಒಂದು ಶಿಕ್ಟಣ ಸಂಸ್ಥೆ ಈ ಎರಡೂ ' 
ಅಂಶಗಳನ್ನು ಪಡೆಯ ಬಹೆ:ದಾಗಿರಬೇಕು. ಅಂತೆಯೇ ವಿಶ್ವವಿದ್ಯಾ ಕ್ಯ 
ನಿಲಯದ ಅಂಗೀಕರಣ ಪಡೆದ ಯಾವುದೇ ಕಾಲೇಜಾಗಲೀ ಅಂಗೀಕೃತ ' 
ಕಾಲೇಜುಗಳನ್ನೊಳಗೊಂಡ ವಿಶ್ವವಿದ್ಯಾನಿಲಯವಾಗಲೀ ಯೋಗ್ಯತಾ 


ದೃಢೀಕರಣಕ್ಕೆ ಅನರ್ಹವೆನಿಸಬಾರದು, 
ಯೋಗ್ಯತಾ ದೃಢೀಕರಣವನ್ನು ಸಾಯತ್ತತೆಯಿಂದ ಬೇರ್ಪಡಿಸಿ 
ನಿಷ್ಕರ್ಷ್ಹಿತ ಗುಣಮಟ್ಟದ ಅರ್ಹತೆ ಪಡೆದ ಯಾವುದೇ ಸ್ವಾಯುತ್ತತ್ತೆ 


ಆರಿ ಸ್ವಾಯತ್ತತೆಯಿರುವ ಮತ್ತು ಅಂಗೀಕೃತ ಸಂಸ್ಥೆಯಾಗಲೀ ' 


ಯೋಗ್ಯತಾ ದೃಢೀಕರಣ ಸಡೆಯುವಂತಿರಬೇಕು, 
ವೃತ್ತಿಸರ ಶಿಕ್ಷಣ ಸಂಸ್ಥೆ ಕೈಗೊಳ್ಳುವ ಎಲ್ಲಾ ಶೆ,ಕ್ಷಣಿಕ ಕಾರ್ಯಕ್ರಮ 
ಗಳ ಗುಣಮಟ್ಟ ನಿರ್ಧರಿಸಿ ಅನುಮತಿ ನೀಡುವ ನಿರ್ದಿಷ್ಟಮಟ್ಟಿದ 
ವೃತ್ತಿ ಸರ ಯೋಗ್ಯತಾ ದೃಢೀಕರಣ ಸಾಮಾನ್ಯ ಮಟ್ಟದ ಸಂಸ್ಥಾ 
ಯೋಗ್ಯತಾ ದೈಢೀಕರಣಕ್ಕೆ ಪೂರ್ವಭಾವಿ ಅಂಶವಾಗಬೇಕು. 
ಯೋಗ್ಯತಾ ದೃಢೀಕರಣ ನೀಡುವ ಜೊತೆಗೆ ಶಿಕ್ಷಣ ಸಂಸ್ಥೆಗಳನ್ನು 
ಎ, ಬಿ, ಸಿ.ಮೂರು ಅಂಶ ಮಾಪನಿಯಲ್ಲಿ [ಎ-ಅತ್ಯುತ್ತಮ್ಮ ಆದರ್ಶ 
ಪ್ರಾಯ (ಉತ್ತಮತಮ); ಬಿ- ಉಚ್ಛಮಟ್ಟ (ಉತ್ತಮತರ); ಸಿ 
ಉತ್ತಮ] ಶ್ರೇಣೀಕರಿಸಬೇಕು, ಇದರಿಂದ ದೃಢೀಕರಣ ಪಡೆದ 


೨ 
pb 


೨ 
ಕ ಅಲ ಲ್‌ ಟೊ ಟೂ ಪ ALS 2.೭.4 


RS pT pW ಸ 


¢ 


ಶಿ 
} 
3 
ಕೈ 
೨ 
ಕ 


ಸಂಸ್ಥೆಗಳೂ ತಮ್ಮ ಗುಣಮಟ್ಟವನ್ನು ಉನ ತವಾಗಿಸಿಕೊಂಡು 


ಉತ್ಕೃಷ್ಟತೆ ಪಡೆಯಲು ನಿರಂತರವಾಗಿ ಶ್ರಮಿಸುವಂತಾಗುತ್ತದೆ. 
ಯೋಗ್ಯತಾ ದ್ದ ಢೀಕರಣ ಮಂಡಲಿ ಸ್ವತಂತ್ರ ಹಾಗೂ ಸ್ವಯಂಸೇವಾ 


ಸಂಸ್ಥೆಯಾದರೂ ಇದರ ಕಸಾ. ಮತ್ತು ಮೇಲಿ )ಚಾರಣೆಯನ್ನು 


ಯು. ಜಿ. ಸಿ. ಅಥವಾ ಉನ್ನತ ಶಿಕಣ ರಾಷ್ಟ್ರೀಯ ಮಂಡಲಿ 
(ಎನ್‌.ಸಿ.ಎಚ್‌.ಇ.) ವಹಿಸಿಕೊಂಡರೆ. ಉತ್ತಮ. ಇದರಿಂದ ಈ 
ಮಂಡಲಿಯು ಅವಶ್ಯಕವಾದಷ್ಟು ಹಣಕಾಸಿನ ಸೌಲಭ್ಯ ಹೊಂದಿ, ಹಣ 
ಕಾಸಿಗಾಗಿ ಸದಸ್ಯ ಶಿಕ್ಷಣ ಸಂಸ್ಥೆಗಳಿಗೆ ಹೊರೆಯಾಗುವುದನ್ನು ತಪ್ಪಿಸಿ 
ಕನಿಷ್ಠ ತಮ್ಮ ಶುಲ್ಕದಿಂದ ಮಾತ್ರ ಶಿಕ್ಷಣ ಸಂಸ್ಥೆಗಳು ಯೋಗ್ಯತಾ 
ದೃಢೀಕರಣ ಸೌಲಭ್ಯ ಪಡೆಯುವಂತೆ ಮಾಡಲು ಸಾಧ್ಯವಾಗುತ್ತದೆ. 
ಮಂಡಲಿ ರಾಷ್ಟ್ರಮಟ್ಟದ ಸಂಸ್ಥೆಯಾದರೂ ಪ್ರಾರಂಭದಲ್ಲಿ 4 ಅಥವಾ 


5 ಪ್ರಾದೇಶಿಕ ವಿಭಾಗಗಳನ್ನು ತೆಕಿದು ಅನಂತರದಲ್ಲಿ ಪ್ರತಿಯೊಂದು 


ಉತ್ತಮ ಗುಣಮಟ್ಟದ ಉನ್ನತ ಶಿಕ್ಷಣಕ್ಕಾಗಿ ಯೋಗ್ಯತಾ ದೃಢೀಕರಣ ೮೧ 


ದೊಡ ರಾಜ್ಯ ಚಿಕ್ಕ ರಾಜ್ಯಗಳ ಗುಂಪಿಗೆ (ದೃಢೀಕರಿಸಿದ ಹಾಗೂ 
ದೃಢೀಕರಿಸಬೇಕಾದ ಶಿಕ್ಷಣ ಸಂಸ್ಥೆ ಗಳ oa ಯನ್ನಾಧರಿಸಿ) 
ಸನ ಘಟಕವನ್ನು 'ತಿಕೆಯಬೇಕು ಕೇಂದ್ರಮಂಡಲಿ ಒಬ್ಬ 
ಕಾರ್ಯನಿರ್ವಾಹಕ ನಿರ್ಜೀಶಕ ಹಾಗೂ ಕೆಲವರು ಸಹನಿರ್ದೇಶಕರನ್ನೂ, 
ಪ್ರಾದೇಶಿಕ ಘಟಕ ಪ್ರಾದೇಶಿಕ ಸಹ- ನಿರ್ದೆ(ಶಕರನ್ನೂ ಹೊಂದಿರ 
ಬಹುದು. ಅವರು ಅಗತ್ಯ ವಿರುವಷ್ಟು ಸಂಖ್ಯೆಯಲ್ಲಿ ಪೂರ್ಣಾವಧಿ 
ಅರೆಕಾಲಿಕ ಮಾಲ್ಯಮಾಸನ ಅಧಿಕಾರಿಗಳನ್ನು ನೇವಿಸಿಕೊಂಡು 
ಆಯಾ ವಿಷಯ ಕ್ಷೇತ್ರದ ತಂಡಗಳನ್ನಾಗಿ ರೂಪಿಸಿಕೊಳ್ಳ ಬಹುದು. 
ವರದಿಯಲ್ಲಿ ಸೂಚಿಸಿರುವ ಮಂಡಲಿ ಪ್ರತಿನಿಧಿಗಳ ಜೊತೆಗೆ ಎನ್‌ಓಟಇ, 
ಯುಜಿಸಿ ಎಯುಐ (ಭಾರತೀಯ ವಿಶ್ವವಿದ್ಯಾನಿಲಯಗಳ ಸಂಘ) 
ಮತ್ತು ಇತರೆ ವೃತ್ತಿಪರ ಸಂಸ್ಥೆಗಳಿಂದ ನಾಮಕರಣಗೊಂಡ 
ಅಭ್ಯರ್ಥಿಗಳೂ ಪ್ಲ ಕ್ರತಿನಿಧಿಗಳಾಗಿರಬೇಕು. ರಾಷ್ಟ್ರಮಟ್ಟದಲ್ಲಿ ಚ.ನಾಯಿತ 
ಅಥವಾ ನಾಮಕರಣಗೊಂಡ ಕೆಲವೇ ಸ ಸದಸ್ಯರಿಂದ ಹಡದ ಸ್ಥಾಯೀ 
ನಿಯೋಗ ಸಮಿತಿಯೂ ಪ್ರಾದೇಶಿಕ ಮಟ್ಟಿ ದಲ್ಲಿ ಸಲಹಾತ್ಮಕ 
ಯೋಗ್ಯತಾ ದೃಢೀಕರಣ ಸಮಿತಿಯೂ ಇರಬೇಕು. ಪ್ರಾದೇಶಿಕ 
ಯೋಗ್ಯತಾ ದೃಡೀಕರಣ ಸಮಿತಿಯು ಹಾಗೂ ವರೌಲ್ಯಮಾಪನ 
ತಂಡದ ಶಿಫಾರಸಿನ ಮೇರೆಗೆ ರಾಷ್ಟ್ರನಿಯೋಗ ಶಿಕ್ಷಣ ಸಂಸ್ಥೆಗಳಿಗೆ 
ಔಪಚಾರಿಕವಾಗಿ ಯೋಗ್ಯತಾ ದೃಢೀಕರಣ ನೀಡಬಹುದಾಗಿದೆ, 
ಮಾಸನವು ಯೋಗ್ಯತಾ ದೃಢೀಕರಣದ ಅವಿಭಾಜ್ಯ ಅಂಗವಾಗಿರುವುದ 
ರಿಂದ ಮಂಡಲಿಯನ್ನು "ಉನ್ನತ ಶಿಕ್ಷಣದ ಯೋಗ್ಯತಾ ದೃಢೀಕರಣ 
ಮಂಡಲಿ” (Accreditation Council for Higher Education) 
ಎಂದು ಹೆಸರಿಸುವುದು ಉತ್ತಮ, 

ಯೋಗ್ಯತಾ ದೃಢೀಕರಣ ಸಹಾಯಧನ ಪಡೆಯುವ ವಿಚಾರದಿಂದ 
ಹೊರತಾಗಿರಬೇಕು; ಕೇವಲ ಶೈಕ್ಷಣಿಕ ಸ್ಥಾನಮಾನ ಹಾಗೂ 
ಹೆಗ್ಗ ಳಿಕೆಯ ಕುರುಹಾಗಿ ಮಾತ್ರ ಪರಿಗಣಿಸಬೇಕು. ಉತ್ತ ಮ 
ಉದ್ದೆ ೇಶ ಸಾಧನೆಗಾಗಿ ಕೆಲವು ಪೂರ್ವನಿಶ್ಚಿತ ಅಂಶಗಳ ಅಧಾರದ 
ಮೇಲೆ ಎಲ್ಲಾ ರೀತಿಯ ಶಿಕ್ಷಣ ಸಂಸ್ಥೆ ಗಳಿಗೂ ರಾಜ /ಕೇಂದ್ರ ಮಟ್ಟ 
ದಲ್ಲಿ ಸಹತಯ; ಧನ Ad ಗತ 

ಯೋಗ್ಯ ತಾ ದೃಢೀಕರಣಕ್ಕಾಗಿ ಕೈಗೊಳ್ಳುವ ಮಾಸನಕಾರ ಬಾಹ್ಯ 
ಚತು ಆಂತರಿಕ ಮ ಟ್ಟ, ದಲ್ಲಿರಬೇಕು ; ಸಮಗ್ರವಾಗಿರಬೇಕು. ದೃಢೀ 
ಕರಣ ನೀಡಿದ ಭಕತರ ವಿಶಿಷ್ಟ ಉದ್ಜೀಶಗಳಿಗಾಗಿ ವಿಶೇಷವಾಗಿ 
ಏರ್ಸಡಿಸಿದಂತೆ ನಿರಂತರ ಮೌಲ್ಯಮಾಪನ ನಡೆಯುತ್ತಿರಬೇಕು. 


೮೨ ಮಾನವಿಕ ಕರ್ಣಾಟಕ 


ಇ. ಮಾಪನದ ನಿರ್ಣಯಾಶಗಳು ಮೂಲತಃ ಗುಣಾವಲಂಬಿಯಾಗಿದ್ದರೂ 
ಸಂಪನ್ಮೂಲ ಸೌಲಭ್ಯ ಗಳಿಗೆ ಸಂಬಂಧಿಸಿದಂತೆ ಪರಿಮಾಣಾತ್ಮಕ ' 
ಮಾಪಕಗೆಳನ್ನು Bb ನಿರೂಪಿಸಿಕೊಂಡು ಬಳಸಬೇಕು. ಗ 
ಶಿಕ್ಷಣ ಸಂಸ್ಥೆಗಳನ್ನು ಎ, ಬ್ರಿ ಸಿ, ವರ್ಗಗಳಲ್ಲಿ ಶ್ರೇಣೀಕರಿಸಲು " 
ಸಾಧ್ಯವಾಗುವಂತಿರಬೇಕು. ನಿರೂಪಿಸಿದ ಫಿರ್ಣಯಾಂಶಗಳು ಎಲ್ಲೂ 
ಶಿಕ್ಷಣ ಸಂಸ್ಥೆಗಳಿಗೆ ಒಂದೇ ರೀತಿ ಅನ್ವಯಿಸಿಕೊಳ್ಳ ಬೇಕಾಗಿಲ್ಲ; 
ಶಿಕ್ಷಣ ಸಂಸ್ಥೆಯ ವಿಶೇಷತೆಗನುಗುಣವಾಗಿ ಅಗತ್ಯ ಬದಲಾವಣೆ 
ಮಾಡಿಕೊಳ್ಳು ವಂತಿರಬೇಕು. 

9. ಶಿಕ್ಷಕರ ನೇಮಕಾತಿ ಹಾಗೂ ಗುಣಮಟ ನಿರ್ಧಾರಕ್ಕೆ ವಿದ್ಯಾರ್ಥಿಗಳ 
ಆಯ್ಕೆ ಹಾಗೂ ಸಾಧನಮಟ್ಟ ಮಾಪನಕ್ಕೆ ರಾಷ್ಟ್ರೀಯ ಮೌಲ್ಯ 
ಮಾಸನ ಸೇವಾ ಕಾರ್ಯಗಳನ್ನು ಉಪಯೋಗಿಸಿಕೊಳ್ಳುವುದು 
ಉತ್ತಮ, 

10. ಪದವಿ ಶಿಕ್ಷಣಕ್ಕೆ ಮೊದಲು ವಿದ್ಯಾರ್ಥಿಗಳು 12 ವರ್ಷ ಸಾಮಾನ್ಯ 
ಶಿಕ್ಷಣ ಪಡೆದಿರುವುದರಿಂದಲೂ ಸಾಮಾನ್ಯ ಹಾಗೂ ವೃತಿ ತ್ರಿಸರ ಸಜಿ 
ಶಿಕ್ಷಣದಲ್ಲಿ ವೈವಿಧ್ಯ ತೆಯಿರ. ಇಟ್ಟು ಎಲ್ಲಾ ಶಿಕ್ಷಣ ಸಂಸ್ಥೆ ಗಳಲ್ಲಿ 
"ಸಾಮಾನ್ಯ ಶಿಕ್ಷಣ? ಅಂಶವನ್ನು ಒತ್ತಾ 'ಯಿಸುವ ಅಗತ್ಯವಿಲ್ಲ... 
ಹಾಗೇನಾದರೂ ಐಕ್ಯತೆ, ಸಂಸ್ಕೃತಿ ಪುನರುಜ್ಜಿ €ವನ ಇತ್ಯಾದಿ 
ರಾಷ್ಟ್ರೀಯ ಗುರಿಗಳಿಗೆ ಆದ್ಯತೆನೀಡುವ ಯಾವುಜೇ ಶಿಕ್ಷಣಕ್ರಮ { 
ಅರಂಭಿಸಿದರೆ, ಅದರ ಕಾರ್ಯ ಕ್ರ ಮಗಳಲ್ಲೆ ಲ್ಲಾ ರಾಷ್ಟ್ರೀಯ ರಗಳು. 
ಸ್ರತಿಬಿಂಬಿತ ವಾಗಿರ:ವಂತೆ ಎಚ್ಚ ರವಹಿಸಬೇಕು. 

ಒಟ್ಟಿನಲ್ಲಿ ಯೋಗ್ಯತಾ ದೃಢೀಕರಣ ವ್ಯವಸ್ಥೆ ನಿರ್ವಹಣೆಗೆ ಸಂಬಂಧಿಸಿದಂತೆ . 

ನಿರ್ದಿಷ್ಟ ನೊಾಲ್ಯಮಾಸನ ನಿರ್ಣಯಾಂಶಗಳನ್ನು ಮತ್ತು ಕಾರ್ಯಕ್ರಮ ವಿವರ ' 
ಗಳನ್ನು ಸ ಸೃಷ್ಟಿ (ಕರಿಸಬೇಕಾಗಿದ್ದ ರೂ ಗೋವಾರಿಕರ್‌ ವರದಿಯ ನ ಶಿಫಾರಸು ' 
ಗಳೆಲ್ಲವನ್ನಾ pl ಿಕೊಳ್ಳಬಹುದಾ ಗಿದೆ ಎಂಬುದು ಮೈಸೂರು ವಿಶ್ವ ನಿದಾ ನಿಲಯ | ( 
ದಲ್ಲಿ ನಡೆದ ಕಮ್ಮಟದ ಅಭಿಪ್ರಾಯವಾಗಿದೆ. 


3 ನ 


ಡಾ| ಆರ್‌. ಆರ್‌. ಕುಲಕರ್ಣಿ 


ಭಾರತದ ಆಡಳಿತದಲ್ಲಿ ಜಿಲ್ಲೆಗಳ ಹಾಗೂ 
ತಾಲ್ಲೂಕುಗಳ ವ್ಯವಸ್ಥೆ--ಒಂದು ಪಕ್ಷಿನೋಟ 


ಜಿಲ್ಲೆ ಎಂಬ ಸದಕ್ಕೆ ಆಡಳಿತ ಶಾಸ್ತ್ರಜ್ಞರು ಅನೇಕ ವ್ಯಾಖ್ಯೆಗಳನ್ನು ನೀಡಿ 
ದ್ದಾರೆ, ಆದರೆ ಆಕ್ಸ್ಸೆಫರ್ಡ ಇಂಗ್ಲಿಷ" ಕೋಶವು ನೀಡಿದ ವ್ಯಾಖ್ಯೆಯು ಹೆಚ್ಚು 
ಸಮರ್ಪಕವೆಸಿಸಿದೆ. ೩ territory marked off for special administrative 
purpose ಎಂಬ ಅದರ ವ್ಯಾಖ್ಯೆಯು ಅರ್ಥಪೂರ್ಣವಾಗಿದೆ. ಜಿಲ್ಲೆಯು ನಿಜಕ್ಕೂ 
'ಒಂದು ಅಡಳಿತ ಘಟಕವಾಗಿ ಪರಿಣಮಿಸಿದೆ, ಭಾರತೀಯ ಸಂವಿಧಾನವು ಜಿಲ್ಲೆ 
ಅಥವಾ ಜಿಲ್ಲಾಡಳಿತದ ಬಗ್ಗೆ ಎಲ್ಲಿಯೂ ಪ್ರಸ್ತಾಪ ಮಾಡದಿರುವುದು ಆಶ್ಚರ್ಯಕರ 
ವಾಗಿದೆ, ಆದರೆ 233ನೇ ಕಲಂನಲ್ಲಿ ಮಾತ್ರ ಜಿಲ್ಲಾ ನ್ಯಾಯಾಧಿ:ಶರ ನೇಮಕ 
ಮಾಡುವ ವಿಷಯದಲ್ಲಿ ಸಾಂದರ್ಭಿಕ ಪ್ರಸ್ತಾಪ ಕಂಡುಬರುತ್ತದೆ. ಸಂಸತ್ತು ಪಾಸು 
ಮಾಡಿದ ಹಾಗೂ ರಾಜ್ಯವಿಧಾನ ಮಂಡಲಗಳು ಪಾಸುಮಾಡಿದ ಅನೇಕ ಕಾನೂನು 
ಗಳಲ್ಲಿ ಜಿಲ್ಲೆ ಹಾಗೂ ಜಿಲ್ಲಾಧಿಕಾರಿಯ ಬಗ್ಗೆ ಅನೇಕ ದೃಷ್ಟಾಂತಗಳು ಕಂಡು 
ಬರುತ್ತವೆ. ಸಂವಿಧಾನಾತ್ಮಕವಾಗಿ ಜಿಲ್ಲೆಯು ಅಸ್ತಿತ್ವವನ್ನು ಪಡೆಯದಿದ್ದರೂ 
ಚಾರಿತ್ರಿಕವಾಗಿ ಅದು ಪ್ರಖ್ಯಾತಿಯನ್ನು ಹೊಂದಿದೆ. ಜಿಲ್ಲೆಯು ಐತಿಹಾಸಿಕವಾಗಿ 
ಯಾವ ರೀತಿಯಾಗಿ ಬೆಳೆದುಬಂದಿದೆ ಎಂಬ ಸಂಗತಿಯು ಅಷ್ಟೇ ವರ್ಣಮಯವಾಗಿರು 
ತ್ತದೆ. ಅದರ ಪ್ರಮುಖ ಚಾರಿತ್ರಿಕ ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸುವುದು 
 ಅವಶ್ಯಕವೆನಿಸಿದೆ. 

ಅತ್ಯಂತ ಪ್ರಾಚೀನ ಕಾಲದಲ್ಲಿ ಇದ್ದ ಆಡಳಿತ ವ್ಯವಸ್ಥೆಯ ಬಗ್ಗೆ ಮನು 
ಖಷಿಯು ಪ್ರಸ್ತಾಪಿಸುತ್ತಾನೆ. ಗ್ರಾಮವು ಸ್ವಾವಲಂಬಿಯಾದ ಗಣರಾಜ್ಯ 
ವಾಗಿದ್ದಿ ತು. ಅದೊಂದು ಸ್ಥಿರವಾದ ಆರ್ಥಿಕ ಸಮತೋಲನವನ್ನು ಹೊಂದಿದ 
ಸಾಮಾಜಿಕ ಸಾಮರಸ್ಯವನ್ನು ಪಡೆದ ರಾಜಕೀಯ ಫಟಕವಾಗಿದ್ದಿತು. ಪ್ರತಿ 
ಯೊಂದು ಗ್ರಾಮವೂ ತನ್ನ ವ್ಯವಹಾರಗಳನ್ನು ಸಾಮುದಾಯಿಕವಾಗಿ ನಿರ್ವಹಿಸು 
'ತ್ರಿತ್ತು. ಪ್ರತಿಯೊಂದು ಗ್ರಾಮಕ್ಕೆ ಒಬ್ಬ ಮುಖ್ಯಸ್ಥ ನಿರುತ್ತಿದ್ದನು. ಸುಮಾರು 
1000 ಗ್ರಾಮಗಳ ಸಮುದಾಯಕ್ಕೆ ಒಬ್ಬ ಪ್ರಧಾನ ಅಧಿಕಾರಿಯನ್ನು ನಿಯಮಿಸಿ 


Wied SpA 


೮೪ ಮಾನವಿಕ ಕರ್ಣಾಟಕ 


ಅವನ ಮೂಲಕ ಸಹಸ್ರ ಗ್ರಾ ಮಗಳ ಘಟಕದ ವ್ಯವಹಾರಗಳನ್ನು ನಿರ್ವಹಿಸಿಲಾಗು ' 
ತ್ತಿತ್ತು, ಆ ಘಟಕನೇ ಜಿಲ್ಲೆಯಾಗಿದ್ದೀತು. ಈ ಸಹಸ್ರ ಸ ಈಗಲಾದರೂ" 
ಅಷ್ಟೆ € ಮಹತ್ವ ವಿಜಿ ಕಾಲಚಕ್ರದಲ್ಲಿ ಎಷ್ಟೊ € ಶತಮಾನಗಳು ಊರ:ಳಿ ಳಿ ಹೋಗಿದ್ದ ಗೂ. 
eR ಸಾಮಾನವಾಗಿ ಪ್ರತಿಯೊಂದು ಜಿಲ್ಲೆಗೆ ಸಾವಿರ ಗ್ರಾವ.ಗಳು ಇದ್ನ 
ಇರುತ್ತವೆ. ಭಾರತದ ಮಾರು 5 ಲಕ್ಷಗಳಷ್ಟು ಹಳ್ಳಿ ಗಳು 340ರಷ್ಟು ಜಲ್ಲಿ 
ಗಳನ್ನು ಅವರಿಸಿಕೊಂಡಿವೆ. ಪ್ರತಿಯೊಂದು ಜಿಲ್ಲೆ ಹಳ್ಳ ಸರಾಸರಿ 1400ರಷ್ಟು 
ಹಳ್ಳಿ ಗಳನ್ನು ಹೊಂದಿದಂಶಾಗುತ್ತದೆ. 1,000 ಹಾಗೂ 1,400 ಜಪ 
ನಡುವಿನ ಅಂತರ ಅಷ್ಟೊ ಂದು ಗಣನೀಯವಾಗಿರುವುದಿಲ್ಲ. 

ಮೊಗಲ್‌ ಪದ್ಧ $ಯಲಿ ಫೌಜುದಾರರು ಜಿಲ್ಲಾಡಳಿತದ ಮುಖ್ಯಸ್ಥ ರಾಗಿದ್ದ ಹಿ] | 
ಹಾಗೂ ಕಾಜ ಸಾಂಪ್ರದಾಯಿಕ ನ್ಯಾಯಾಧೀಶರಾಗಿದ್ದ ರು, ಫೌಜುದಾರನು 
ತನಗೆ ನಿರ್ದಿಷ್ಟ ಪಡಿಸಿದ ಪ್ರ ಪ್ರದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಯ್ದು ಕೊಂಡು. 
ಸಷ ದ್ವ ಬ ಆದರೆ ಕಾಲಾನುಕ್ರಮದಲ್ಲಿ ಫೌಜುದಾರರು ಹಾಗೂ ಕಾರಿಗಳು 

ಮ್ಮ ಅಧಿಕಾರವನ್ನು ಕಳೆದುಕೊಂಡರು. ಪ್ಲಾ ಸಿಕದನವು ಈಸ್‌ ಇಂಡಿಯಾ . 

ಇತ ಶ್ಯ ರಾಜಕೀಯ ಸ್ಕಿ ರತೆಯನ್ನು ದ | ಢಪಡಿಸಿತು. 17656೪ ಈಸ್ಟ್‌ ಆ 
ಇಂಡಿಯಾ ಕಂಪನಿಗೆ ದಿನಾಣಿಹಕ್ಕು ದಿಲ್ಲಿಯ ಜಾಮಾ ಟಿನಿಂದ ದೊರಕಿತು. ಬಂಗಿ | 
ಬಿಹಾರ ಹಾಗೂ ಓರಿಸ್ಸಾ ಪ್ರದೇಶಗಳನ್ನು ಒಂದೇ ಪ್ರಾಂತದ ಘಟಕವೆಂದು | 
ಪರಿಗಣಿಸಲಾಗಿತ್ತು. ದಿವಾಣಿ ಎಂಬ ಶಬ್ದಕ್ಕೆ ವ್ಯಾಖ್ಯೆ ಅವಶ್ಯ. ಪ್ರಾಂತೀಯ ' 
ಸರಕಾರದ ಆಡಳಿತವು ದಿವಾಣಿ ವಿಭಾಗ ಹಾಗೂ ನಿಜಾಮಶ ವಿಭಾಗಗಳೆಂಬ ಶಾಖೆ ' 
ಗಳಲ್ಲಿ ವಿಭಜಿಸಲ್ಪಟ್ಟಿತು, 

ದಿವಾಣಿ ಶಾಖೆಯು ದಿವಾಣನ ಅಧಿಕಾರದಲ್ಲಿತ್ತು ಹಾಗೂ ನಿಜಾಮತ 
ಶಾಖೆಯು ನಿಜಾವ.ನ ಕೈಯಲ್ಲಿತ್ತು. ನವಾಬನು ಸೈನ್ಯದ ಹಾಗೂ ಕಾರ್ಯಾಂಗದ 
ಮುಖ್ಯಸ್ಥ ನಾಗಿದ್ದನು, ಅವನು ಶಾಂತಿ ಸುವ್ಯವಸ್ಥೆ ಗಳನ್ನು ಕಾಯ್ದು ಕೊಂಡು ' 
ಹೋಗುವುದರ ಜೊತೆಗೆ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸುತ್ತಿದ್ದನು. ಅಧಿಕಾರ ಹಾಗೂ 
ಸ್ಥಾನಮಾನಗಳ ದೃಷ್ಟಿಯಿಂದ ದಿವಾಣನು ನವಾಬನಿಗಿಂತ ಕನಿಷ್ಟ ನಾಗಿದ್ದರೂ 
ಕಂದಾಯ ವಿಷಯದಲ್ಲಿ ದಿನಾಣನು ಸಾಮ್ರಾಟನಿಗೆ ಅಧೀನನಾಗಿರುತ್ತಿದ್ದನು. 
ನವಾಬ ಹಾಗೂ ದಿವಾಣ ಇಬ್ಬರೂ ಸಾಮ್ರಾಟನಿಂದ ನೇಮಿಸಲ್ಪಡುತ್ತಿದ್ದರು, 
ಆದರೆ 1772, ಮೇ 14ರಂದು ವಾರನ್‌ ಹೇಸ್ಟಿಂಗ್ಸನು ಮಾಡಿದೆ ನಿಯಮಾವಳಿಯ ' 
ಮೇರೆಗೆ ಜಿಲ್ಲೆಯು ಒಂದು ಘಟಕವಾಗಿ ಪರಿಣಮಿಸಿತು ಮಹಮ್ಮದ ರೇಜಾಖನ' 
ಹಾಗೂ ರಾಜಾ ಸಿತಾಚ್‌ರಾಯ್‌ ಎಂಬ ಅಧಿಕಾರಿಗಳನ್ನು ಮುರ್ಶಿದಾಬಾದ ಹಾಗೂ ಈ 
ಪಾಟ್ನಾ ಜಲ್ಲೆ ಗಳ ದಿವಾಣಿ ಕಾರ್ಯಗಳ ನಿರ್ವಹಣೆಗಾಗಿ ನೇಮಕ ಮಾಡಲಾಯಿತು. ' 
ಅಂದಿನಿಂದಲೂ ಜಿಲ್ಲೆಯು ಆಡಳಿತದ ಒಂದು ಘಟಕವಾಗಿ ಅವಿಚ್ಛಿನ್ನವಾಗಿ ಬೆಳೆದು 
ಬಂದಿದೆ. ಆದರೆ ಕಾರಣಾಂತರಗಳ ಮೂಲಕ 1774ರಲ್ಲಿ ಜಿಲ್ಲಾಧಿಕಾರಿಗಳನ್ನು 


ಭಾರತದ ಆಡಳಿತದಲ್ಲಿ ತಾಲ್ಲೂಕುಗಳ ವ್ಯವಸ್ಥೆ ೮೫ 


ಹಿಂತೆಗೆದುಕೊಳ್ಳ ಲಾಯಿತು. ಅದರ ಬದೆಲಾಗಿ ಆರು ಪ್ರಾಂತೀಯ ಕಂದಾಯ 
ಸಮಿತಿಗಳನ್ನು ನಿಯಮಿಸಲಾಯಿತು. 1780ರಲ್ಲಿ ನ್ಯಾಯಾಧಿಕಾರಿಗಳನ್ನು ನೇಮಿಸ 
ಲಾಯಿತು. ಅವರನ್ನು ದಿವಾಣ ಅದಾಲತ್ತುಗಳ ಅಧೀಕ್ಷಕರೆಂದು ಕಕಿಯಲಾಗು 
ತ್ತಿತ್ತು. ಈ ಅಧೀಕ್ಷಕರೇ ಜಿಲ್ಲಾ ನ್ಯಾಯಾಧೀಶ ಹುದ್ದೆಯ ಉಗಮಕ್ಕೆ ಕಾರಣ 
ರಾದರು. 1787ರಲ್ಲಿ ಅವರ ಕಾರ್ಯಗಳನ್ನು ಜಿಲ್ಲಾಧಿಕಾರಿಗಳಿಗೆ ವರ್ಗಾಯಿಸ 
ಲಾಯಿತು. ಕಂದಾಯ ಹಾಗೂ ನ್ಯಾಯಿಕ ಅಧಿಕಾರಗಳ ಕೇಂದ್ರೀಕರಣವು 
ಅಧಿಕಾರಗಳ ಪ್ರತ್ಯೇಕೀಕರಣ ಸಿದ್ಧಾಂತಕ್ಕೆ ವ್ಯತಿರಿಕ್ತವಾಗಿದೆ ಎಂಬ ಸಂಗತಿಯು 
ಮನವರಿಕೆ ಯಾಗಿದ್ದುದರಿಂದ ಲಾರ್ಡ್‌ ಕಾರ್ನವಾಲೀಸನು 1793ರಲ್ಲಿ ಜಿಲ್ಲಾಧಿಕಾರಿ 
ಗಳ ನ್ಯಾಯಿಕ ಅಧಿಕಾರಗಳನ್ನು ಬೇರ್ರಡಿಸಿದನು. ಅಂದಿನಿಂದ ಇಂದಿನವರೆಗೂ 
ಅದೇ ಹಳೆಯ ಪದ್ಧ ತಿಯನ್ನನುಸರಿಸಿಕೊಂಡು ಬರಲಾಗಿದೆ. ಸ್ವಾತಂತ್ರೊ ಕೀತ್ತರ 
ಕಾಲದಲ್ಲಿ ಸಹಿತ ಜಿಲ್ಲೆಯು ಕ್ಷೇತ್ರಾಡಳಿತದ ಒಂದು ಘಟಕವಾಗಿ ಉಳಿದಿದೆ. ಸಾರ್ವ 
ಜನಿಕ ವ್ಯವಹಾರಗಳ ನಿರ್ವಹಣೆಗಾಗಿ ಅನುಕೂಲವಾಗುವ ಪ್ರಾದೇಶಿಕ ಘಟಕವೇ 
ಜಿಲ್ಲೆ, ಜಿಲ್ಲಾಮಟ್ಟದಲ್ಲಿ ಸರಕಾರವು ನಡೆಸುತ್ತಿರುವ ಆಡಳಿತವನ್ನು ಜಿಲ್ಲಾಡಳಿತ 
ವೆನ್ನುವರು. ಜಿಲ್ಲಾಡಳಿತವೆಂದರೆ ಸರಕಾರದ ಆಡಳಿತಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯ 
ಗಳೂ ಅಡಕವಾಗುತ್ತವೆ. ಕಂದಾಯ ವಸೂಲಿಯು ಜಿಲ್ಲಾಡಳಿತದ ಒಂದು ಅಂಶ 
"ಮಾತ್ರ, ಆದರೆ ಅದುವೇ ಜಿಲ್ಲಾಡಳಿತಕ್ಕೆ ಸಮಗ್ರ  ವಿಷಯವಾಗಲಾರದು, 
ಜಿಲ್ಲಾಡಳಿತವು ಸಂಕೀರ್ಣ ಚಟುವಟಕೆಗಳ ಜೇನು ಹುಟ್ಟಿನಂತೆ. ಸಾರ್ವಜನಿಕ 
ಸುರಕ್ಷಿತತೆ, ನಾಗರಿಕರ ಹಿತರಕ್ಷಣೆ, ಶಾಂತಿ ಸುವ್ಯವಸ್ಥೆ ಗಳ ಪಾಲನೆ, ದಿವಾಣಿ ಹಾಗೂ 
ಫೌಜುಧಾರೀ ನ್ಯಾಯ ವ್ಯವಸ್ಥೆ, ಭೂಕಂದಾಯ, ನೀರಾವರಿಕರ, ಕೃಷಿ ವರಮಾನ 
ತೆರಿಗೆ, BRS, ತೆರಿಗೆ, ಸ್ಟ್ಯಾಂಪುಶುಲ್ಕ, ನ್ಯಾಯಾಲಯ ಶುಲ್ಕ, ಆಬಕಾರಿ, 

ಮನರಂಜನೆ ತೆರಿಗೆ, ವಾಹನಕರೆ, ಸಾಲಗಳ ವಸೂಲಿ, ಖಜಾನೆ, ಭೂಸುಧಾರಣೆ, 

ಭೂಸ್ವಾಧೀನ, ಭೂದಾಖಲೆಗಳು, ಕೃಷಿಹಿಡುವಳಿ, ಅಪ್ರಾಪ್ತ ವಯಸ್ಮುರ ರಕ್ಷಣೆ, 

ವಾಣಿಜ್ಯೋದ್ದಿಮೆ, ಸಮುದಾಯ ಅಭಿವೃದ್ಧಿ, ಸಹಕಾರ, ಜನಾರೋಗ್ಯ, ಶಿಕ್ಷಣ, 
ಸಾಮಾಜಿಕ ಕಲ್ಯಾಣ, ಆಹಾರ ಹಾಗೂ ನಾಗರಿಕ ಪೂರೈಕೆ ಬರಗಾಲ ಪರಿಹಾರ 
ಕಾಮಗಾರಿಗಳು, ಪಂಚಾಯತ್‌ ರಾಜ್ಯ ಸಂಸ್ಥೆಗಳು, ಪುರಸಭೆಗಳು ಹಾಗೂ ನಗರ 
' ಸಭೆಗಳು ಮುಂತಾದ ಈ ಎಲ್ಲ ನಿಷಯಗಳೂ ಅಡಕವಾಗುತ್ತವೆ. 

ಕೆಲವು ರಾಜ್ಯಗಳನ್ನು ಹೊರತುಪಡಿಸಿದರೆ, ಸಾಮಾನ್ಯವಾಗಿ ನಾವು ಎಲ್ಲ ರಾಜ್ಯ 
ಗಳಲ್ಲಿ ಮೂರು ಪ್ರಕಾರಗಳ ಆಡಳಿತ ಘಟಕಗಳನ್ನು ಕಾಣುತ್ತೇವೆ. ಮೊದಲನೆಯ 

ಹಂತನೇ ಜಿಲ್ಲೆ, ಸತಯ ಹಂತ ಉಪವಿಭಾಗ, ಮೂರನೆ ಹಂತ ತಾಲ್ಲೂಕು ಅಥವಾ 
ತಹಸೀಲು, ಚಾಯ ಅಭಿವೃದ್ಧಿ ಹಾಗೂ ರಾಷ್ಟ್ರೀಯ ವಿಸ್ಮರಣಾ ಯೋಜನೆಗಳ 
ಕಾರ್ಯಾಚರಣೆ ಆರಂಭವಾದಂದಿನಿಂದ ಕ್ಷ ಕ್ಷೇಶ್ರನೆಂಬ ಘಟಕಕ್ಕೆ ಮಹತ್ವವು ಪ್ರಾಪ್ತ 

ವಾಗಿದೆ. ಕ್ಷೇತ್ರವು ತಾಲ್ಲೂಕಿಗಿಂತ ಗಾತ್ರದಲ್ಲಿ ಕಥಿಷ್ಟವಾಗಿರುತ್ತದೆ. “ಕಲವು ರಾಜ್ಯ 


೮೬ ಮಾನವಿಕ ಕರ್ಣಾಟಕ 


ಗಳಲ್ಲಿ ಉಸವಿಭಾಗ ಹಾಗೂ ತಹಸೀಲುಗಳು ಕಾರ್ಯಕ್ಷೇತ್ರಗಳು ಅಷ್ಟೇ ಗಾತ್ರ" 
ವನ್ನು ಹೊಂದಿರುತ್ತವೆ. ಪಂಜಾಬ ರಾಜ್ಯವು ಇದಕ್ಕೆ ದೃಷ್ಟಾ ಗತ್‌ ಪಶ್ಚಿಮ ' 
ಬಂಗಾಲ ಹಾಗೂ ಬಿಹಾರ ರಾಜ್ಯಗಳಲ್ಲಿ ಉಸವಿಭಾಗದ ಕೆಳಗಿನ ಹಂತ ಕಣೆ: 
ಬರುವುದಿಲ್ಲ. ಕ್ಷೇತ್ರ ಹಾಗೂ ಜನಸಂಖ್ಯೆಗಳನ್ನು ಪರಿಗಣಿಸಿದರೆ ನಮ್ಮ ರಾಷ್ಟ್ರದ 
ಜಿಲ್ಲೆಗಳ ಗಾತ್ರದಲ್ಲಿ ವ್ಯತ್ಯಾಸ ಕಂಡುಬರುತ್ತ ದೆ. ಅವುಗಳ ಬಗ್ಗೆ ವಿವರಗಳನ್ನು ಈ 
ಕೆಳಗೆ ಕಾಣಿಸಿದ ಪಟ್ಟಿ ಯಲ್ಲಿ ನಮೂದಿಸಲಾಗಿದೆ. 
ವಿವಿಧ ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಜಿಲ್ಲೆಗಳಲ್ಲಿ 
ಪ್ರದೇಶ ಹಾಗೂ ಜನಸಂಖ್ಯೆ ಯ ks ಪ್ರ ಮಾಣಿ 


ಪ್ರದೇಶ ಜನಸಂಖ್ಯೆ 
ರಾಜ್ಯಗಳು (ಚದುರ ಕಿ.ಮಿ.ಗಳಲ್ಲಿ) ಹ ಕಂ ್ಳ್ಸ 
ನೆ] 1 2 3 

1. ಕರ್ನಾಟಕ 10,094 19,54,511 
2. ಆಂಧ್ರಪ್ರದೇಶ 11,960 23,28,247 
3. ಅಸ್ಸಾಮ್‌ 4619 11,70,402 
4. ಬಿಹಾರ 5,609 22,55,314 
5, ಹರಿಯಾಣ 3,684 10,76,885 
6. ಗುಜರಾತ್‌ 10,317 17,93,989 
7. ಹಿಮಾಚಲ ಪ್ರಜೇಶ 4,639 3.56,735 ' 
8 ಜಮ್ಮು ಹಾಗೂ ಕಾಶ್ಮೀರ 15,874 4,27,671 ಕ 
9, ಕೇರಳ 2776 18,18,120... 
10... ಮಹಾರಾಷ 9,925 20,25,296 
11. ಮಧ್ಯಪ್ರದೇಶ 9,854 11,59,530 1 
12. ಮಣಿಪುರ 3,721 2,36,826 1 
13. ಮೇಘಾಲಯ 4,486 2,67,164 
14, ನಾಗಾಲ್ಯಾಂಡ್‌ 2,368 1,10,704 © 
1೨. ಒರಿಸ್ಸಾ 11,977 20,28,482 
16. ಪಂಜಾಬ 4,197 13,99,076 
17. ರಾಜಸ್ತಾನ 13,163 13,17,764 
18. ಸಿಕ್ಕಿಂ 1,774 79,096 
19. ತಮಿಳುನಾಡು 7,225 26,89,337 
20. ತ್ರಿಪುರಾ 3,495 6,84,353 
21. ಅರುಣಾಚಲ ಪ್ರದೇಶ 9,305 70,204 


ಭಾವಾ ಬ 


ರಾ ಸಾಮಾ ಸರತ A A 


ಭಾರತದ ಆಡಳಿತದಲ್ಲಿ ತಾಲ್ಲೂಕುಗಳ ವ್ಯವಸ್ಥೆ ೮೩ 


1 2 3 
22. ಮಿಠೋರಾಂ RT JASE 
23. ಉತ್ತರ ಪ್ರದೇಶ 5,257 19,80,000 
24. ಪಶ್ಚಿಮ ಬಂಗಾಲ 5,547 34,11,290 


ಕೇಂದ್ರಾಡಳಿತ ಪ್ರದೇಶಗಳು 


1. ಅಂಡಮಾನ ಹಾಗೂ 


ಸಿಕೋಬಾರ ದ್ವೀಪಗಳು 4,124 94,370 
2. ಗೋವಾ, ದಮನ, ದೀವ 1,274 3,62,243 
3. ದಿಲ್ಲಿ 1,483 62,20,406 
4. ಚಂಡೀಘಡ 114 4,51,118 
5, ಪಾಂಡಿಚೇರಿ 123 1,51,118 
6. ದಾದ್ರಾ ಹಾಗೂ ನಗರ ಹವೇಲಿ 491 1,03,676 
7. ಲಕ್ಷದ್ವೀಪ 32 40,249 


i 


ಸಂಸ್ಕ್ರಾನಗಳ ವಿಲೀನೀಕರಣ ಹಾಗೂ ಭಾಷಾವಾರು ಪ್ರಾಂತಗಳ ರಚನೆ 
ಇವೆರಡೂ ಸಂಗತಿಗಳು ನಮ್ಮ ರಾಜ್ಯಗಳ ಹಾಗೂ ಜಿಲ್ಲೆಗಳ ಗಾತ್ರವನ್ನು ಹೆಚ್ಚು 
ಕಡಮೆ ಮಾಡಿವೆ. ಸಂಸ್ಥಾನಗಳ ವಿಲೀನೀಕರಣವು ಚಿಕ್ಕಪುಟ್ಟ ಜಿಲ್ಲೆಗಳ 
ನಿರ್ಮಾಣಕ್ಕೆ ಎಡೆಮಾಡಿಕೊಟ್ಟಿ ತು. ಉದಾಹರಣೆಗೆ ಪಂಜಾಬ ರಾಜ್ಯದ ಕಪುರಾಲ 
ಜಿಲ್ಲೆಯು ಅದಕ್ಕೆ ಹೊಂದಿಕೊಂಡಿರುವ ನೆಕೆಯ ಜಲಂಧರ ಜಿಲ್ಲೆ ಗಿಂತ ಚಿಕ್ಕದಾಗಿದೆ. 
1956ರಲ್ಲಿ ಸೆನ್ಸ ರಾಜ್ಯವು ಪುನರ್ಫಹಟತವಾಯಿತು. ಆದರೆ ಪೆಪ್ಸುರಾಜ್ಯದ ಜನತೆ 
ಚಿಕ್ಕು ಜಿಲ್ಲೆಗಳ ನಿರ್ಮಾಣಕ್ಕೆ ಒತ್ತಾಯ ಮಾಡಿತು. ಆಡಳಿತಾತ್ಮಕವಾಗಿ ಆ ಜಿಲ್ಲೆ 
ಗಳೆಲ್ಲ ನಿಸ್ಟ್ರಯೋಜಕವಾಗಿದ್ದವು. ರಾಜಕೀಯ ಒತ್ತಡವು ಬಲವತ್ತರವಾಗಿದ್ದುದ 
ರಿಂದ ಪೆಪ್ಪುರಾಜ್ಕದ ಜಿಲ್ಲೆಗಳು ಪುನರ್ಫಟಿತಗೊಳ್ಳುವ ಅವಕಾಶವನ್ನು ಕಳೆದು 
ಕೊಂಡವು. 1966ರಲ್ಲಿ ಸಂಜಾಬ ರಾಜ್ಯವು ಭಾಷಾವಾರು ತಳಹದಿಯ ಮೇಲೆ 
ಪುನರ್ಫಟತಗೊಂಡಿತು. ಆದೆಕ್ಸಾಗಿ ಸಂಜಾಬದ ಜಿಲ್ಲೆಗಳು ಅಸ್ತವ್ಯಸ್ತ ಗೊಂಡವು, 
ಉನಾಹರಣೆಗಾಗಿ ಅಂಬಾಲಾ, ಕಾಲ್ಪಾ, ಕಾಂಗ್ರಾ ಹಾಗೂ ಗುರುದಾಸಪುರ 
ಗಳನ್ನು ಒಡೆದು ಧಾರ್ಮಿಕ ಶಹಳದಿಯ ಮೇಲೆ ನೆರೆಯ ಜಿಲ್ಲೆಗಳೊಂದಿಗೆ ವಿಲೀನ 
ಗೊಳಿಸಲಾಯಿತು, ಜನಸಂಖ್ಯೆಯ ಪ್ರಮಾಣ ಹಾಗೂ ಕ್ಷೇತ್ರ ಗಾತ್ರ ಇವೆರಡೂ 
ಸಂಗತಿಗಳನ್ನು ಕಡೆಗಣಿಸಲಾಯಿತು. ಕೆಲವೊಂದು ಜಿಲ್ಲೆಗಳ ಕ್ಷೇತ್ರ ಗಾತ್ರ ಕಡಮೆ 
ಯಾಗಿ ಜನಸಂಖ್ಯೆಯ ಸ್ರಮಾಣ ಹೆಚ್ಚಾಯಿತು. ಅದರಂತೆಯೇ ಕೇರಳದಲ್ಲಿ 


೮೮ ಮಾನವಿಕ ಕರ್ಣಾಟಕ 


ಜಿಲ್ಲೆಯ ಗಾತ್ರ 1454 ಚ.ಮೈಲುಗಳಷ್ಟಾಗಿದ್ದರೆ, ರಾಜಸ್ಥಾನದಲ್ಲಿಯ ಜಿಲ್ಲೆಯ ' 
ಗಾತ್ರ 6951 ಚ. ಮೈಲುಗಳಷ್ಟಾಗಿರುತ್ತದೆ, ಭಾರತದಲ್ಲಿಯ ಜಿಲ್ಲೆಗಳ ಗಾತ್ರದೆ 
ಬಗ್ಗೆ ಕೇಂದ್ರ ಸರಕಾರದ ಒಂದು ಅಧ್ಯಯನ ತಂಡವು ಪರಿಶೀಲನೆಯನ್ನು ಕೈಕೊಂಡಿತು. 
ಈ ಅಧ್ಯಯನ ತಂಡವು 4000ಕ್ಕಿಂತಲೂ ಹೆಚ್ಚು ಚ.ಕಿ.ಮೀ. ಗಳಷ್ಟು ಹೆಚ್ಚು 
ಪ್ರದೇಶವನ್ನು ಹಾಗೂ ಒಂದು ದಶಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದ 
ಜಿಲ್ಲೆಯು ಹಾಗೂ ಅದೇ ರೀತಿಯಾಗಿ 750ಕ್ಕಿಂತ ಹೆಚ್ಚು ಚ.ಮೈಲುಗಳಷ್ಟು 
ಪ್ರಜೀಶವನ್ನು ಹಾಗೂ 1,50,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದ ಶಾಲ್ಲೂಕು 
ದಕ್ಷ ಆಡಳಿತಕ್ಕಾಗಿ ಮತ್ತು, ಅಭಿವೃದ್ಧಿ ಕಾರ್ಯಕ್ರಮಗಳ ಕಾರ್ಯಾಚರಣೆಗಾಗಿ 
ಅಸಮರ್ಪಕವಾಗಿರುತ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಮಾಡಿತು. ಈ ಮಾನ 
ದಂಡದ ಆಧಾರದ ಮೇಲೆ ಭಾರತದಲ್ಲಿ 216 ಜಿಲ್ಲೆಗಳು ಹೆಚ್ಚು ಗಾತ್ರವನ್ನು 
ಹೊಂದಿರುತ್ತವೆ. ಈ ಮಾತು ದಕ್ಷಿಣ ಭಾರತದಲ್ಲಿಯ ಜಿಲ್ಲೆಗಳಿಗೆ ಹೆಚ್ಚಾಗಿ 
ಅನ್ವಯಿಸುತ್ತದೆ. 


ಎಂ. ಎನ್‌. ಪ್ರಭಾಕರ್‌ 


ಔತ್ತರೇಯ ದ್ರಾವಿಡ: ಜಂಘಾ-ಭಾದ್ಕ ಪ್ರಕರಣವು 


ಔತ್ತಕೀಯ ಸಂಪ್ರದಾಯದ ಶೈಲಿಗಳನ್ನು ಅಭ್ಯಸಿಸುವಾಗ ಮಿಶ್ರಕ ಶೈಲಿಯ 
ಹಲವಾರು ವರ್ಣನೆಗಳನ್ನು ಕಾಣುತ್ತೇವೆ. ಮಿಶ್ರಕವೆಂದಲ್ಲಿ ಹಲವಾರು ಔತ್ತರೇಯ 
ಶೈಲಿಗಳ ಮಿಶ್ರಣವೇ ಆಗಿದೆ, ಅಪರಾಜಿತ ಪೃಚ್ಛಾ ಗ್ರಂಥದ 114ನೇ ಅಧ್ಯಾಯದಲ್ಲಿ 
ಮಿಶ್ರಕಜಾತಿಯ ಪ್ರಾಸಾದಗಳ ವಿವರಣೆಯಿದೆ. 


ಮಿಶ್ರಕಂ ತಲಚ್ಛೆಂದಂ ಚ ಪೀಠಂ ವೈನಾಗರಂ ಸ್ಮೃತಂ 
ದ್ರಾವಿಡೇ ಚ ಭವೇತ್‌ ಜಂಘಾ ಶಿಖರಂ ವಿಮಾನೋದ್ಭವಂ 


ಮಿಶ್ರಕ ಜಾತಿಯಲ್ಲಿ ಹಲವಾರು ಪ್ರಭೇದಗಳಿದ್ದು ಅವುಗಳಲ್ಲೊಂದು ನಾಗರ 
ಪೀಠವನ್ನು, ದ್ರಾವಿಡ ಜಂಘಾ ಹಾಗೂ ವಿಮಾನೋದ್ಭವ (7) ಶಿಖರವನ್ನೂ 
ಮೈಗೂಡಿಸಿಕೊಂಡಿದೆ. ಈ ರೀತಿಯ ಪ್ರಾಸಾದ ಕಿಚನೆಗಳು ಹಲವಾರು. ಇವು 
ಶಾಸ್ತ್ರ ಸಮ್ಮತವೆನಿಸಿತು. ಈ ರೀತಿಯ ರಚನೆಗಳು ವೈವಿಧ್ಯಮಯ ಪ್ರಯೋಗ 
ಶೀಲತೆಗೆ ಕಾರಣವಾಯಿತೆನ್ನಬಹುದು. ಇಂತಹ ಪ್ರಯೋಗಗಳನ್ನು ಹೆಚ್ಚಾಗಿ 
ಹೊಯ್ಸಳರ ಕಾಲದಲ್ಲಿ ಕಾಣುತ್ತೇವೆ, ಜಗತಿಮೂಲತಃ ನಾಗ:ಶೈಲಿಯ ಲಕ್ಷಣವೆನಿ 
ಸಿದ್ದರೂ ನಾಗರ ನೀಠಗಳನ್ನೊಳಗೊಂಡ ದ್ರಾವಿಡ ಪ್ರಾಸಾದ ರಚನೆಯು ಸ್ವೀಕೃತ 
ವಾಯಿತು. ಈ ರಚನೆಗಳು ಚಿತ್ತಾ ಕರ್ಶಕವೆನ್ಸ್ಪಿ ಸುವುದಗೊಂದಿಗೆ ಅಧ್ಯಯನಕ್ಕೆ 
ತೊಡಕಾದದ್ದೂ ಉಂಟು, ಪ್ರಸ್ತುತ ಲೇಖನದಲ್ಲಿ ಔತ್ತರೇಯ ದ್ರಾ ವಿಡ ಶೈಲಿಯ 
ದೇವಾಲಯಗಳ ಜಂಘಾ ಹಾಗೂ ಛಾದ ಜಬ ಗೆ ನಿವರಿಸಲು ಮಃ. ಸಲಾಗಿದೆ, 

ಔತ್ತರೇಯ ದ್ರಾವಿಡಶೈ ಲಿಯ ನನರಯ ಹ ಸ್ರಕಾರ ಆ“ ನೀಕೋಧ್ಹೇಕರ್ಣ 
ಕೀಖಾಶ್ಚ ಭೂಮಿಕಾ ಕ್ರ ಮಸಂಸ್ಚಿ ತಾಃ” ಎಂದು ಗುರುತಿಸಿದ್ದು ಪೀಠಾನಂತರ ಭೂಮಿ 
ಜಾ” ಭೂಮಿಕಾ ರಚಿಸೆಯಿದೆ. ಭೂಮಿ ರಚನೆಯಲ್ಲಿ ಜಂಘಾ ಹಾಗೂ ಕೂಟಗಳೇ 
ಪ್ರಮುಖ ಅಂಗಗಳು. 

ಮೊದಲ ಭೂಮಿಯ ಜಂಘಾ ಭಾಗವೇ ಆಲಯದ ಭಿತ್ತಿ ರಚನೆಗೆ ಸರ್ಯಾಯ 
ವಾಗಿ ಮೇಲ್ಕಂಡ ವಿವರಣೆಯಲ್ಲಿ ಗುರುತಿಸಲ್ಪ ಟ್ರ ಜಿಯೆಂದು ಗಮನಿಸಬೇಕು. ದ್ರಾ “od 
ಶೈಲಿಯಲ್ಲಿ ಪೂರ್ಣ ಪ್ರಮಾಣದ ಭಿತ್ತಿ ರಚನೆಯು ಒಂದು ರೀತಿಯಲ್ಲಿ ಗೌಣನೆಂಡೇ 


೯ಂ ಮಾನವಿಕ ಕರ್ಣಾಟಕ | 


ಹೇಳಬೇಕು, ಆದರೆ ದೀಪಾರ್ಣವ ಗ್ರಂಥದಲ್ಲಿ “ ದ್ರಾವಿಡೀ ಜಂಫಾ” ಎಂಬ { 
ಪ್ರಭೇದವನ್ನು ಗುರುತಿಸುವುದರಿಂದ ಸಂಪೂರ್ಣವಾಗಿ ಅಲ್ಲಗಳೆಯಲಾಗದು. | 
ಔತ್ತರೇಯ ದ್ರಾವಿಡ ಪೀಠ ರಚನೆಯಲ್ಲಿ ನಾಲ್ಕಾರು ಪಟ್ಟಿಕೆಗಳ ಅಥವಾ 
ಹಲವಾರು ಸ್ತರಗಳಿಂದ ಕೂಡಿದ ರಚನೆಯು, ಓನ್ನತ್ಯದಿಂದ ಕೂಡಿದ್ದು ಭಿತ್ತಿರಚನೆ ' 
ಯನ್ನು ಕಿರಿದಾಗಿಸಿದೆ. ಬೇಲೂರು ಹಳೇಬೀಡುಗಳಲ್ಲಿ ಜಗತಿಯ ಮೇಲೆ ಪೀಠ ರಚನೆ ' 
ಯಿದ್ದು ಈ ಪೀಠವು ಹಲನಾರು ಪಟ್ಟಿ ಕೆಗಳಿಂದ ಕೂಡಿದೆ. ತದನಂತರ ಹಲವಾರು 
ದೇವತಾ ಮೂರ್ತಿಗಳನ್ನುಳ್ಳ ಫಲಕಗಳಿದ್ದು ನಂತರ, ಕೂಟಛಾದ್ಯ ರಚನೆಯಿದೆ. 
ಕೂಟ ಛಾದ್ಯದನಂತರ ಕುಡ್ಕಸ್ತಂಭಗಳ ರಚನೆಯಿದ್ದು ಇವು ಮೂಲ ಛಾವಣೆ 
ಕ್ಕ 

i 


ಯೊಡನೆ ಸೇರುತ್ತದೆ. ಈ ದೇವಾಲಯಗಳಲ್ಲಿ ಲೀಲಾ ಮೂರ್ತಿಗಳುಳ್ಳ ಫಲಕಗಳೇ ' 
ಪ್ರಮುಖವಾಗಿ ಜಂಘಾಭಾಗವನ್ನು ಆಕ್ರಮಿಸುತ್ತದೆ. ಈ ರಚನೆಗಳು ಆವರಿಸಿದ ' 
ಸ್ಫಳ ಕಿರಿದಾದರೂ ಅವುಗಳ ರಚನೆ ಗಮನಾರ್ಹವಾದುದು. ಸೆ 

ಔತ್ತರೇಯ ಗ್ರಂಥಗಳು ಭಿತ್ತಿಭಾಗವನ್ನು ಮಂಡೋವರವೆಂದು ಗುರುತಿಸು ' 


ತಡೆ. ಅಪರಾಜಿತ ಪೃಚ್ಛಾ ಗ್ರಂಥದ ಸಂಪಾದನಕಾರರು ಮಂಡೋವರವನ್ನು i 


ಮಂಡಾದ್ರಿ ಮೂಲದ ಿ್ಚತ್ತಿ ಯೆನ್ನುತ್ತಾರೆ. ಮಂಡೋವರದ ರಚನೆ ಇಂತಿದೆ; 
ವಿಸ್ತಾರ ಸಮಉತ್ಸೇಧೇ ಯಾವತ್‌ ಪ್ರಥಮಭೂಮಿಕಾ ಶೃ 
ಶೃಂಗಕೂಟೋದಯಂ ತೃಕ್ತ್ವ ಶೇಷಂಮಂಡೋವರಂಭವೇತ್‌ 
ವಿಮಾನೇಭೂಮಿಜೇ ಚೈವ ವರಾಟೇಚ ತಥೈವಚೆ 
ದ್ರಾವಿಡೇ ಚೈವ ಉತ್ಸೇಧಂ ತಾವತ್ಚ್ಟೀ ಠೋಧ್ವ ೯ ಮಸ್ತಕಂ $ 
ದ್ರಾವಿಡ ಶೈ ಲಿಯಲ್ಲಿ ಹನ್ನೆ ರಡು ಭೂಮಿಯವರೆಗೆ ರಚನೆಗೆ ಅವಕಾಶವಿದೆ, 
ಮೊದಲ A ಶೃ ೦ಗ ಕೂಟಗಳ ಭಾಗವನ್ನು ಹೊರತುಪಡಿಸಿದ ಭಾಗವೇ 
ಜಂಘಾ ಅಥವಾ ಮಂಡೋವರನೆನ್ನಿ ಸಿಜಿ, ಔತ ತ್ರ ಕೀಯ ಸಂಪ್ರದಾಯದ ಇತರ 
ತೈ ಲಿಗಳ ಮಂಡೋವರ ರಚನೆಯೂ. ದ್ರಾವಿಡ ಶೈಲಿಯ ರಚನೆಗಿಂತ ಹೆಚ್ಚು ಭಿನ್ನ 
ಸಸ. 
ಪ್ರಾ ಸಾದಮಂಡನ ಗ್ರಂಥದಲ್ಲಿ ನಾಗರಾದಿ ಶೈಲಿಗಳನ್ನು ವಿವರಿಸುತ್ತಾ 
ಕ ಪೀಕೋಡ್ಸಿ ೯ ಉದೆಯಶ್ಸೈೈವ ಧಾದ್ಯಾಂತೇ ನಾಗರಾದಿಷು ” ಎಂದು ಪೀಠದ 
ಮೇಲಿಂದ ಸಜ್ಜ ಯವರೆಗಿನ ಭಾಗವನ್ನು ಮಂಡೋವರನೆಂದು ಬಣ್ಣಿ ಸಿದೆ. ಮಂಡ್ಕೊ 
ವರದ ಆಲಂಕರಣವು ನಾಲ್ಕು ಪ್ರ ಭೇದೆಗೆಳೆಂದು ದೀಪಾರ್ಣವ ಗ ಗ್ರಂಥವು ಗುರುತಿಸಿದ್ದು 
ಈ ವಿವರಗಳನ್ನು ಕುರಿತ ಭಾಗವು ಈ ರೀತಿಯಿದೆ : 
ನಾಗರೀಚ ತಥಾಲಾಟೀ ವೈರಾಟೀ ದ್ರಾವಿಕೀತಥಾ 
ಶುದ್ದಾ ತುನಾಗರೀಖ್ಕಾ ತಾ ಪರಿಕರ್ಮ ವಿವರ್ಜಿತಾ 
ಸ್ತ್ರೀ ಯುಗ್ಮ ಸರಿಯುತಾ ಲಾಟೀ ವೆ, ರಾಟೀ ಪತ್ರ ಸಂಕುಲಾ 
ಮಂಜರೀ ಚತಾಜಾ ಕಾರ್ಯಾ ಜಂಘಾಚ ದ್ರಾವಿಡೀ ಸದಾ 


ನಾಗರೀಜಂಘಾ ರಚನೆಯು ಶುದ್ಧ ಹಾಗೂ ಸಾದಾ ರಚನೆಯೆಂದು ಗುರುತಿಸ 


ಔತ್ತರೇಯ ದ್ರಾವಿಡ: ಜಂಘಾ-ಛಾದ್ಯ ಪ್ರಕರಣ ೯೧ 


ಲ್ಪ ಟ್ಟ ಜಿ, ಲಾಹೀ ತ್ರೈ ಲಿಯಲ್ಲಿ ಸ್ತ್ರೀ ಯುಗ ಮಗಳನ್ನು ಜಂಘೊ ಭಾಗದ ಆಲಂಕರಣದಲ್ಲಿ 
ಆಶನಡಿಸಿರುವುದನ್ನು ಶಾಸ್ತ್ರಗಳು ಸಮ ತಿ. 


ವೈರಾಟೀ ಪ್ರಭೇದದಲ್ಲಿ ಕಮಲ ಪತ್ರಗಳು ರಚನೆಯನ್ನು ಪ್ರಾಸಾದ ಮಂಡನದ 
ಸಂಪಾದನಕಾರರು ಗುರುತಿಸುತ್ತಾರೆ, ದ್ರಾವಿಡೀ ಜಂಘಾರಚನೆಯು ಭಿತ್ತಿಯಲ್ಲಿ 
ಹೆಲವಾರು ಶೃಂಗಗಳ ಅಲಂಕರಣವನ್ನು ಅಳವಡಿಸಿಕೊಂಡಿದ್ದು ವಿಶೇಷ ಶೋಭೆ 
ಯನ್ನುಂಟುಮಾಡುತ್ತದೆ. ಈ ನಾಲ್ಕು ಪ್ರಭೇದಗಳನ್ನು ಪ್ರತ್ಯೇಕ ಶೈಲಿಗಳಲ್ಲಿ 
ಸೂಚಿಸಿದ್ದ ರೂ ಚಾಲ ಕ್ಯ ಹಾಗೂ ಹೊಯ್ಸ ಳರ ಕಾಲದಲ್ಲಿ ಮೀಳಿತವಾಗಿ ಬಳಸಿದ್ದನ್ನು 
ಗುರುತಿಸ 'ಬಹೆ: ದು. ಆ ಕಾಲದ ಬಸದಿಗಳಲ್ಲಿ ಭಿತ್ತಿರಚನೆಯು ಅಲಂಕರಣವಿಲ್ಲದೆ 
ನಿರ್ಮಾಣಗೊಂಡುಜೀೇ ಹೆಚ್ಚು. ದೇವಾಲಯಗಳ ಬಹುಪಾಲು ಜಂಘಾ ಭಾಗಗಳಲ್ಲಿ 
ಶೈ ೦ಗ ಮಾದರಿಗಳನ್ನು ಅಲುಕರಣಕ್ಕಾಗಿ ಕಂಡರಿಸಿದ್ದು ನಾಗರ, ಭೂಮಿಜ್ಕ 
ದ್ರಾ ವಿಡ ಇತ್ಯಾದಿ ಶೆ ಗಳು ವಿವಿಧ ಮಾದರಿಗಳನ್ನು ಪ್ರ ದರ್ಶಿಸಿದ್ದಾ ರೆ, ವಿದ್ವಾಂಸ 
ಎಂ, ಎ, ಢಾಕೆಯವರು ವ:ಂಡೋವರದಲ್ಲಿನ ಆಲಂಕಾರಿಕ "ಶೃಂಗ ಲಕ್ಷ್ಮಣಗಳನ್ನಾ ಧರಿಸಿ 
ನಾಗರ, ಭೂಮಿಜ ಕೈಲಿಗಳನ್ನು ಗುರುತಿಸಲು ಶ್ರಮಿಸಿದ್ದಾರೆ. 


ಕುಬಟೂರಿನ ಶಾಸನರೀಶ್ಯಾ, « ದ್ರಾವಿಡ ಭೂಮಿಜ ಪಿರಿದುಂ ನಾಗರ ಮೆಂಬ 


, ಬಹು. ವಿಧದ ಭದ್ರೋಪೇತದಿಂದ * ಎಂಬ ಶಾಸನದ ಒಕ್ಕಣೆ ಜಂಘಾ ಆಲಂಕರಣೆಗೆ 


ಸಂಬಂಧಿಸಿದೆ... “ ಮಂಜರೀ' ಎಂದು ಶಾಸ್ತ್ರ ಗ್ರಂಥಗಳು ಗುರ:ತಿಸಿರುವುದನ್ನು 
ಶಾಸನವು ಭದ್ರೊ ೇ(ಸೇತದ ಮೇಲಿರುವ ಅಥವಾ ಜಾ ಭಾಗದ ಮೇಲಿರುವ ಶೃಂಗಾ 


ಕೃತಿಗಳನ್ನು ನಿರ್ಜೇಶಿಸುತ್ತದೆ. 


ಗರ್ಭ ಗೃಹದ ರಚನೆಗಳು ಮೂಲತಃ ಚತುರಶ್ರಾಕಾರವೆನಿಸಿದ್ದರೂ 
ತ್ರಯಂಗ, ಪಂಚಾಂಗ, ಸಪ್ತಾಂಗ, ನವಾಂಗ ರಚನೆಗಳು ನಕ್ಷಶ್ರಾಕಾರವೆಂಬ ಭಾವನೆ : 
ಮೂಡಿಸುವುದುಂಟು.. ಈ ಅಂಗರಚನೆಗಳು ಪೀಠ ಜಂಘಾದಿಗಳಿಂದ ಶು: 
ಕಿರಿದಾಗಿ ಅಂತ್ಯಗೊಳ್ಳು ತ್ತ, ದೆ. ಆಂಗ ಉಪಾಂಗರಚನೆಗಳು ಕರ್ಣ, ಭದ್ರ 
ಪ್ರತಿ ರಥ, ಇತ್ಯಾದಿ ಶಬ್ದ ಗಳಿಂದ ಗುರುತಿಸಲ್ಪಡುತ್ತ ದೆ. ಇವನ್ನೇ ಒಂಬೆಣೆ ಸ 
EN ಜಸ ಭಾಗದಲ್ಲಿ ಅಂಗಗಳನ್ನು ಫಾಲನಾ ಎಂದು ಗುರುತಿಸುತ್ತಾರೆ, 


kh 


“ ಶ್ರಿಪಂಚ ಸಪ್ತ ನಂದಾಂತಂ ಫಾಲನೋಪಾಂಗ ಬಾಹ್ಯತಃ 

ಕೆಲವು ರಚನೆಗಳಲ್ಲಿ ಮಂಡೋವರವು ಕೇವಲ ಬೋಳ:ದ ಭಿತ್ತಿ ಭಾಗವನ್ನು 
ಪ್ರತಿನಿಧಿಸಿದ. ಬೋಳಾದ ಭಾಗವನ್ನು ಸಾರ್ಥಕ್ಯಗೊಳಿಸಲು ಕುಡ್ಯಸ್ಮಂಭಗಳನ್ನು 
ನಿರ್ಮಿಸಿದರು. ವೂಲಶಃ ಇದು ಭಿತ್ತಿ ಯೇ ಹೊರತು ಸ್ವತಂತ್ರ ಸ್ತಂಭಗಳಲ್ಲ. 
ಉದಾಹರಣೆಗಾಗಿ ಶೆಟ್ಟಿ ಕೆಕಿಯ ಯೋಗಮಾಧವ ದೇವಾಲಯದ ಭಿತ್ತಿ ರಚನೆಯನ್ನು 
ನೋಡಬಹುದು. ಒಂಜಿಣೆ ಮತ್ತು ಮುಂಬೆಣೆಗಳು ಕೂಡುವಲ್ಲಿ ಸ್ತ ಂಭಗಳನ್ನು 
ಕಡೆಯುವ ಪ್ರಯತ್ನ ನಿದಿ. ನಕ್ಷತ್ರಾಕಾರದ ದೇವಾಲಯಗಳ ಅಂಗಗಳನ್ನು ಸ್ತಂಭ 


೯೨ ಮಾನವಿಕ ಕರ್ಣಾಟಕ 


ಗಳೋಪಾದಿಯಲ್ಲಿ ಕಡೆದಿದ್ದನ್ನು ಅರಸೀಕೆರೆಯ ಶಿವಾಲಯದಲ್ಲಿ ಕಾಣಬಹುದು, 
ಇವನ್ನು ಕುಡ್ಯ ಸ್ಮಂಭಗಳೆಂದೇ ಗುರುತಿಸಬೇಕು. 

ಜಂಘೂ ಭಾಗದ ಪ್ರತಿ ಅಂಗಗಳ ಅಂಚುಗಳಲ್ಲಿ ನೀಳವಾದ ಅಣುಕು ಸ್ತಂಭ 
ಗಳ ರಚನೆಸನ್ನು ಭಿತ್ತಿಯಗಲಕ್ಕೂ ರಚಿಸಿರುವುದನ್ನು ಬೆಳವಾಡಿಯ ವೀರ 
ನಾರಾಯಣ ದೇವಾಲಯದಲ್ಲಿ ಕಾಣಬಹುದು. ಈ ರೀತಿಯ ಸ್ಮಂಭರಾಜಿಯ 
ನಿರ್ಮಾಣ ಹಲವಾರು ದೇವಾಲಯಗಳಲ್ಲಿ ಕಂಡುಬರುತ್ತದೆ. 

ಬಹುಶಃ ಅತಿ ಎತ್ತರದ ಜಂಘಾರಚನೆಯು ಡಂಬಳದ ಜೊಡ್ಡಬಸಪ್ಪನ ಗುಡಿ 
ಯಲ್ಲಿ ಕಂಡುಬರುತ್ತದೆ. ಭಿತ್ತಿ ಭಾಗದಲ್ಲಿ ಶೃಂಗಾಕೃತಿಗಳನ್ನೂ ಕಡೆದಿದ್ದು ಮಂಟಪ 
ಗಳಂತೆ ಸ್ತಂಭಗಳನ್ನೂ ಧರಿಸಿ ನಿಂತಿರುವುದನ್ನೂ ಗುರುತಿಸಬಹುದು. 

" ಮಂಜರೀ' ರಚನೆಯು ಕೇವಲ ಔತ್ತರೇಯ ದೇವಾಲಯಗಳಿಗೆ ಸೀಮಿತ 
ಗೊಂಡಿಲ್ಲ. ಪಟ್ಟದಕಲ್ಲಿನ ಪಾಪನಾಥದ ದೇವಾಲಯದ ಭಿತ್ತಿಯ ಅಲಂಕರಣದಲ್ಲಿ 
ಪ್ರಕಟಗೊಂಡ ಶೃ ಶೃಂಗಾರಕ್ಕ ತಿಗಳು ಚೈತ್ಯಗ್ಯ ಹದ್ದಾರವನ್ನೂ ನೆನಪಿಸುತ್ತದೆ. ಜಾ 
ರೀತಿಯ ಅಲಂಕರಣವನ್ನು. ಐಹೊಳೆಯ ಗೌಡರ ಗುಡಿಯ ಗರ್ಭಗೃಹದ ಹೊರ 
ಮೈಯಲ್ಲಿ ಮತ್ತು ಮಹಾಕೂಟೇಶ್ವರ ದೇವಾಲಯದ ಳಳ ಜಾಲಂದ್ರದ 
ಮೇಲೆ ಗುರುತಿಸಬಹುದು. iE ¥ ದೇವಾಲಯದ ಬಾಗಿದ ವಿಮಾನ ರಚನೆ 
ಯನ್ನೂ ಅದರ ಮೂಲವನ್ನು ಗರುತಿಸುವಲ್ಲಿ ಈ ಅಲಂಕರಣಗಳು ನೆರವಾಗುವ 
ಸಾಧೃತೆಯಿದೆ. ಔತ್ರಿಕೇಯ ಹಾಗೂ ದಾಕ್ಷಿಣಾತ್ಯ ಸಂಪ್ರದಾಯಗಳು ಕವಲೊಡೆ 
ಯುವ ಹಾದಿಯಲ್ಲಿ ಪಾಪನಾಥ ದೇವಾಲಯವು ರಚನೆಗೊಂಡಿದೆ ಎಂದು ಪ್ರಮಃಖ 
ವಾಗಿ ಗಮ ಸಿಸಬೇಕು. 

ಲಾಟೀ ಪ್ರಭೆೇದದ ಜಂಘಾ ರಚನೆಯಲ್ಲಿ ಸ್ತ್ರೀಯುಗ್ಮಗಳನ್ನು ಕಡೆಯಲು 
ps ಪಾಪನಾಥ ಮುಂಶಾದ ನನನಲ ಭಿತ್ತಿಯ 
ಮೇಲೆ ದಂಸತಿ ಶಿಲ ವನ್ನು ಕಾಣುತ್ತೇವೆ, ಭಿತ್ತಿಯ ಚೈತ್ಯಗೃ ಹ ದ್ವಾರಾಕೃತಿಯ 
ಕೆಳಗೆ ದೇವತೆಗಳ "SU ಶಿಲ್ಪಗಳನ್ನು ಕಾಣುತ್ತೇವೆ. ಈ ರೀತಿಯ 
ರಚನೆಯೂ ಸಂಪ ಶ್ರ ದಾಯನೆನ್ಸಿಸಿತು. ಅರಸೀಕೆರೆಯ ದೇವಾಲಯವನ್ನು ಗಮನಿಸಿದಾಗ 
ಇದು ಮೂಲತಃ ಶಿವಾಲಯವೆಸಿಸಿದ್ದರೂ ನಕ್ಷತ್ರಾಕಾರದ ಗರ್ಭಗೃಹದ ಹೊರಾಂಗಣ 
ದಲ್ಲಿ ನಿಷ್ಣುಂನಚತುರ್ವಿಂಶತಿ ಮೂರ್ತಿಗಳು ಹೆಸರುಗಳೊಂದಿಗೆ ಪ ್ರದಕ್ಷಿಣಾನುಸಾರವಾಗಿ 
ಕಡೆಯಲ್ಪಟ್ಟಿ ಜಿ. ಇದರಿಂದ ದೇವಾ ಲಯವನ್ನು ಶೈವ ಜಾ ವೈಷ್ಣವ ಎಂದು 
ವರ್ಗೀ ಕಕ ಅಂದಿನ ರೂವಾರಿಗಳು ಕಾರ್ಯದಲ್ಲಿ ತಾಂತ್ರಿಕ ಕುಶಲತೆಗೆ 
ಗಮನವಿರಿಸಿದ್ದರೇ ಹೊರತು ಶೈವ ಅಥವಾ ವೈಷ್ಣ ವ ಎಂಬ ಧಾರ್ಮಿಕ ಸಂಪ್ರದಾಯ 
ಗಳು ಅವರನ್ನು ಕಾಡಲಿಲ್ಲ ಎಂದು ಗಮನಿಸಬಹುದು. ಚತಕರ್ವೀಶತಿ ಮ 'ಬಿರ್ತಿಗಳು 
ಕಂಡರಣೆಯನ್ನು ಜಾವಗಲ್ಲು ಹಾಗೂ ನುಗ್ಗೆ ಹಳ್ಳಿ ಯಲ್ಲಿರುವ ಜಗತಿಯ: ಳ್ಳ ಲಕ್ಷ್ಮ 
ನರಸಿಂಹ ಡೀನಾಲಸುಡಲ್ಲಿಯೂ RS ಅರಸೀಕೆರೆಯ ಕೊ 


NN 


ಔತ್ತರೇಯ ದ್ರಾವಿಡ: ಜಂಘಾ-ಛಾದ್ಯ ಪ್ರಕರಣ ೯೩ 


ಕಂಟಕವುಳ್ಳೆ ಪೀಠ ರಚನೆಯಿದ್ದು, ಕಂಟಕದನಂತರ ವೇದಿಕೆಯಂತಿದ್ದು ವಿಷ್ಣು 
ರಗಳು ರಚಿಸಲ್ಪ ಟ್ಟ ವೆ. ಈ ಮೂರ್ತಿಗಳ ಮೇಲ್ಭಾಗದಲ್ಲಿ ಕಂಡ್ಯ ಸ್ತಂಭಗಳ 
ರಚನೆಯ: ದ್ದು ಬಾ ಜು ಛಾ ದೃ ರಚನೆಯನ್ನ ಆಶ,ಯಿಸುತ್ತದೆ ನಾಗರ ಶೈಲಿಯ 
ಜಂಘಾ ಅಥವಾ ಮಂಡೋವರ ರೆಚನೆಯಲ್ಲಿಯ. ೂ ದೇವತಾ ವಿಗ್ರಹಗಳನ್ನು 
ಕಡೆಯುವ ಸಂಪ್ರದಾಯವಿದೆ. 

ಕರ್ಣೇಶ್ವಷ್ಟೌಚದಿಕ್ಬಾಲಾಃಪ್ರಾಚ್ಯದಿಷು ಪ್ರದಕ್ಷಿಣಂ 

ನಟೇಶಃ ಪಶ್ಚಿಮೇ ಭದ್ರೇ ಹೃಂದಕ್ಕೆಃ ಸಹದಕ್ಷಿಣೇ 

ಚಂಡಸ್ಕಚೋತ್ತರೇದೇವೀ ದಂಷ್ಠಾ ್ರಿನನಸುಶೋಭಿತಾ 


ಅಪರಾಜಿತ ಪೃ ಚ್ಛಾ ಗ್ರಂಥದ ಪ್ರಕಾರ ಜಂಘಾ ರಚನೆಯಲ್ಲಿ ಪ್ರದಶಕ್ಷಿಣಾನುಸಾರ 
ಅಷ್ಟ SRS, ದಿಕ್ಟಾಲಕರು, ಪಶ್ಚಿ ಮದ ಭದ್ರೋಪೇತದಲ್ಲಿ ನಟರಾಜಶಿಲ್ಪ 
ದಕ್ಷಿಣದಲ್ಲಿ ಅಂಭಕೇಶ್ವರ ಉತ್ತರ ದಿಕ್ಕಿನಲ್ಲಿ ವಿಕೃತ ಸ್ನ ೈರೂಪಳಾದ ಚಂ 
ವಿಗ್ರ ಹೆವನ್ನು ded ಶಾಸ್ತ್ರಗಳು ನಿರ್ದೇಶಿಸಿದೆ. ಗರ ಜಾತಿಯಲ್ಲಿ ಕಲ್ಪಿಸಿದ 
3: ಅವಕಾಶವನ್ನೂ ಇತರ ೈವಿಗಳಿಗೂ ರೂವಾರಿಗಳು ವಿಸ್ತರಿಸಿದರು ಎನ್ನ ಲು 
ಸಾಧ್ಯವಿದೆ. 

ಪಂಚಾಂಗ, ಸಪ್ತಾ ೦ಗ ಇತ್ಯಾದಿ ರಚನೆಗಳುಳ್ಳ ಚತುರಶ್ರಾಕಾರದ ಗರ್ಭ 
ಗೃಹದ ಹೊರವಲಯಗಳ್ನಿೌ ದೇವಕೋಷ್ಕ ರಚನೆಗಳಿದ್ದು ಇವೂಭದ್ರೋಷೇತ ರಚನೆ 
ಗಳೆನ್ನಸಿದೆ. ಭದ್ರ ಕೋಷ್ಕಗಳೂ ಮಂಡೋವರ ಸ್ಕಾ "ನವನ್ನಾ ಕ್ರಮಿಸಿದ್ದು ಶೃ oಗ 
ರಚನೆಗಳಿಂದ ಕೂಡಿನೆ, 

ಜಂಘಾ ಅಥವಾ ಮಂಡೋವರ ರಚನೆಯು ಛಾದ್ಯ ರಚನೆಯೊಂದಿಗೆ ಆಂತ್ಯ 
ಗೊಳ್ಳು ತ್ತದೆ, ಛಾದ್ಯವೆಂದಲ್ಲಿ ಛಾದರ; ಮೇಲಿನ ಹೊದಿಕೆ, ಛಾದ್ಯದ ನಂತರ 
id ರಚನೆ ಅಥವಾ ಕೈನಿಡಿಯ ಗೋಡೆಯನ್ನು ಕಾಣುತ್ತೇವೆ. ದಾಕ್ಷಿಣಾತ್ಯ 
ದೇವಾಲಯಗಳಲ್ಲಿ ಪ್ರಸ್ತರದ ಕಪೋತ ಭಾಗವೇ ಛಾದ್ಯವೆನಿಸುತ್ತ ದೆ. ಕಪೋತದ 
ಕೆಳಗೆ ಉತ್ತರ, ಕೆ ವಲಭಿ ಮುಂತಾದ ಕಿಚನೆಗಳಿದ್ದು ಇವು ಛಾವಣಿಯ 
ಕೆಳಗಿನ ತೊಲೆ ಇತ್ಯಾದಿ ಭಾಗಗಳನ್ನು ಪ್ರತಿನಿಧಿಸುತ್ತ ದೆ ಭ್ರ ರೇಯ ರಚನೆಗಳೂ 
ಇದಕ್ಕಿಂತ ಹೆಚ್ಚು ಭಿನ್ನವೆನಿಸಿಲ್ಲ. ಬತ್ತ ಕೇಯ ದ್ರಾವಿಡ ರಚನೆಯ ಆರಂಭ ಕಾಲದ 
ತೇಳಾಲಯಗಳ ಛಾದ್ಯ ರಚನೆಯೂ ಕಪೋತವೆನಿಸಿ ಕಾಣಿಸಿಕೊಳ್ಳುತ್ತದೆ, 
ಉತ್ತೀರ, ವಾಜನಾದಿಗಳಿಗೆ ಬದಲಾಗಿ, ಪಟಿಕಾ, ವಸಂತಪಟ್ಟಿಕಾ ಇತ್ಯಾದಿ. ಸ್ತರ 
ಗಳಿವೆ. ಈ ರೀತಿಯ ರಚನೆಯನ್ನು ಕುಕೃ ಕೊರಿ ಕಲ್ಲೇಶ್ವ ಗ ಡಂಬಳದ ದೊಡ್ಡ 

ಬಸಪ್ಪ, ಬಳ್ಳಿ ಗಾಮೆಯ ಕೇದಾಕೇಶ್ವ ರ ನಿಟಾಲಯಗಳಲ್ಲಿ ಗುರುತರ. ಇದು 

ಪ್ರಾ ೫ ಭಕ ಅಕ್ಷ ಣವೂ ಹೌದು. ತದನಂತರ ಕಾಲದಲ್ಲಿ ಛಾದ್ಯವು ಸ್ವತಂತ್ರ ಸ್ತರ 
ವೆನಿಸಿದ್ದು ಮುಂಚಾಚಿ ಭಾಗಿ ಜಂಘಾ ಭಾಗದ ಅಲಂಕರಣಗಳಿಗೆ ರಕ್ಷಣೆಯನ್ನೊ ದಗಿ 
ಒನೆ. ಈ ರೀತಿಯ ರಚನೆಯನ್ನು ಹಾವೇರಿಯ ಸಿದ್ದೇಶ್ವರ, ಚೌಡದಾನಪುರದ 


೯೪ ವಹನವಿಕ ಕರ್ಣಾಟಕ 


ಮುಕ್ತೇಶ್ವರ ದೇವಾಲಯಗಳಲ್ಲಿ ಕಾಣಬಹುದು. ಛಾದ್ಯವುಪ್ರತ್ಯೇಕ ರಚನೆಯೆಂಬು ¢ 
ದನ್ನು ಗಮನಿಸಿಬೇಕು. ಛಾದ್ಯದ ನಂಶರ ಕಪೋತ ರಚನೆಯು ವಿವಿಧಾಕಾರವನ್ನು , 
ತಳೆದು ಭೂಮಿಯ ಭಾಗನೆನಿಸಿದ್ದನ್ನು ಹೊಯ್ಸಳರ ಕಾಲದ ದೇವಾಲಯಗಳಲ್ಲಿ ' 
ನಿಚ್ಚಳವಾಗಿ ಕಾಣಬಹುದು. ಮುಂಚಾಚಿದ ಬಾಗಿದ ಛಾದ್ಯ ರಚನೆಯನ್ನು ' 


ಮುಖ ಮಂಟಪ ಮುಂತಾದಿಡೆಯಲ್ಲಿ ಪ್ರಾರಂಭದಿಂದ ಗುರುತಿಸಬಹುದು. 


ಹಾವೇರಿಯ ಸಿದ್ದೇಶ್ವರ ಹಾಗೂ ಚೌಡದಾನಪುರದ ಮುಕ್ತೇಶ್ವರ ದೇವಾಲಯ ' 
ಗಳಲ್ಲಿನ ಭಿತ್ತಿಭಾಗವನ್ನು ದೇವಾಲಯದ ಒಟ್ಟು ಗಾತ್ರದೊಡನೆ ಗಮನಿಸಿದಾಗ ' 


ಮಂಡೋವರಕ್ಕೆ ನೀಡಿದ ಅವಕಾಶ ಕಡಿಮೆ ಎನಿಸುತ್ತದೆ. 
ಭಿತ್ತಿಯ ಬೋಳುತನವನ್ನು ಪರಿಹರಿಸಲು ವಿಗ್ರಹಗಳು ಕಂಡರಣೆಯನ್ನು 


ಗುರುತಿಸಿದೆವಷ್ಟೆ, ತೋರಣಗಳುಳ್ಳ ವಿಗ್ರಹ ಫಲಕಗಳು ಜಂಘಾ ಭಾಗದ ಅರ್ಥ ' 
ಭಾಗವನ್ನು ಆಕ್ರಮಿಸಿದ್ದು ತದನಂತರ ಕೂಟ ಛಾದ್ಯದ ರಚನೆಯಿದೆ, ಕೂಟ ' 


ಛಾದ್ಯವೆಂದಲ್ಲಿ ಛಾದ್ಯದ ಅನುಕರಣೆಯೇ ಹೊರತು ಪೂರ್ಣ ಪ್ರಮಾಣದ ಛಾದ್ಯವಲ್ಲ, 
ಕೂಟಛಾದ್ಯದ ನಂತರ ಪುನರ್ಜಂಘಾ ೭ಚನೆಯಿದ್ದು ಶೃಂಗಾಕೃತಿಗಳ 
ಅಲಂಕರಣೆಯೂ ಹೆಚ್ಚು. . ತದನಂತರ ಛಾದ್ಯರಚನೆಯನ್ನು ಕಾಣುತ್ತೇವೆ. ಕೂಟ 


ಛಾದ್ಯ ರಚನೆಯ ಸುತ್ತಲೂ ಆವರಿಸಿರುವುದನ್ನು ಹಾರ್ನಳ್ಳೆಯ ಕೇಶವ ಹಾಗೂ ' 


ಸೋಮನಾಥ ಪ್ರರದ ಕೇಶವ ದೇವಾಲಯದಲ್ಲಿ MNS ಗುರುತಿಸಬಹುದು, 


ಕೂಟ ಛಾದ್ಯ ರಚನೆಯು ಔತ್ತರೇಯ ನಾಗರ ಶೈಲಿಯ ಮೇರು ಮಂಡೋವರ ರಚನೆ ' 


ಗಳಲ್ಲಿ ಮಾ ಗುರುತಿಸಲ್ಪಟ್ಟಿದೆ. 
ಮೇಲ್ಕಂಡ ವಿವರಗಳು ಚಾಲುಕ್ಯರ ಹಾಗೂ ಹೊಯ್ಸಳರ ಕಾಲದ ದೇವಾಲಯ 
ಗಳ ಜಂಘಾ ಹಾಗೂ ಛಾದ್ಯಗಳನ್ನು ಗುರುತಿಸುವಲ್ಲಿ ಸಹಕಾರಿಯೆನಿಸಿದೆ. 


ಆಧಾರ ಗ್ರಂಥಗಳು: 


]. ಪಿ.ಎ, ಮಂಕಡ (ಸಂ.) ಅಪರಾಜಿತ ಪ್ಲ ೈಚ್ಛಾ (ಬರೋಡಾ, 1950) 
2. ವಿ. ಎಸ್‌, ಅಗಂ”ವಾಲಾ (ಸಂ.) ಸಮರಾಂಗಣ ಸೂತ್ರಧಾರ, 


(ಬರೋಡ, 1966) ' 


ಟು 


ಭಗವಾನ”ದಾಸ* ಜೈನ್‌ (ಸಂ.) ಸಾಸಾದಮಂಡನ, (ಜೈಪುರ, 1963) 
ಪಿ.ಒ, ಸೋಂಪುರ (ಸೆಂ) ದೀಪಾರ್ಣವ, (ಪಾಲಿಟಾನ, 1960) 


ತೆ್‌ 


ಟಟ ಚ TA ಟ್‌ Ls 


ಮೂಲ: ಎಚ್‌. ಜಿ. ವೇಲ್ಸ್‌ 
ಅನು : ಯಮುನಾಬಾಯಿ ಆರ್‌. ರಾವ್‌ 


ಪ್ರಪಂಚದ ಸಂಕ್ಸಿಪ್ತ ಇತಿಹಾಸ 
(ಮುಂದುವರಿದುದು) 


ನಾವು ಇಲ್ಲಿ ಯಾಂತ್ರಿಕ ಕ್ರಾಂತಿಯೆಂದು ಹೆಸರಿಸಿರುವ ಮಾನವನ ಅನುಭವ 
ದೆಲ್ಲಿ ಪೂರ್ಣ ನೂತನವಾದ ವಿಜ್ಞಾನ ಸಂಬಂಧವಾದ ಕ್ರಾಂತಿಯನ್ನೂ ಬೇರಿಯೇ 
ಮೂಲಗಳಿಂದ ಉದ್ಭ ವಿಸಿದ ಔದ್ಯೋಗಿಕ ಕಾ ತ್ರಾಂತಿಯನ್ನೂ ಒಂದೇ ಎಂದು ಹೇಳಿ 
ಗೊಂಸೆಲ ಗೊಳಿಸು ಸ ವೃತ್ತಿ ಅನೇಕ ಚರಿತ್ರೆ ಪುಸ್ತಕಗಳಲ್ಲಿದೆ. ಮೊದಲನೆಯದು 
ಸುವ್ಯವಸ್ಥಿ ತವಾದ ವಿಜ್ಞಾನದ ಬೆಳವಣಿಗೆಯಿಂದ ಉತ್ಪನ್ನವಾದದ್ದು . ಕೃಷಿ 
ಮಾಡುವುದು, ಲೋಹೆಗಳನ್ನು ಕಂಡುಹಿಡಿದದ್ದು ಇಂತಹ ತೂ! ಹೆಜ್ಜೆ ಗಳಿಗೆ 
ಸಂಬಂಧಿಸಿದ್ದು. ind ಔಮ್ಯೊ ಕ. ಕ್ರಾಂತಿ ಸಾಮಾಜಿಕ ಮತ್ತು 
ಅರ್ಥಿಕ ಕ್ಷೇತ್ರ ಗಳಿಗೆ ಸಂಬಂಧಿಸಿದ್ದು. ಇದಕ್ಕೆ ಚರಿತ್ರೆಯಲ್ಲಿ ಪೂರ್ವ ನಿದರ್ಶನ 
ಗಳುಂಟು. ಈ ಎರಡೂ ಕ್ರಿ ಯೆಗಳೂ ಒಂದರ ನಕೃದ್ದ್ಲಿ ಹೆ ನಡೆಯುತ್ತಲೇ 
ಇದ್ದು ಒಂದರಮೇಲೊಂದು ಗ ಬಿಡದೆ ಪ್ರತಿಕ್ರಿಯೆ ನಡೆಸುತ್ತಿದ್ದರೂ ಇವುಗಳ 
ಮೂಲ ಕಾರಣಗಳೂ ಮತ್ತು ಮುಖ್ಯಾಂಶಗಳೂ ಬೇರೆ ಬೇರೆ ಕಲ್ಲಿದ್ದಿಲು, ಹೆಬೆಯ 
ಶಕ್ತಿ ಮತ್ತು ಯಂತ್ರಗಳು ಇಲ್ಲದಿದ್ದೆ ರೂ ಯಾವುದೋ ಒಂದು ವಿಧದ ಔದ್ಯೋಗಿಕ 
ಕ್ರಾಂತಿ ನಡೆಯುತ್ತ ಲೇ ಇದ್ದಿತು. “ಆದರೆ ಅಂತಹ ಸಂದರ್ಭದಲ್ಲಿ ಇದು ಪ್ರಾಯಶಃ 
ಕೋಮನ್‌ ಪ್ರಜಾಪ್ರ ಭುತ್ತದ ಕೊನೆಯ ವರ್ಷಗಳ ಸಾಮಾಜಿಕ ಮತ್ತು ಆರ್ಥಿಕ 
ಬೆಳೆವಣಿಗೆಗಳನ್ನು ಹೆಚ್ಚಾ ಗಿ ಅನುಸರಿಸುತ್ತಿತ್ತು. ತಮ್ಮ ಸಾ ಪಮ್ಯಗಳನ್ನು ಕಳೆದು 
ಕೊಂಡ ಸ್ವತಂತ್ರ ಬೇಸಾಯಗಾರರು, ಕೂಲಿ ಗ್ಯಾಂಗ್‌ಗಳು; ದೊಡ್ಡ ದೊಡ್ಡ 
ಎಸ್ಟೆ ಟುಗಳು, ಭಾರೀ ಆಸ್ತಿ ಗಳು ಮತ್ತು ಸಮಾಜವನ್ನು ಹಾಳು ಮಾಡುವಂತಹ 
ಬಾಕ ವ್ಯವಸ್ಥೆ ಇವುಗಳ ಕತೆ ಪುನರಾವ ತ್ತಿಯಾಗುತ್ತಿತ್ತು. ಯಂತ್ರಗಳು 
ಮತ್ತು ಯಂತ್ರ ಶಕ್ತಿ ಬರುವುದಕ್ಕೂ ಮುಂಚೆಯೇ ಕಾರ್ಪಾನೆ ವ್ಯವಸ್ಥೆ ಜಾರಿಗೆ 


೯೬ ಮಾನವಿಕ ಕರ್ಣಾಟಕ 


ಬಂದಿದ್ದಿತು. “ ಕಾರ್ಲಾನೆ ”ಗಳು ದುಡಿತದ ಹಂಚಿಕೆಯ ಫಲವೇ ಹೊರತು ' 
ಯಂತ್ರಗಳಿಂದ ಬಂದ ವ್ಯವಸ್ಥೆಯಲ್ಲ. ಉದ್ಯಮ ಕ್ಷೇತ್ರದಲ್ಲಿ ನೀರಿನ ಗಾಲಿ ' 
ಉಪಯೋಗಕ್ಕೆ ಬರುವುದಕ್ಕೆ ಮುಂಚೆಯೇ ಕಠಿನ ಶಿಸ್ತಿಗೊಳಪಡಿಸಲಾದ ಶ್ರಮ 
ಜೀವಿಗಳು ರಟ್ಟಿನ ಪೆಟ್ಟಿಗೆಗಳು, ಟೋಪಿಗಳು ಪೀಠೋಪಕರಣಗಳು, ಭೂಷಟಗಳ್ಳು, 
ಪುಸ್ತಕಗಳಲ್ಲಿ ಬೇಕಾಗುವ ಚಿತ್ರಗಳು ಮುಂತಾದುವುಗಳನ್ನು ತಯಾರಿಸುತ್ತಿದ್ದರು. ' 
ಆಗಸ್ಪಸನ ಕಾಲದಲ್ಲಿ € ರೋಮಿನಲ್ಲಿ ಕಾರ್ಲಾನೆಗಳಿದ್ದುವು, ಉದಾಹರಣೆಗೆ ಪುಸ್ತಕ ' 
ಮಾರಾಟಗಾರರು ನೆಡೆಯಿಸುತ್ತಿದ್ದ ಕಾರ್ಲಾನೆಗಳಲ್ಲಿ ನಕಲುದಾರರನ್ನು ಸಾಲಾಗಿ ; 
ಕುಳ್ಳಿ ರಿಸಿ ಉಕ್ಕಲೆ:ಖನ ಹೇಳಿ "ಅವರಿಂದೆ ಹೊಸ ಹೊಸ ಪುಸ್ತಕಗಳ ಪ್ರತಿಗಳನ್ನು i 
ತಯಾರಿಸಲಾಗುತ್ತಿತ್ತು. ಡೆಫೋವಿನ ಬರೆವಣಿಗೆಗಳನ್ನೂ ಫೀಲ್ಡಿಂಗನ ರಾಜಕೀಯ 1 
ಕಿರುಹೊತ್ತಿಗೆಗಳನ್ನೂ ಗಮನವಿಟ್ಟು ಅಧ್ಯಯನ ಮಾಡುವವರಿಗೆ ಬಡಜನರನ್ನು 
ಒಂದೆಡೆ ಕೂಡಿ ಹಾಕಿ ಜೀವನೋಪಾಯಕ್ಕಾಗಿ ಸಾಮೂಹೀ೯ವಾಗಿ ಅವರಿಂದ ಕೆಲಸ ' 
ಮಾಡಿಸುವುದು 17ನೆ ಶತಮಾನ ಮುಗಿಯುವ ಹೊತ್ತಿಗಾಗಲೇ ಬ್ರಿಟನ್ನಿನಲ್ಲಿ 
ಪ್ರಚಲಿತವಿದ್ದಿತೆಂದೂ ತಿಳಿಯುತ್ತದೆ. ಥಾಮಸ್‌ಮೋರನ ಯುಟೋಪಿಯ (1516) 
ಹೊರಬಿದ್ದ ಕಾಲದಲ್ಲಾ ಗಲೇ ಇದರ ಮುನ್ಸೂಚನೆಗಳನ್ನು ಕಾಣಬಹುದು. ಇದು 
ಸಾಮಾಜಿಕ ಬಿಳೆವಣಿಗೆಯೇ ಹೊರತು ಯಂತ್ರಗಳಿಂದ ಆದುದಲ್ಲ. 

18ನೆ ಶತಮಾನದ ಮಧ್ಯಭಾಗದವರೆಗೆ ಪಶ್ಚಿಮ ಯೂರೋಪಿನ ಸಾವತಾಜಿಕ ' 
ಮತ್ತು ಆರ್ಥಿಕ ಚರಿತ್ರೆಯು ರೋವರ್‌ ಸಾಮ್ರಾಜ್ಯ ತನ್ನ ಅಸ್ತಿತ್ವದ ಕೊನೆಯ 
ಮೂರು ಶತಮಾನಗಳಲ್ಲಿ ಹಿಡಿದ ಹಾದಿಯನ್ನೇ ಅನುಸರಿಸುತ್ತಿತ್ತು. ಆದರೆ 
ಯೂರೋಪಿನ ರಾಜಕೀಯ ಒಡಕುಗಳು, ರಾಜಪ್ರಭುತ್ವಕ್ಕೆ ವಿರೋಧ ಹುಟ್ಟಿದ್ದರಿಂದ 
ಆದ ರಾಜಕೀಯ ಕ್ಷೋಭೆಗಳು, ಸಾಮಾನ್ಯ ಜನರ ಅವಿಧೇಯತೆ ಮತ್ತು 
ಇವುಗಳೊಡನೆ ಪ್ರಾಯಶಃ ಯಾಂತ್ರಿಕ ಕಲ್ಪನೆಗಳು ಮತ್ತು ಉಪಜ್ಞೆ ಗಳು ಪಶ್ಚಿಮ 
ಯೂರೋಪಿನ ಬುದ್ಧಿ ಜೀವಿಗಳಿಗೆ ಹೆಚ್ಚು ಹೆಚ್ಚಾಗಿ ಸಿಗತೊಡಗಿದುದು ಎಲ್ಲ ಸೇರಿ 
ಈ ಕ್ರಿಯೆ ತೀರಾ ಹೊಸ ದಾರಿಗಳಿಗೆ ತಿರುಗಿತು. ಕ್ರೈಸ್ತ ಧರ್ಮದ ಪ್ರಭಾವದಿಂದ 
ಉದ್ಭವಿಸಿದ ಮಾನವರೆಲ್ಲ ಒಂದೇ ಎಂಬ ಭಾವನೆಗಳು ಈ ಹೊಸ ಯೂರೋಪಿಯನ್‌ 
ಪ್ರಪಂಚದಲ್ಲಿ ಕೋಮಿಗಿಂತ ಬಹುವ್ಯಾಪಕವಾಗಿ ಹರಡಿದ್ದುವು. ರಾಜಕೀಯ ಶಕ್ತಿ 
ಅಷ್ಟು ಕೇಂದ್ರೀಕೃತವಾಗಿರಲಿಲ್ಲ. ಹೀಗಾಗಿ ಬೇಗ ಬೇಗ ಹಣವಂತನಾಗಬೇಕೆಂದು 
ಆಸೆಯಿದ್ದ ಕ್ರಿಯಾಶಾಲಿಯಾದ ವ್ಯಕ್ತಿಗಳು ಹುಮ್ಮಸ್ಸಿನಿಂದ ಗುಲಾಮರು ಮತ್ತು 
ಕೂಲಿ ಗ್ಯಾಂಗುಗಳ ಪ ಶ್ರಸಂಚವನ್ನು ಬಿಟ್ಟು ಯಾಂತ್ರಿಕ ಶಕ್ತಿ ಮತ್ತು ಯಂತ್ರಗಳ 
ಕಡೆ ತಿರುಗಿದರು. 

ಯಾಂತ್ರಿಕ ಉಸಜ್ಞೆಗಳು ಮತ್ತು ಸಂಶೋಧನೆಗಳ ಪ್ರಕಿಯೆಯಾದ 
ಯಾಂತ್ರಿಕ ಕ್ರಾಂತಿ ಮಾನವನ ಅನುಭವದಲ್ಲೇ ಹೊಸದಾದುದು. ಸಾಮಾಜಿಕ, 
ರಾಜಕೀಯ, ಆರ್ಥಿಕ, ಔದ್ಯಮಿಕ ಕ್ಷೇತ್ರಗಳಲ್ಲಿ ಇದರಿಂದ ಆಗಬಹುದಾದ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೯೭ 


ಪರಿಣಾಮಗಳ ಪರಿವೆಯೇ ಇಲ್ಲದೆ ಇದು ಮುಂದುವರೆಯುತ್ತಾ ಹೋಯಿತು. ಅದ್ಕೆ 
ಔಸ್ಯೋಗಿಕ ಕ್ರಾಂತಿ ಯಾದರೋ ಇತರ ಅನೇಕ ಮಾನವ ವ್ಯವಹಾರಗಳಂತೆಯೇ 
ಯಾಂತ್ರಿಕ ಕ್ರಾಂತಿಯಿಂದ ಒಂದೇ ಸಮನೆ ಮಾರ್ಪಾಡಾಗುತ್ತಿದ್ದ ಮಾನವ ಜೀವನದ 
ಪರಿಸ್ಥಿತಿಗಳ ಫಲವಾಗಿ ಮತ್ತೂ ಮತ್ತೂ ಆಳವಾಗಿ ಬದಲಾಯಿಸುತ್ತಾ ಹೊಸ 
ಹೊಸ ದಾರಿ ಹಿಡಿಯುತ್ತಾ ಹೋಯಿತು. ರೋಮ್‌ ಪ್ರಜಾಪ್ರಭುತ್ವದ ಕಡೆಯ 
ಭಾಗದಲ್ಲಿ ಕಂಡು ಬಂದ ಕೆಲವೇ ಜನರಲ್ಲಿ ಐಶ್ವರ್ಯ ಸಂಗ್ರಹವಾಗುವುದು, ಸಣ್ಣ 
ದರ್ಜೆಯ ರೈತರು ಮತ್ತು ವ್ಯಾಪಾರಿಗಳ ನಿರ್ಮೂಲನ, ಮತ್ತು ಭಾರೀ ಹಣ 
ಕಾಸಿನ ವಹಿವಾಟು ಈ ಪರಿಸ್ಥಿತಿಗೂ ಬಹುಮಟ್ಟಿಗೆ ಹೀಗೇ ತೋರುತ್ತಿದ್ದ 
ಹೆದಿನೆಂಟು ಮತ್ತು ಹತ್ತೊಂಬತ್ತನೆ ಶತಮಾನದ ಬಂಡವಾಳದ ಕೇಂದ್ರೀಕರಣಕ್ಕೂ 
ಇದ್ದ ಮುಖ್ಯ ವೃತ್ಯಾಸ ಯಾಂತ್ರಿಕ ಕ್ರಾಂತಿಯ ಪರಿಣಾಮವಾಗಿ ಹುಟ್ಟಿ ಕೊಂಡ 
ಕೂಲಿಕಾರರ ಸ್ವಭಾವದಲ್ಲಿದೆ. ಪ್ರಾಚೀನ ಪ್ರಪಂಚದಲ್ಲಿ ಶಕ್ತಿ ಎಂದರೆ ಮನುಷ್ಯ 
ಶಕ್ತಿಯೇ ಆಗಿತ್ತು. ಪ್ರತಿಯೊಂದು ಕೆಲಸವೂ ಕೊಟ್ಟಕೊನೆಗೆ ಅಜ್ಜಾ ನಿಗಳಿಂದ 
ತುಳಿತಕ್ಕೊಳಗಾದ ಜನರ ಶರೀರ ಬಲದ ಚಾಲಕ ಶಕ್ತಿಯನ್ನೇ ಅವಲಂಬಿಸಿತ್ತು. 
ಸ್ವಲ್ಪ ಮಟ್ಟಿಗೆ ಎತ್ತು ಕುದುರೆ ಗಳಂತಹ ಪ್ರಾಣಿಗಳ ಸಹಾಯ ಗಾಡಿ ಮುಂತಾದುವು 
. ಗಳನ್ನು ಎಳೆಯುವಂತಹ ಕಾರ್ಯಗಳಲ್ಲಿ ಇರುತ್ತಿತ್ತು. ತೂಕದ ಸಾಮಾನು ಎತ್ತ 
ಬೇಕಿದ್ದರೆ ಮನುಷ್ಯರೇ ಎತ್ತುತ್ತಿದ್ದರು, ಬಂಡೆಯನ್ನು ಅಗೆದು ತೆಗೆಯಬೇಕಾದಲ್ಲಿ 
ಮನುಷ್ಯರೇ ಅದನ್ನು ಕೊರೆದು ಹೊರತೆಗೆಯುತ್ತಿದ್ದರು. ಹೊಲ ಉಳಬೇಕಾದಲ್ಲಿ 
ಮನುಷ್ಯರೇ ಅದನ್ನು ಉಳುತ್ತಿದ್ದರು. ಇಂದಿನ ಹೊಗೆಜಹಜಿನ ಸ್ಥಾನವನ್ನು 
ರೋಮಿನಲ್ಲಿ ಪಡೆದಿದ್ದುದು ಸಾಲುಸಾಲಾಗಿ ಜನ ಬೆವರುಸುರಿಸುತ್ತಾ ಹುಟ್ಟು ಹಾಕಿ 
ನಡೆಸುತ್ತಿದ್ದ ಗ್ಯಾಲಿಗಳು. ಪ್ರಪ್ರಥಮ ನಾಗರಿಕತೆಗಳಲ್ಲಿ ಅಧಿಕಾಂಶ ಜನರು 
ಯಂತ್ರಿಕವಾದ ಕತ್ತೆಚಾಕರಿ ಮಾಡುತ್ತಿರುತ್ತಿದ್ದರು. ಕೃತಕ ಶಕ್ತಿ ಚಾಲಿತ 
ಯಂತ್ರಗಳು ಬಂದ ಹೊಸದರಲ್ಲೂ ಬುದ್ಧಿ ಉಪಯೋಗ ಬೇಕಿಲ್ಲದ ಇಂತಹ ದುಡಿಮೆ 
ಯಿಂದ ಜನರಿಗೆ ಬಿಡುಗಡೆಯಾಗಬಹುದು ಎನ್ನಿ ಸಲಿಲ್ಲ ನಾಲೆಗಳನ್ನು ಅಗೆಯುವುದು, 
ರೈಲ್ವೆಗಳಿಗಾಗಿ ಗುಡ್ಡಗಳನ್ನು ಕಡಿದು ದಾರಿ ಮಾಡುವುದು, ಹೆಳ್ಳಗಳಿರುವಲ್ಲಿ ಒಡ್ಡು 
ಹಾಕುವುದು ಇಂತಹ ಕೆಲಸಗಳಿಗಾಗಿ ಭಾರೀ ಕೂಲಿ ಗ್ಯಾಂಗುಗಳು ಕೆಲಸ ಮಾಡು 
ತ್ರಿದ್ಧುವು. ಗಣಿ ಕೆಲಸಗಾರರ ಸಂಖ್ಯೆಯೂ ಬಹುವಾಗಿ ಹೆಚ್ಚಾಯಿತು. ಆದರೆ 
ಸೌಕರ್ನಗಳು ಮತ್ತು ವ್ಯಾಪಾರದ ಸರಕು ಅದಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ 
ಹೆಚ್ಚುದುವು. 19ನೆಯ ಶತಮಾನ ಮುಂದುವರೆದಂತೆ ಈ ಹೊಸ ಪರಿಸ್ಥಿತಿಯ 
ಸ್ವರೂಸ ಸ್ಪಷ್ಟವಾಯಿತು. ಇನ್ನು ಮುಂದೆ ಮಾನವರು ಗೊತ್ತುಗುರಿಯಿಲ್ಲದೆ 
ಉರಯೋಗಿಸಬಹುದಾದ ಶಕ್ತಿ ಮೂಲವಾಗಿ ಉಳಿಯಲಿಲ್ಲ ಒಬ್ಬ ಮನುಷ್ಯ ತನ್ನ 
ಶಕ್ತಿಯನ್ನು ಉಸಯೋಗಿಸಿ ಮಾಡುವಷ್ಟು ಕೆಲಸವನ್ನು ಇನ್ನೂ ಚೆನ್ನಾಗಿ ಇನ್ನೂ 
ಬೇಗ ಒಂದು ಯಂತ್ರ ಮಾಡಲು ಸಾಧ್ಯವಾಯಿತು, ಬುದ್ಧಿ ಶಕ್ತಿ ಮತ್ತು ನಿನೇಚನೆ 


7 


೯೮ ಮಾನವಿಕ ಕರ್ಣಾಟಕ 


ಬೇಕಾದಲ್ಲಿ ಮಾತ್ರ ಮನುಷ್ಯ ಅವಶ್ಯಕವೆಂದೆಸಿಸಿತು. ಮನುಷ್ಯರನ್ನು ಮನುಷ್ಯರ 
ನ್ನಾಗಿಯೇ ಉಸಯೋಗಿಸುವಂಶಾಯಿತು. ಹಿಂದಿನ ನಾಗರೀಕತೆಗಳೆಲ್ಲವೂ ಕತ್ತೆ 
ಚಾಕರಿ ಮಾಡುತ್ತಿದ್ದ ಗುಲಾಮನನ್ನು ಅವಲಂಬಿಸಿದ್ದುವು. ಮತ್ತೊಬ್ಬರು 
ಹೇಳಿದ್ದನ್ನೇ ವಿಧೇಯನಾಗಿ ಅನುಸರಿಸುತ್ತಿದ್ದ ಇವನಿಗೆ ತಲೆಯಲ್ಲಿ ಮೆದ:ಳಿಲ್ಲದಿದ್ದರೂ 
ನಡೆಯುತ್ತಿತ್ತು. ಇನ್ನು ಮುಂದೆ ಮಾನವ ವರ್ಗದ ಸೌಖ್ಯಕ್ಕೆ ಇಂತಹ ವ್ಯಕ್ತಿ 
ಬೇಕಾಗಲಿಲ್ಲ. ೆ 

ಈ ಮಾತು ಅತ್ಯಂತ ಹೊಸದಾದ ಲೋಹ ವಿದ್ಯಾಕ್ರಿಯೆಗಳ ಸಂಬಂಧದಲ್ಲಿ 
ಎಷ್ಟು ನಿಜವೊ! ಪ್ರಾಚೀನ ಉದ್ಯಮಗಳಾದ ಕೃಷಿ ಮತ್ತು ಗಣಿ ಕೆಲಸಗಳ ವಿಷಯ 
ದಲ್ಲಿಯೂ ಅಷ್ಟೆ ನಿಜ. ಉಳುವುದು, ಬಿತ್ತನೆ, ಕೊಯ್ಲು ಕೆಲಸಗಳಿಗೆ ಡಜನ" ಗಟ್ಟಲೆ ' 
ಜನರ ಕೆಲಸವನ್ನು ಒಮ್ಮೆಗೇ ಬೇಗ ಬೇಗ ಮಾಡಬಲ್ಲ ಯಂತ್ರಗಳು ಬಂದುವು. 
ರೋಮನ್‌ ನಾಗರೀಕತೆ ರಚಿತವಾಗಿದ್ದು ಹೀನಸ್ಥಿತಿಗಿಳಿದಿದ್ದ ಬೆಲೆಯನ್ನೇ ಕಳೆದು 
ಕೊಂಡಿದ್ದ ಮನುಷ್ಯ ಪ್ರಾಣಿಗಳ ಮೇಲೆ ಆಧುನಿಕ ನಾಗರಿಕತೆ ಅಗ್ಗವಾಗಿರುವ 
ಯಂತ್ರಶಕ್ತಿಯ ಆಧಾರದ ಮೇಲೆ ರಚಿತವಾಗುತ್ತಿದೆ. ಈಗ ನೂರು ವರ್ಷಗಳಿಂದ 
ಯಂತ್ರಶಕ್ತಿ ಅಗ್ಗವಾಗುತ್ತಿದ್ದು ಮನುಷ್ಯರ ದುಡಿವೆ:ಯ ಬೆಲೆ ಏರುತ್ತಿದೆ. ಗಣಿ 
ಕೆಲಸದಲ್ಲಿ ಮೊದಲು ಕೆಲಕಾಲ ಯಂತ್ರಗಳನ್ನು ಉಪಯೋಗಿಸದಿದ್ದುದಕ್ಕೆ ಕಾರಣ 
ತುಂಬ ಸರಳ; ಅಷ್ಟು ದಿನ ಯಂತ್ರಗಳಿಗಿಂತ ಮನುಷ್ಯರೇ ಆಗ್ಗವಾಗಿದ್ದರು. 

ಇಲ್ಲಿ ಅತ್ಯಂತ ಮೂಲಭೂತವಾದ ಮುಖ್ಯ ಬದಲಾವಣೆಯನ್ನು ಮಾನವ 
ವ್ಯವಹಾರದಲ್ಲಿ ಕಾಣುತ್ತೇವೆ. ವಿರಾಮವಿಲ್ಲದೆ ದುಡಿಯುವ ಮನುಷ್ಯರನ್ನು ಒದಗಿಸಿ 
ಕೊಳ್ಳುವುದೇ ಹಳೆಯ ನಾಗರೀಕತೆಗಳಲ್ಲಿ ಧನಿಕರು ಮತ್ತು ಆಳುವ ವರ್ಗದವರ ಮುಖ್ಯ 
ಚಿಂತೆಯಾಗಿತ್ತು. ಹತ್ತೊಂಬತ್ತನೆ ಶತಮಾನ ಮುಂದುವರಿದಂತೆ ಬುದ್ಧಿ ವಂತರಾದ 
ಜನರಿಗೆಲ್ಲ ಸಾಮಾನ್ಯ ಮನುಷ್ಯ ಇನ್ನು ಮುಂದಿ ಬರಿಯ ದುಡಿತದಾಳು ಆಗಿದ್ದರೆ 
ಸಾಲದು, ಅವನು ಅದಕ್ಕಿಂತ ಉತ್ತಮನಾಗಬೇಕೆಂಬುದು ಸ್ಪಷ್ಟವಾಯಿತು. 
ಔದ್ಯೋಗಿಕ ದಕ್ಷತೆಗೋಸ್ಕರವಾಗಿಯಾದರೂ ಅವನಿಗೆ ವಿದ್ಯೆಕಲಿಸಬೇಕಾಯಿತು. 
ತಾನೇನು ಮಾಡುತ್ತಿದ್ದೇನೆ ಎನ್ನುವುದು ಅವನಿಗೆ ಅರ್ಥ ವಾಗಬೇಕಾಯಿತು, ಕ್ರೈಸ್ತರು 
ಮೊದಲ ಬಾರಿಗೆ ಪ್ರಚಾರ ಆರಂಭಿಸಿದಾಗಿನಿದಲೂ ಯೂರೋಪಿನಲ್ಲಿ ಜನ 
ಸಾಮಾನ್ಯರಿಗೆ ವಿದ್ಯೆಕಲಿಸಬೇಕೆಂಬ ಭಾವನೆ ಹೊಗೆಯೂಡುತ್ತಲೇ ಇದ್ದಿತು ಇಸ್ಲಾಂ 
ಕಾಲಿಟ್ಟಲ್ಲೂ ಏಷ್ಯದಲ್ಲೆಲ್ಲಾ ಹೀಗೆ ಆಗಿತ್ತು. ಏಕೆಂದರೆ ಈ ಧರ್ಮಗಳನ್ನು ನಂಬು 
ವವನ: ತನಗೆ ಆಶ್ರಯವನ್ನು ಕೊಟ್ಟಿ ಈ ಧರ್ಮಗಳ ಸ್ವಲ್ಪ ಭಾಗವನ್ನಾದರೂ ಆರ್ಥ 
ಮಾಡಿಕೊಳ್ಳ ಬೇಕಾದುದು ಅವಶ್ಯವಾಗಿತ್ತು. ಈ ಧರ್ಮಗಳ ಪವಿತ್ರ ಗ್ರಂಥಗಳಲ್ಲಿ 
ಸ್ವಲ್ಪವನ್ನಾದರೂ ಓದಲು ಅವನು ಸಮರ್ಥನಾಗಬೇಕಾಗಿತ್ತು. ಕ್ರೈಸ್ತಧರ್ಮದಲ್ಲಿ 
ಎದ್ದ ಭಿನ್ನಾಭಿಪ್ರಾಯಗಳಿಂದ ಆದ ಶಾಖೆಗಳು ಅನುಯಾಯಿಗಳನ್ನು ಪಡೆಯಲು ' 
ಸ್ಪರ್ಧಿಸುತ್ತಾ ಜನಸಾಮಾನ್ಯರ ವಿದ್ಯಾರ್ಜನೆಯ ಸುಗ್ಗಿಗೆ ಬೀಜ ಬಿತ್ತಿದುವು. 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೯೯ 


ಉದಾಹರಣೆಗೆ ಇಂಗ್ಲೆಂಡಿನಲ್ಲಿ ಹತ್ತೊಂಬತ್ತನೆ ಶತಮಾನದ ಮೂರನೆ ಮತ್ತು, ನಾಲ್ಕನೆ 
ದಶಕಗಳ ಹೊತ್ತಿಗೆ ಈ ಶಾಖೆಗಳ ವಾದವಿವಾದಗಳು ಮತ್ತು ಅನುಯಾಯಿಗಳನ್ನು 
ಎಳೆಯ ವಯಸ್ಸಿನಲ್ಲಿಯೇ ಹಿಡಿಯಬೇಕೆಂಬ ಅಗತ್ಯಗಳೇ ಕಾರಣವಾಗಿ ಚಿಕ್ಕ 
ಹುಡುಗರಿಗಾಗಿ ಸ್ಪರ್ಧಿಸುತ್ತಿದ್ದ ಅನೇಕ ವಿದ್ಯಾಸಂಸ್ಥೆಗಳು ಕ್ರೈಸ,ಸಂಘದ “ರಾಷ್ಟ್ರೀಯ 
ಶಾಲೆಗಳು”, ಈ ಸಂಘವನ್ನು ಒಪ್ಪಿಕೊಳ್ಳದ “ಬ್ರಿಟಷ್‌ ಶಾಲೆಗಳು” ಮತ್ತು 
ರೋಮನ್‌ ಕ್ಯಾಥೊಲಿಕ್‌ ಪ್ರಾಥಮಿಕ ಶಾಲೆಗಳು ಹುಟ್ಟಿ ಕೊಂಡುವು. 
ಹತ್ತೊಂಬತ್ತನೆ ಶತಮಾನದ ಉತ್ತರಾರ್ಧದಲ್ಲಿ ಪಾಶ್ಚಾತ್ಯ ಪ್ರಭಾವವಿದ್ದಲೆಲ್ಲಾ 
ಜನಸಾಮಾನ್ಯರ ವಿದ್ಯಾಭಾ ಸದಲ್ಲಿ ತೀವ್ರಪ್ರಗತಿಯಾಯಿತು, ಮೇಲ್ವರ್ಗದ ಜನರ 
ವಿದ್ಯಾರ್ಜನೆಯಲ್ಲಿ ಮೊದಲಿದ್ದುದಕ್ಕೆ ಹೋಲಿಸಿದಾಗ ಸ್ವಲ್ಪ ಮುನ್ನಡೆಯಾದರೂ 
ಇದಕ್ಕೆ ಸಮಾನಾಂತರವಾದ ಮುನ್ನಡೆಯಾಗಲಿಲ್ಲ. ಹೀಗಾಗಿ ಅಕ್ಷರಸ್ಕರು ಮತ್ತು 
ನಿರಕ್ಷರಕುಕ್ಷಿಗಳು ಎಂದು ಎರಡು ದೊಡ್ಡ ವಿಭಾಗಗಳನ್ನು ಸೃಜಿಸಿದ್ದ ಕಂದರ ಹೋಗಿ 
ವಿದ್ಯಾಭ್ಯಾಸ ಮಟ ದಲ್ಲಿ ಮಾತ್ರ ಸ್ವಲ್ಪ ವೃತ್ಯಾಸ ಇವರ ನಡುವೆ ಉಳಿದುಕೊಂಡಿತು. 
ಈ ಕ್ರಿಯೆಗೆ ಪರೋಕ್ಷ ಕಾರಣ ಯಾಂತ್ರಿಕ ಕ್ರಾಂತಿ. ತೋರಿಕೆಗೆ ಸಾಮಾಜಿಕ 
ಪರಿಸ್ಥಿತಿಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲದಂತೆ ಕಂಡರೂ ಇದು ಸಂಪೂರ್ಣ 
- ನಿರಕ್ಷರ ಕುಕ್ಸಿಗಳಾದ ಒಂದು ವರ್ಗ ಪ್ರಪಂಚದಲ್ಲೆ ಲ್ಲಿಯೂ ಇರಕೂಡದು ಎಂಬ ಒಂದು 
ಪರಿಸ್ಥಿತಿಗೆ ಎಡೆಕೊಟ್ಟ ತು. 

ಕೋಮ" ಪ್ರಜಾಪ್ರಭುತ್ವದ ಸಾಮಾನ್ಯ ಜನತೆಗೆ ಅಲ್ಲಿ ನಡೆದ ಆರ್ಥಿಕ 
ಕ್ರಾಂತಿಯ ಅರ್ಥವನ್ನು ಸ್ಪಷ್ಟವಾಗಿ ಗ್ರಹಿಸಲು ಆಗಿಯೇ ಇರಲಿಲ್ಲ. ಅಂದಿನ 
ಶ್ರೀಸಾಮಾನ್ಯನಿಗೆ ತನ್ನ ಬದುಕಿನ ಅವಧಿಯಲ್ಲಿ ನಡೆದ ಬದಲಾವಣೆಗಳನ್ನು ಈಗ ನಾವು 
ತಿಳಿದುಕೊಳು ವಂತೆ ಸುಸ್ಪಷ್ಟವಾಗಿ ಅರ್ಥ ಪೂರ್ಣವಾಗಿ ಅರಿತುಕೊಳ್ಳಲು ಆಗಲೇ 
ಇಲ್ಲ. ಆದರೆ ಹತ್ತೊಂಬತ್ತನೆ ಶತಮಾನ ಮುನ್ನಡೆಯುತ್ತಾ ಹೋದಂತೆ ತಮ್ಮ 
ಮೇಲೆ ಪರಿಣಾಮ ಬೀರುತ್ತಿದ್ದ ಔದ್ಯೋಗಿಕ ಕ್ರಾಂತಿ ಒಂದೇ ಒಂದು ಅಖಂಡಕ್ರಿಯೆ 
ಎಂಬುದು ಸಾಮಾನ್ಯ ಜನರಿಗೂ ಸ್ಪಷ್ಟವಾಗುತ್ತಾ ಹೋಯಿತು. ಏಕೆಂದರೆ 
ಇವರೆಲ್ಲರಿಗೂ ಈಗ ಓದು ಬರಹೆ ಬರುತ್ತಿದ್ದು ಒಬ್ಬರೊಡನೊಬ್ಬರು ಚರ್ಚೆಮಾಡಿ 
ವಿಚಾರ ವಿನಿಮಯ ಮಾಡಿಕೊಳ್ಳುವ ಶಕ್ತಿಯಿತ್ತು. ಈಗಿನ ಜನ ಸಮುದಾಯ 
ಪಡೆದಿರುವ ವಿಷಯ ಗೃಹಣಶಕ್ತಿ ಹಿಂದೆ ಯಾವಾಗಲೂ ಯಾವ ಜನರಿಗೂ ಇರಲಿಲ್ಲ, 


59. ಆಧುನಿಕ ರಾಜಕೀಯ ಮತ್ತು ಸಾಮಾಜಿಕ ಭಾವನೆಗಳ ಬೆಳವಣಿಗೆ 

ಪ್ರಾಚೀನ ನಾಗರೀಕತೆಗಳಲ್ಲಿ ಸಂಪ್ರದಾಯಗಳು, ಸಂಸ್ಥೆಗಳು ಮತ್ತು 
ರಾಜಕೀಯ ಭಾವನೆಗಳು ಒಂದು ಯುಗದಿಂದ ಮತ್ತೊಂದು ಯುಗಕ್ಕೆ ನಿಧಾನವಾಗಿ 
ತಮ್ಮಷ್ಟಕ್ಕೆ ತಾವೇ ಬೆಳೆದುಬಂದುವು. ಯಾರೂ ಇವುಗಳನ್ನು ನಿಯೋಜಿಸಲಿಲ್ಲ. 
ಯಾರೂ ಇವು ಹೀಗೆ ಬೆಳೆಯಬಹುದೆಂದು ನಿರೀಕ್ಷೆ ಮಾಡಲೂ ಇಲ್ಲ. ಕ್ರಿ.ಪೂ. 


೧೦೦ ಮಾನವಿಕ ಕರ್ಣಾಟಕ 
6ನೆ ಶತಮಾನದಲ್ಲಿ ಮಾನವ ಜಗತ್ತು ಪ್ಪಾ ತ್ರಾಯಕ್ಕೆ ಬಂದಿತೆನ್ನ ಬಹುದು, ಆಗಷ್ಟೆ ' 
ಮಾನವರು ಪರಸ್ಪ ರ ತಮ್ಮ ಲ್ಲಿದ್ದ ಸಂಬಂಧಗಳನ್ನು ಕುರಿತು ಚಿಂತಿಸಲು ಪಾ ರಂಭ 
ಸಿದರು ಮತ್ತು ಸೊಟ್ಟ ಮೊದಲ. ಬಾರಿಗೆ ಮಾನವ ಪ್ರಪಂಚದ ಅಡಳಿತ ಕಮದ 
ಮಾರ್ಗಗಳ್ಳು ಫಿಯಮಗಳು ಮತ್ತು ಅದನ್ನು ಕುರಿತ ನಂಬಿಕೆಗಳನ್ನು ಪ್ರಶ್ನಿಸಿ ಅವು ? 
ಗಳನ್ನು ಬದಲಾಯಿಸಿ ಹೊಸ ರೀತಿಯಲ್ಲಿ Mei ಯೋಚಿಸತೊಡಗ್ಗರು.. 

ಗ್ರೀಸ್‌ ಮತ್ತು ಅಲೆಕ್ಸಾಂಡ್ರಿಯಗಳ ಭವ್ಯವಾದ ಬೌದ್ಧಿಕ ಆರುಣೋದಯ 
ವನ್ನು ಈ ಮುಂಚೆಯೇ ವರ್ಣಿಸಿ ಆಗಿದೆ. ಈ ಮುಂಬೆಳಗಿನ ಉಪಯೋಗ ಆಗು 
ವಸ್ಟ್ರ “ರಲ್ಲೆ ಗುಲಾಮಗಿರಿಯ ಆಧಾರದ ಮೇಲೆ ನಿಂತಿದ್ದ ನಾಗರೀಕತೆಗಳು ಕುಸಿದು ' 
೪೫: ನ. ಧಾರ್ಮಿಕ ಅಸಹನೆ ಮತ್ತು ನಿರಂಕುಶ ಪ್ರಭುತ್ವಗಳ ಮೋಡಗಳು ' 
ಆವರಿಸಿ ಪುನಃ ಮಬ್ಬು ಕವಿಯಿತು. ಅನಿರ್ಭಯ ಚಿಂತನೆಯ ಬೆಳಕು ಮತ್ತೊಮ್ಮೆ 
ಯೂರೋಪಿನ ಮಬ್ಬುಗತ್ತಲೆಯನ್ನು ಭೇದಿಸಿದ್ದು ಹದಿನೈದು ಮತ್ತು ಹದಿನಾರನೆ ' 
ಶತಮಾನಗಳಲ್ಲೇ. ಯೂರೋಪಿನ ಬೌದ್ಧಿಕ ಆಕಾಶದಲ್ಲಿದ್ದ ಮೋಡಗಳನ್ನು ' 
ಚದುರಿಸುವಲ್ಲಿ ಅರಬ್ಬರ ಕುತೂಹಲಭ್ಯರಿತ ಮನೋವೃತ್ತಿ ಮತ್ತು ಮಂಗೋಲರ ' 
ದಿಗ್ವಿಜಯಗಳ ಪಾತ್ರವನ್ನು ತಿಳಿಸಿಕೊಡುವುದಕ್ಕೂ ಸ್ವಲ್ಪಮಟ್ಟಿಗೆ ಪ್ರಯತ್ನಿಸಿ ' 
ದ್ಹಾಯಿತು. ಮಾನವ ಕುಲದ ಮನುಷ್ಯತ್ವದ ಈ ಪುನಶ್ಚೈತನ್ಯದ ಮೊದಲ ಫಲ ' 
ಗಳು ಭೌತಿಕ ಸಾಧನೆಗಳು ಮತ್ತು ಭೌತಶಕ್ತಿ. ಮಾನವರ ನಡುವಿನ ಸಂಬಂಧಗಳ 
ಜ್ಲನ, ವೈಯಕ್ತಿಕ ಮತ್ತು ಸಾಫಿಕ ಮನಶ್ಶಾಸ್ತ್ರ, ಶಿಕ್ಷಣವಿಜ್ಞಾ ನ, ಅರ್ಥಶಾಸ್ತ್ರ | 
ಇವೆಲ್ಲ ಸೂಕ್ಷ್ಮ ಹಾಗೂ ಜಓಲ ವಿಷಯಗಳು. ಅಲ್ಲದೆ ಇವುಗಳ ಜೊತೆ ರಾಗ : 
ದ್ರೇಷಯುತ ಮನೋಭಾವಗಳು ಬಿಡಿಸಲಾಗದಂತೆ ಕಗ್ಗಂಟು ಹಾಕಿಕೊಂಡಿವೆ. 
ಈ ಕಾರಣಗಳಿಂದ ಈ ಕ್ಷೇತ್ರಗಳಲ್ಲಿ ಶೀಘ್ರವಾಗಿ ಮುನ್ನದೆಯಾಗಿಲ್ಲ. ಆಗಿರುವ 
ಪ್ರಗತಿಯೂ ಬಲವಾದ ಪ್ರತಿಭಟನೆಗಳನ್ನು ಜಯಿಸಿ ಆಗಿದ್ದು. ನಕ್ಷತ್ರಗಳನ್ನೂ 
ಕುರಿತು ಎಷ್ಟೇ ವಿಚಿತ್ರವಾದ ಊಹೆಗಳನ್ನು ಹೇಳಿದರೂ ಜನನಿರ್ಲಿಪ್ತರಾಗಿ ಕುಳಿತು : 
ಕೇಳ.ತ್ತಾರೆ, ಆದರೆ ನಮ್ಮ ಜೀವನ ಕ್ರಮಗಳನ್ನು ಕುರಿತು ಮಾತನ”ಡಿದರೆ ನಮ್ಮ 
ಸುತ್ತಲಿರುವವರಲ್ಲಿ ಪ್ರತಿಯೊಬ್ಬನ ಮನಸ್ಸೂ ಕೆರಳುತ್ತದೆ. 

ಗ್ರೀಸಿನಲ್ಲಿ ಅರಿಸಾ ಟಿಲನು ನೈಜಾಂಶಗಳ ಅನ್ವೇಷಣೆಗೆ ಶ್ರಮಿಸುವುದಕ್ಕೂ 
ಮುಂಚೆಯೇ ಪ್ಲೇಟೋ ಸ್ಫೂಲವಾದ ಒಂದು ಊಹಾ ಪ್ರಪಂಚವನ್ನು ಸ ಮುಂದಿಟ್ಟಿದ್ದ ನು. 
ಹಾಗೆಯೇ ಯೂರೋವಪಿನಲ್ಲೂ ಈ ನೂತನ ಯುಗದಲ್ಲಿ ಮೊದಲು ಬಂದ ರಾಜಕೀಯ 
ಚಿಂತನೆಗಳೆಲ್ಲ “ ಕಾಲ್ಪನಿಕ ಆದರ್ಶ ರಾಜ್ಯ''ಗಳ ರೂಪದಲ್ಲಿವೆ, ಇವೆಲ್ಲ ಪ್ಲೇಟೋವಿನ 
4 ರಿಸಬ್ಲಿ ಕ" ” ಮತ್ತು “ ನಿಯಮಗಳು” ಇವುಗಳ ನೇರ ಅನುಕರಣೆಗಳೇ, ಸರ್‌ 
ಥಾಮಸ್‌ ಮೋರನ ಯು:ಟೋಪಿಯ ಗ್ರಂಥವು ಪ್ಲೆಟೋವನ್ನು ಒಂದು ವಿಚಿತ್ರ 
ರೀತಿಯಲ್ಲಿ ಅನುಕರಿಸಿ ಬರೆದದ್ದಾಗಿದೆ. ಇದರ ಫಲವಾಗಿ ಬಡವರಿಗಾಗಿ ಒಂದು : 
ಹೊಸ ಕಾನೂನು ಇಂಗ್ಲೆಂಡಿನಲ್ಲಿ ಜಾರಿಗೆ ಬಂದಿತು. ನೇಸಲ್ಲಿನ ಕಂಪಾನೆಲ್ಲನ ' 


nN, ಇ ಘಾ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧೦೧ 


ಸೂರ್ಯನಗರ ಇದಕ್ಕಿಂತ ವಿಚಿತ್ರವಾದದ್ದು. ಇದರಿಂದ ಅಷ್ಟೇನೂ ಪ್ರಯೋಜನ 
ವಾಗಲಿಲ್ಲ, | 

ಹೆದಿನೇಳನಿ ಶತಮಾನದ ಕೊನೆಗೆ ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರಗಳನ್ನು 
ಕುರಿತ ಸಾಹಿತ್ಯಗಳು ಗಮನಾರ್ಹವಾಗಿ ಬೆಳೆಯಲು ಮೊದಲಾಗಿತ್ತು. ಈ ವಿವೇಚನೆ 
ಗಳಲ್ಲಿ ಮೊದಲಿಗರಲ್ಲಿ ಜಾನ್‌ಲಾಕ್‌ ಒಬ್ಬ, ಇವನು ಒಬ್ಬ ಇಂಗ್ಲಿಷ್‌ ಪ್ರಜಾಪ್ರಭುತ್ವ 
ವಾದಿಯ ಮಗ. ಆಕ್ಸ್‌ ಫರ್ಡಿನ ವಿದ್ಯಾರ್ಥಿ. ಮೊದಲು ಇವನಿಗೆ ರಸಾಯನಶಾಸ್ತ್ರ 
ಮತ್ತು ವೈದ್ಯಶಾಸ್ತ್ರಗಳಲ್ಲಿ ಆಸಕ್ತಿ ಉಂಟಾಯಿತು. ಆಡಳಿತ, ಶಿಕ್ಷಣ ಮತ್ತು 
ಸಹಿಷ್ಣು ತೆಗಳನ್ನು ಕುರಿತು ಇವನು ಬರೆದಿರುವ ಪುಸ್ತಕಗಳನ್ನು ನೋಡಿದರೆ ಇವನ 
ಮನಸ್ಸು ಸಾಮಾಜಿಕ ಪುನರ್ರಚನೆಯ ಸಾಧ್ಯತೆಗಳನ್ನು ಪೂರ್ತಿ ಅರಿಶುಕೊಂಡಿತ್ತು 
ಎನಿಸುತ್ತದೆ, ಇಂಗ್ಲೆಂಡಿನ ಜಾನ್‌ಲ:ಕನಿಗಿಂತ ಈಚೆಗೆ (ಕ್ರಿ. ಶ. 1689-1755) 
ಜೀವಿಸಿದ್ದರೂ ಅವನ ಹಾಗೆಯೇ ಫ್ರಾನ್ಸಿನ ಮಾಂಟಿಸ್ಕೊ ಸಾಮಾಜಿಕ, ರಾಜಕೀಯ 
ಮತ್ತು ಧಾರ್ಮಿಕ ಸಂಸ್ಥೆಗಳನ್ನು ಮೂಲಭೂತವಾದ ನರೀಕ್ಲಾತ್ಮಕ ವಿಶ್ಲೇಷಣೆಗೆ 
ಒಳಸಡಿಸಿದನು, ಫ್ರಾನ್ಸಿನ ನಿರಂಕುಶ ಪ್ರ ಭುತ್ತವನ್ನು ಆವರಿಸಿದ್ದ ಒಂದು ವಿಧದ 
ಮಾಂತ್ರಿಕ ಪ್ರತಿಷ್ಠೆಯನ್ನು ಇವನು ಕಿತ್ತುಹಾಕಿದನು. ಉದ್ದೇಶಪೂರ್ವಕವಾಗಿ 
ಹಾಗೂ ಪ್ರಜ್ಞಾ ಪೂರ್ವಕವಾಗಿ ಮಾನವ ಸಮಾಜವನ್ನು ಪುನರ್ರಚಿಸುವ ಪ್ರಯತ್ನ 
ಗಳಿಗೆ ಅಡ್ಡಿಯಾಗುತ್ತಿದ್ದ ಅನೇಕ ಸುಳ್ಳು ನಂಬಿಕೆಗಳನ್ನು ಅಳಿಸಿ ಹಾಕಿದ ಗೌರವ 
ಇವನಿಗೆ ಮತ್ತು ಲಾಕನಿಗೆ ಸಮಸಮವಾಗಿ ಸಲ್ಲಬೇಕು. 

ಹದಿನೆಂಟನೆ. ಶತಮಾನದ ನಡುವಿನ ಮತ್ತು ಕೊನೆಯ ದಶಕಗಳಲ್ಲಿ 
ಇವನ ನಂತರ ಬಂದ ತಲೆಮಾರಿನವರು ಇವನ ನೈತಿಕ ಮತ್ತು ಬೌದ್ಧಿಕ ವಿವರಣೆ 
ಗಳನ್ನು ಉದ್ರೇಕಪಟ್ಟುಕೊಳ್ಳದೆಯೇ ಪರಿಶೀಲಿಸಿದರು ವಿಶ್ವಕೋಶವಾದಿಗಳೆಂದು 
(encyclopaedists) ಹೆಸರಾದ ಅತ್ಯಂತ ತೀಕ್ಷ್ಣ ಬುದ್ಧಿಯ: ಲೇಖಕರ ಗುಂಪೊಂದು 
ಹೊಸ ಪ್ರಪಂಚವನ್ನೇ ನಿಯೋಜಿಸಲು ಹೊರಟಿತು (1766). ಇವರಲ್ಲಿ ಅನೇಕರು 
ಅತ್ಯುತ್ತಮ ಜೆನ್ಯೂಟ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಾಗಿದ್ದವರು ಮತ್ತು ಬಂಡಾಯ 
ಪ್ರವೃತ್ತಿಯವರು, ಇವರ ಜೊತೆ ಜೊತೆಯಲ್ಲೇ ಅರ್ಥವಾದಿಗಳು ಆಥವಾ ಪ್ರಕೃತಿ 
ಸಂಪಶ್‌ವಾದಿಗಳು (Economists or Physiocrats) ಆಹಾರ ಸಾಮಗಿ) ಹಾಗೂ 
: ಇತರ ಅವಶ್ಯ ಸದಾರ್ಥಗಳ ಹಂಚಿಕೆಗಳನ್ನು ಕುರಿತು ಅಪಕ್ವ ರೀತಿಯಲ್ಲೇ ಆದರೂ 
ಧೈರ್ಯವಾಗಿ ವಿವೇಚನೆ ನಡೆಸಿದ್ದರು. “ಪ್ರಕೃತಿಯ ನಿಯಮ? (Code de la nature) 
ಎಂಬ ಗ್ರಂಥದ ಲೇಖಕನು ಖಾಸಗಿ ಆಸ್ತಿಯನ್ನು ಹೊಂದಿರುವುದು ನೈತಿಕವಾಗಿ ತಪ್ಪು 
ಎಂದು ಆಗಿ, ವ್ಯವಸ್ಥೆಯನ್ನು ಖಂಡಿಸಿ ಸಮಾಜವನ್ನು ಎಲ್ಲರಿಗೂ ಸಮಾನ ಹಕ್ಳಿರು 
ವಂತಕ್‌ ಸಮಸ್ತ ಜನಸ್ವಾಮ್ಯಕ್ಕನುಸಾರವಾಗಿ ವ್ಯವಸ್ಥೆ ಮಾಡಬೇಕೆಂದು ಸೂಚಿ 
' ಓದನ್ನು, 19ನೆ ಶತಮಾನದಲ್ಲಿದ್ದ ಸಮಾಜವಾದಿಗಳೆಂಬ ಒಂದೇ ಹೆಸರಿನಿಂದ ಕರೆಸಿ 
ಕೊಳ್ಳುವ ಹಲವಾರು ಮಂದಿ ವಿವಿಧ ರೀತಿಯ ಚಿಂತಕರ ಮೊದಲಿಗ ಇವನೆ, 


೧೦೨ ಮಾನವಿಕ ಕರ್ಣಾಟಕ 


ಸಮಾಜವಾದ ಎಂದರೇನು? ಇದಕ್ಕೆ ನೂರಾರು ಸೂತ್ರಗಳೂ, ಸಮಾಜವಾದಿ 
ಗಳಲ್ಲಿ ನೂರಾರು ಶಾಖೆಗಳೂ ಇನೆ, ವೈಯಕ್ತಿಕ ಸ್ವಾಮ್ಯ ಭಾವನೆಯನ್ನು ಸಾರ್ವ 
ಜನಿಕ ಹಿತದ ದೃಷ್ಟಿಯಿಂದ ವಿರೋಧಿಸುವುದೇ ಇವರ ಹಿ ಯುಗ ಯೆನಿಗಾಂತರ 
ಗಳಿಂದ ಈ ಮ ಹೇಗೆ ಬೆಳೆದ:ಬಂದಿದೆಯೆ:ಂದು ಅತ ಂತ ಸಂಕ್ಷೇಪವಾಗಿ ಸಮೀಕ್ಷಿ 
ಸೋಣ, ಇದು ಮತ್ತು ಅಂತರರಾಷ್ಟ್ರೀಯತಾ ಅವವ ತಹ ವ `ನಮ್ಮ use 
ಜೀವನದ ಎರಡು ಪ್ರಮುಖ ಭಾವನೆಗಳಾಗಿವೆ. ಈ ಎರಡು ಕೇಂದ್ರ ಕ್‌ ಸುತ್ತಲೂ 
ನಮ್ಮ ರಾಜಕೀಯ ಜೀವನ ತಿರುಗುತ್ತಿ ದೆ, 

ಆಸ್ತಿಯ ಕಲ್ಪನೆ ಪ್ರಾ ಣಿಗಳಲ್ಲಿರುವ ಹೋರಾಡುವ ಪ್ರ ವೃತಿ ತಿ ಯಿಂದ ಉದ್ಭವ 
ವಾಗುತ್ತ ry ಮಾನವರು ಮನುಷ್ಯ ತ್ವ ಪಡೆಯುವದಕ್ಕೂ AEE ನಮ್ಮ 
ಪೂರ್ವಜನಾದ ವಾನರ "ಒಡೆಯನಾಗಿ. ಸರಳವಾದ್ವೇ ಆಗಲಿ ತನ್ನ ಸ್ವತಿ 
ಗೋಸ್ಟರ ಪ್ರಾಣಿ ಜಗಳ ಕಾಯುತ್ತದೆ. ನಾಯಿ ಮತ್ತು ಅದರ ಮೂಳೆ, ಹೆಣ್ಣು 
ಹುಲಿ ಮತ್ತು ಅದರ ಗವಿ ಗರ್ಜಿಸುವ ಗಂಡುಜಿಂಕೆ ಮತ್ತು ಆದರ ಮುಂದೆ ಇವೆಲ್ಲ 
ಒಡೆತನಕ್ಕೆ ಎದ್ದು ಕಾಣುವ ಉದಾಹರಣೆಗಳು. “ಪ್ರಾಚೀನ ಸಮತಾವಾದ? 
ಎಂಬ ಹೇಳಿಕೆಗಿಂತ ದಡ್ಡ ತನದ ಮಾತು ಸಮಾಜಶಾಸ್ತ್ರದಲ್ಲಿ ಬೇರೆ ಇಲ್ಲ. ಪ್ರಾಚೀನ 
ಶಿಲಾಯುಗದ ಗಣಕುಟುಂಬದ (Family tbe) ಮ:ದುಕನು ತನ್ಪ ಹೆಂಡಿರು ಮತ್ತು : 
ಹೆಣ್ಣು ಮಕ್ಕಳು ತನ್ನ ಸಲಕರಣೆಗಳು, ತನ್ನ ಸುತ್ತಲ ಆವರಣ ಇವೆಲ್ಲದರ ಒಡೆತನದ 
ಹಕ್ಕನ್ನು ಸಾಧಿಸುತ್ತಿದ್ದನು, ಮತ್ತೆ ಯಾವನಾದರೂ ಗಂಡಸು ತನ್ನ ಕಣ್ಣಳತೆಯ 
ಈ ಪ್ರಪಂಚದೊಳಗೆ ಬಂದರೆ ಅವನೊಡನೆ ಹೋರಾಡಿ ತನ್ನಿಂದ ಸಾಧ್ಯವಾದಲ್ಲಿ 
ಅವನನ್ನು ಕೊಲ್ಲುತ್ತಿದ್ದನು, ಕಾಲಕಳೆದಂತೆ ಪ್ರಾಚೀನ ಯುಗದ ಈ ವೃದ್ಧ 
ಮುಖ್ಯಸ್ಥ ಸರು ತಮಗಿಂತ. ಕಿರಿಯರ ಇರುವಿಕೆಯನ್ನು ಸಲು ಮೊದಲುಮಾಡಿದರು; 
ಈ ಕಿರಿಯರು ಕುಲದ ಹೊರಗಿನಿಂದ ಹಿಡಿದು ie ಹೆಂಡತಿಯರು, ಅವರೇ ಮಾಡಿ 
ಕೊಂಡ ಆಯುಧಗಳು, ಬೇಟಿಯಲ್ಲಿ ಕೊಂದ ಮೃಗಗಳು ಅವರದ್ದೇ ಸ್ವತ್ತು ಎಂದು 
ಕುಲದ ವೃ ದ್ಧ ಒಡೆಯ ಒಪ್ಪಿ ಕೊಳ್ಳ ಲು ಕಾಟ್‌ ಪಾ ರಂಭ. ಬೀಸ] 
Won ಕಳೆದಂತೆ ಚಭಾನವಾ, ಕ.ಲ(ೇrbe) ಬೆಳೆಯಿತು” ಎಂದು ಅಟ್ಟನ್‌ಸನ 
ತಮ್ಮ “ಆದಿಯುಗದ ನಿಯಮ” (Primal Law) ಎಂಬ ಪುಸ್ತಕದಲ್ಲಿ ಮನ 
ದಟ್ಟ್ರಾ ಗುವಂತೆ ತೋರಿಸಿಕೊಟ್ಟ ದ್ದಾ ರೆ. ವ್ಯಕ್ತಿ ಗಳು ಒಬ್ಬ ಕೊಬ್ಬ ರ ಸ್ವತು ೨ ಗಳನ್ನು 
ಒಪಿ ಕೊಂಡಿದ್ದ ರಿಂದ ಮಾನವ. ಸಮಾಜ ಬೆಳೆಯಿತು. "ನ್ನ "ರೃಷ್ಟಿಯ' ವ್ಯಾಪ್ತಿ 
ಯಿರುವ ಆವರಣದಿಂದ ಮತ್ತೊಂದು ಕುಲದವರನ್ನು LARA be 
ಮನುಷ್ಯ ರು ತಮ್ಮ ಸ್ವಾಭಾವಿಕ ಪ್ರವೃತ್ತಿಗಳನ್ನು ತಿದ್ದಿ ಕೊಳ್ಳಲೇಬೇಕಾಗುತ್ತಿ ತ್ತು. 
ಸುತ್ತ ಲವ ಗುಡ್ಡ ಕಾಡು ನದಿಗಳು “ನಿನ್ನದೂ?” ಆಗಲು ಸ್ಯ. “ನನ್ನದೂ? 
ಆಗಲು ಸಾಧ್ಯವಿಲ್ಲವಾದರೆ ಅವೆಲ್ಲ “ನಮ್ಮದು” ಆಗಬೇಕಾಯಿತು. ಆದರೆ ಪ್ರತಿ 
ಯೊಬ್ಬ ನಿಗೂ ಅದು “ತನ್ನದು” ಆಗಿದ್ದರೆ ಚಿನ್ನ ಎನಿಸುತ್ತಿ ದ್ದರೂ ಅದು ನಡೆಯು : 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧೦೩ 


ತ್ರಿರಲಿಲ್ಲ ಎಏಕೆಂದಕೆ ಹಾಗೆ ವರ್ಶಿಸಿದಕೆ ಆ ಬೇಕೆ ಕುಲದವರು ಇವರೆಲ್ಲರನ್ನೂ 
ನಾಶಮಾಡುತ್ತಿದ್ದರು. ಹೀಗೆ ಸಮಾಜ ಎಂದರೆ ಮೊದಲಿನಿಂದಲೂ ಒಡೆತನದ 
ಹಕ್ಕನ್ನು ಮಿತಗೊಳಿಸುವ ಒಂದು ವಿಷಯ. ಇಂದಿನ ನಾಗರಿಕ ಪ್ರಸಂಚಕ್ಕಿಂಥ 
ಪಶುಪ್ರಾಣಿಗಳಲ್ಲಿ ಹಾಗೂ ಪ್ರಾಚೀನ ಮನುಷ್ಯನಲ್ಲಿ ಒಡೆತನದ ಹಕ್ಕಿನ ಮನೋಭಾವ 
ತುಂಬಾ ತೀಕ್ಷ್ಣ. ಈ ಭಾವನೆ ನಮ್ಮ ಬುದ್ಧಿಗಿಂತಲೂ ನಮ್ಮ ಹುಟ್ಟರಿವಿನಲ್ಲಿ 
ಬಲವಾಗಿ ಬೇರೂರಿರುತ್ತ ಜೆ. 

ಕಾಡುಜನರು ಹಾಗೂ ಶಿಕ್ಷಣವೇ ಇಲ್ಲದ ಮನುಷ್ಯರಲ್ಲಿ ಎಂತಹ ವಸ್ತುವಾದರೂ 
ಸರಿ ಒಬ್ಬ ರ ಸ್ವತ್ತಾ ಗಬಹುಡೆಂಬ ಭಾವನೆ ಇರುತ್ತ ದೆ. ಹೋರಾಡಿ ಗೆಲ್ಲಬಹುದಾದು 
ದೆಲ್ಲವೂ "ತಮ್ಮ ಸ್ವ ಶ್ರ ಗುವುದು ಸಾಧ್ಯ ಎಂದು ಅವರ ಕಲ್ಪನೆ; ಹೆಂಗಸರು, ಕೊಲ್ಲದೆ 
ಉಳಿಸಿಕೊಂಡ ಸೆರೆಯಾಳು, ಹಿಡಿದು ತ ಮೃಗ, ಅರ್ಯ ದ ಭಾಗ್ಯ ಕಲ್ಲುಗುಣಿ 
ಹೀಗೆ. ಸಮುದಾಯ ಬೆಳೆದಂತೆ ಒಳಜಗಳಿಗಳನ್ನು ತತೆಯುವನ ಗ ಒಂದು 
ಬಗೆಯ ಕಾನೂನು ವ್ಯವಸ್ಥೆ ಜಾರಿಗೆ ಬಂದಿತು. ಯಾವುದೇ ಪದಾರ್ಥದ ಸ್ವಾಮ್ಯ 
ವನ್ನು ಗೊತ್ತು ಪಡಿಸಲು ಮಾನವರು ಒಡ್ಡೊ ಡ್ಡ ದ ಆದರೆ ಅಲ್ಲಿಂದಲ್ಲೇ ತೀರ್ಮಾನಕ್ಕೆ 
ಬರಬಹುದಾದ ಮಾರ್ಗಗಳನ್ನು ಹವಣಿಸಿಕೊಂಡರು: ಒಂದು ವಸ್ತು ವನ್ನು ಉಳಿದ 
ಎಲ್ಲರಿಗಿಂತ ಮೊದಲು ವಶಪಡಿಸಿಕೊಂಡವರು ಅಥವಾ ನೊಡಲು: ತಮ್ಮವೆಂದು 
ಘೋಷಿಸಿಕೊಂಡವರು ಅದರ ಒಡೆಯರಾಗುತ್ತಿದ್ದರು, ಸಾಲ ತೀರಿಸದಿದ್ದವನು 
ಸಾಲಕೊಟ್ಟಿ ವನ ಸ್ವತ್ತು ಎಂಬು ದು ಅವರಿಗೆ ತುಂ್ಬಬ ಸಹಜವಾಗಿ ಕಂಡಿತ್ತು 
ಜಮೀನಿನ ಸು ತುಂಡನ್ನು ಮೊದಲು ಸಾ ಎಧೀನಕ್ಕೆ ತೆಗೆದುಕೊಂಡವನು ಅನಂತರ 
ಅದನ್ನು ಯಾರಾದರೂ ಉಪಯೋಗಿಸಬಳುಸಿದರೆ ಅವರಿಂದ ಪ್ರತಿಫಲ ವಸೂಲು 
ಮಾಡುವುದು ಅಷ್ಟೇ ಸಾ ರ_ಭಾವಿಕವಾಗಿತ್ತು ,. ಯಾವ ಹದ್ದು ಬಸ್ತೂ ಇಲ್ಲದೆ 
ಕಂಡಿದ್ದೆ ಲ್ಲವನ್ನು ತಮ್ಮ ದು ಎಂದುಕೊಳ್ಳು ವುದರಿಂದ ಒಟ್ಟಿ ನಲ್ಲಿ ಕಡೆಗೆ ಕೆಡುಕುಂಟಾಗು 
ತ್ತದೆ ಎನ್ನು ವುದು ಸುವ್ಯವಸ್ಥಿ ತ್ರ ಸ್‌ ಬಕ, ಸಾಧ್ಯವೆಂದು ನಿಧಾನವಾಗಿ 
ಒಂದೊಂದಾಗಿ ತಿಳಿದುಬಂದಂತೆ ಮಾನವರಿಗೆ ಹೊಳೆಯಿತು, ಎನ್ಟೊ € ಸಲ ಎಷ್ಟೊ 
ಮನುಷ್ಯರು ಭೂಮಿಯ ಮೇಲೆ ಕಣ್ಣು ಬಿಡುವಸ್ಟ ರಲ್ಲೇ ನ ಏಿನಜಿಲ್ಲವನ್ನೂ 
ಬೇರೆಯವರು ತಮ್ಮದೆಂದು ಆಗಲೇ ಆಕ್ರ ಮಿಸಿಕೊಂಡಿರುವುದನ್ನು ಕಾಣುವುದು 
: ಸಾಮಾನವಾಗಿ ki ಯಿತು. ಇದು Ais ಇರಲಿ, ಎಷ್ಟೊ € ಜನ ಹುಟ್ಟು 
ವಾಗಲೇ ತಾವೇ ಮತ್ತೊಬ್ಬರ ಸ್ವತ್ತೆಂದು ನರಿಗಣಿಸಲ್ಪಟ್ಟಿರುತ್ತಿದ್ದರು. ಮೊಲ 
ಮೊದಲ ನಾಗರೀಕತೆಗಳ ಚಕ ಸಾಮಾಜಿಕ ಹೋರಾಟಗಳನ್ನು ಈಗ ಚಿತ್ರಿಸಿ 
ಕೊಳ್ಳುವುದು ಕಷ್ಟ ಸಾಲಗಳು ಬರಬರುತ್ತಾ ಒಂದು ಸಾರ್ವಜನಿಕ ಸಮ: ಸೈಯಾಾಗಿ 
ಚಂಚಮಿಸಿ ಅವುಗಳನ್ನು ತೀರಿಸುವುದನ್ನು ನರಾಕರಿಸಬೇಕಾಯಿತು ; ಅಲ್ಲದೆ ಯಾವ 
ಮಿತಿಯೂ ಇಲ್ಲದೆ ಎಷ್ಟಾ ದರೂ ಭೂಮಿಗೆ ಒಬ್ಬನೇ ಮಾಲೀಕನಾಗುವುದೂ ಸಹಾ 
ಹಾಗೆಯೇ ಒಂದು ಹವಳ ಸಬೆ! ಳಕು ಈ ವಿಷಯಗಳನ್ನು ರೋವರ್‌ 


೧೦೪ ಮಾನವಿಕ ಕರ್ಣಾಟಕ 


emit 


ಪ ಜಾಗ್ರಭುತ್ತದಲ್ಲಿ ಸಮಾಜವು ನಿಧಾನವಾಗಿ ಶಿಳಿದುಕೊಂಡಿತೆಂದು ಚರಿತ್ರೆಯಿಂದ 
ತಿಳಿಯೆ» ಸ.ದು. ಬೇಬಿಕೋನಿಯ ಪ್ರಭುತ್ವದ ಉತ್ತರಾರ್ಧದಲ್ಲಿ ಅಧಿಕ ಸಂಖ್ಯೆ 


ಯಲ್ಲಿ ಗುಲಾನ) ನ್ನು ಹೊಂದಿರುವುದಕ್ಕೆ ತೀವ್ರವಾದ ಪ್ರತಿಬಂಧ ಹಾಕಲಾಯಿತು. 
ಕಡೆಗೆ ಆ ಮಹಾಕ್ರಾಂತಿಕಾರಿ ನಾಜಾರೇತಿನ ಯೇಸು ತನ್ನ ಬೋಧನೆಯಲ್ಲಿ ಆಸ್ತಿ 
ಯನ್ನು ಹಿಂದೆಂದೂ ಕಾಣದಷ್ಟು ಕಸುವಿನಿಂದ ಪ್ರ ್ರತಿಭಟಿಸಿರುವುದನ್ನು ಕಾಣುತ್ತೇವೆ. 
ಒಂಟಿಯೊಂದು ಸೂಜಿಯ ಕಣ್ಣಿ ತೊಳಗೆ ತೂರುವುದು ಎಷ್ಟು ಕಷ್ಟವೋ ಅದಕ್ಕಿಂತಲೂ 
ಕಷ್ಟ, ಆಸ್ತಿವಂತನೊಬ್ಬ ದೇವ (ರ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಎಂದು ಆತ 
ಹೇಳಿದನು. ಒಬ್ಬನ "ಅಬ ಯ ವ್ಯಾಪ್ತಿ ಎಸ್ಟಿ ರತಕ್ಕದ್ದು ಎಂದು ಈಗ ಇಪ್ಪತ್ತೈದು 
ಅಥವಾ ಮೂವತ್ತ, ಶತಮಾನಗಳಿಂದಲೂ ಬೀಕೆ ಓಸ್ಸಣಿ ಅವಿರತವಾಗಿ ನಡೆಯುತ್ತಲೇ 
ಇನೆ, ನಜರೇತಿನ ಯೇಸುವಿನನಂತರ ಹತ್ತೊಂಭತ್ತು ನೂರುವರ್ಷಗಳಾದ ಮೇಲೆ 
ಕ್ರೈಸ್ತಧರ್ಮ ಬೋಧನೆಗೆ ಒಳಪಟ್ಟ ಪ್ರದೀಶಗಳಲ್ಲೆಲ್ಲಾ ಮನುಷ್ಯರನ್ನು ಆಸಿ 
ಯನ್ನಾಗಿ ಪರಿಗಣಿಸಕೂಡದೆಂಬ ಭಾವನೆ ಬಂದಿದೆ, ಉಳಿದ ಸ್ವತ್ತು ವಿಷಯದಲ್ಲೂ 
"ನೆನ್ನೆ ಪದಾರ್ಥವನ್ನು ನಾನು ಏನಾದರೂ ವತಾಡುತ್ತೇನೆ'' ಎಂಬ ಮನೋಭಾವ 
ಆಳೆಕವಾಗುತ್ತಿದೆ. 

ಆದರೆ 18ನೆ ಶತಮಾನದ ಕಡೆಯ ಭಾಗದಲ್ಲಿ ಈ ವಿಷಯಗಳನ್ನು ಕುರಿತು 
ಇನ್ನೂ ಪ್ರಶ್ನೆಗಳು ಏಳುತ್ತಿದ್ದ ವು ಅಷ್ಟೆ. ಈ ಸಂಬಂಧವಾಗಿ ಏನಾದರೂ ನಿರ್ಧಾರ 
ವಾಗಿರುವುದು ಹಾಗಿರಲಿ ವಿಷಯ ಕೂಡ ಸ್ಪಷ್ಟೆವಾಗಿರಲಿಲ್ಲ. ಆಂದ ಮೇಲೆ ಈ 
ವಿಷಯದಲ್ಲಿ ಹೀಗೆ ನಡೆಯಬೇಕೆಂದೂ ಹೇಳಲಾಗುತ್ತಿರಲಿಲ್ಲ. ರಾಜಮಹಾರಾಜರ 
ದುರಾಸೆ ಮತ್ತು ದುಂದುಗಾರಿಕೆ ಹಾಗೂ ಸಟ್ಟಾ ಮನೋಭಾವದ ಶ್ರೀಮಂತರ ಸುಲಿಗೆ 
ಯಿಂದ ವೈಯಕ್ತಿಕ ಬಪ್ಪ ಗಳನ್ನು ರಕ್ಷಿಸಿಕೊಳ್ಳ ಬೇಕೆಂಬುದೇ ಈ ಚಿಂತನೆಯ ಮೊದಲ 
ಉದ್ದೇಶವಾಗಿತ್ತು. ಫ್ರೆಂಚ್‌ ಕ್ರಾಂತಿ ಮೊದಲಾಗಿದ್ದೇ ಮುಖ್ಯವಾಗಿ ಖಾಸಗಿ ಆಸ್ತಿ 
ಯನ್ನು ತೆಂಗೆಯಿಂದ ರಕ್ಷಿಸ ಸುವುದಕ್ಳಾಗಿ, ಆದರೆ ಈ ಕ್ರಾಂತಿಯ ಸಮಾನ ತತ್ತ ಎದ 
ಫಂ ಅದು ಕ್ಷಿಕಬೇಕಾಗಿದ್ದ ಖಾಸಗಿ ಸ್ವತ್ತೇ ಟೀಕೆಗೊಳಗಾಯಿತು. ಅನೀಕ 
ಜನರಿಗೆ ಇರಲು ತಾಣವಿಲ್ಪಣ, ತಿನ್ನ ಲು ಕೂಳಿಲ್ಲದೆ ಇರುವಾಗ, ಇದೆಲ್ಲ ಇದ್ದ ಜನರು 
ಉಳಿದವರು ದುಡಿಯದ ಹೊರತು (ಮಿತಿ ಮೀರಿ ದುಡಿಯದ ಹೊರತು ಎಂದು 
ಬಡವರ ಅಭಿಪ್ರಾಯವಾಗಿತ್ತು) ಅವರಿಗೆ ಇವುಗಳನ್ನು ಕೊಡಲು ಸಿದ್ಧರಿಲ್ಲದಾಗ 
ಎಲ್ಲರೂ ಸ್ವತಂತ್ರರು ಸಮಾನರು ಎಂದು ಹೇಗೆ ಹೇಳುವುದು ? 

ಈ ಸಮಸ್ಯೆಗೆ ಒಂದು ಪ್ರಮುಖ ರಾಜಕೀಯ ತಂಡದ ಉತ್ತರ ಹೀಗಿತ್ತು ; 
ಎಲ್ಲವನ್ನೂ ಹಂಚಿಕೊಂಡು ಬಿಡುವುದು ಆಸ್ತಿ ಬೇಕೆಂಬ ಭಾವನೆಯನ್ನು ತೀವ್ರ 
ಗೊಳಿಸಿ ಎಲ್ಲರಿಗೂ ಆಸ್ತಿಯಿರುವಂತೆ We ಸ ಈ ಜನರ ಇಚೆ ಯಾಗಿತ್ತು. 
ಇದೇ ಗುರಿ ಆದರೆ ಬೇಕೆ ಹಾದಿ ಪ್ರಥಮ ಸಮಾಜ ವಾದಿಗಳು- ಅಂದರೆ 
ಕಮ್ಯೂನಿಸ್ಟರದ್ದಾಗಿತ್ತು. ಇವರು ತೀ ತೆಗೆದುಹಾಕಿಬಿಡಬೇಕೆನ್ನು 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧೦೫ 


ತ್ತಿದ್ದರು, ಎಲ್ಲ ಆಸ್ತಿಯೂ ಸರ್ಕಾರಕ್ಕೆ--(ಎಂದರೆ ಪ್ರಜಾಪ್ರಭುತ್ವ ನಿಯಮದ 
ಸರ್ಕಾರವೆಂದು ಅವರ ಅಭಿಪ್ರಾಯ) ಸೇ`ಬೇಕಾಗಿತ್ತು. 

ಸ್ವಾತಂತ್ರ್ಯ ಹಾಗೂ ಸುಖ, ಇವೇ ಅಂಕಿಮ ಗುರಿಗಳಾಗಿದ್ದ ಜನರಲ್ಲಿಯೇ 
ಕೆಲವರು ಆಸ್ತಿಯೇ ಇಲ್ಲದಂತೆ ಮಾಡಬೇಕೆಂದೂ ಮತ್ತೆ ಕೆಲವರು ಆಸ್ತಿಯ ಭಾವನೆ 
ಮತ್ತೂ ತೀಕ್ಷ್ಯವಾಗುವಂತೆ ಮಾಡಬೇಕೆಂದೂ ಹೇಳುತ್ತಿದ್ದುದು ವಿರೋಧಾಭಾಸವೇ 
ಸರಿ, ಆದರೆ ಅವರು ಹಾಗೆನ್ನುತ್ತಿದ್ದುದು ನಿಜ. ಇದಕ್ಕೆ ವಿವರಣೆ ಹೀಗೆ ಕೊಡ 
ಬಹುದು. ಒಡೆತನ ಎಂದರೆ ಒಂದೇ ವಿಷಯವಲ್ಲ ಬೇರೆ ಬೇಕಿ ವಿಷಯಗಳ ಒಂದು 
ಸಮುದಾಯ, 

ಹತ್ತೊಂಬತ್ತನೇ ಶತಮಾನ ನಡೆದು ಬಂದಂತೆ ಈ ಕೆಳಕಂಡ ವಿಷಯಗಳನ್ನು 
ಜನ ಅರಿತುಕೊಂಡರು. ಆಸ್ಮಿಯೆಂದರೆ ಸರಳವಾಗಿ ವಿವರಿಸಬಹುದಾದ ಒಂದೇ 
ಸಂಗತಿಯಲ್ಲ ; ಬೇರೆ ಬೇರೆ ಬೆಲೆ ಹಾಗೂ ಪರಿಣಾಮಗಳನ್ನುಳ್ಳೆ ಒಡೆತನಗಳ ಒಂದು 
ಬೊಡ್ಡ ಸಂಕೀರ್ಣ, ಶರೀರ, ಕಲಾವಿದನ ಸಾಧನಗಳು (Implements), ಬಟ್ಟೆ ಬಕ್ಕೆ 
ಹಲ್ಲುಜ್ಜುವ ಬ್ರಷ್ಟು ಇಂಥ ಅನೇಕ ವಸ್ತುಗಳು ನಿರ್ವಿವಾದವಾಗಿ ಒಬ್ಬ ವ್ಯಕ್ತಿಯ 
ವೈಯಕ್ತಿಕ ಆಸ್ತಿಗಳು. ರೈಲ್ರೇಗಳು, ವಿವಿಧ ಯಂತ್ರೋಪಕರಣಗಳು ಮನೆಗಳು, 
ತೋಟಗಳು, ಮೋಜಿಗಾಗಿ ಉಪಯೋಗಿಸುವ ದೋಣಿಗಳು, ಇಂತಹ ವಸ್ತುಗಳಲ್ಲಿ 
ಪ್ರತಿಯೊಂದನ್ನೂ ಎಚ್ಚರಿಕೆಯಿಂದ ಪರಿಶೀಲಿಸಿ ಇವು ಖಾಸಗಿ ಸ್ವತ್ತಾಗಲು ಏನೇನು 
ರಿರ್ಬಂಧಗಳಿವೆ, ಎಷ್ಟರ ಮಟ್ಟಿಗೆ ಇವು ಸಾರ್ವಜನಿಕರ ವ್ಯಾಪ್ತಿಗೆ ಬರುತ್ತವೆ, 
ಎಲ್ಲರಿಗೂ ಅನುಕೂಲವಾಗುವುದಕ್ಕಾಗಿ ಸರ್ಕಾರ ಇವುಗಳನ್ನು ಹೇಗೆ ವಹಿಸಿಕೊಂಡು 
ಜನರ ಬಳಕೆಗೆ ಬಿಟ್ಟು ಕೊಡಬಹುದು ಎಂದು ನಿರ್ಧರಿಸಬೇಕು, ಪ್ರಾಯೋಗಿಕ ಮಟ್ಟ 
ದಲ್ಲಿ ಈ ಅಂಶಗಳು ರಾಜ್ಯ ಶಾಸ್ತ್ರಕ್ಕೆ ಅಂದರೆ ದಕ್ಷವಾದ ರಾಜ್ಯಾಡಳಿತವನ್ನು ರೂಪಿಸಿ 
ನಡೆಸಿಕೊಂಡು ಬರುವುದಕ್ಕೆ ಸೇರುತ್ತವೆ. ಇಲ್ಲಿಂದ ಮುಂದೆ ಈ ಪ್ರಶ್ನೆಗಳು ಸಮಾಜ 
ಮನೋ ವಿಜ್ಞಾನದಲ್ಲಿ ಮತ್ತಷ್ಟು ಸ್ರಶ್ನೆಗಳನ್ನೆ ಬ್ಬಿಸಿ ಶಿಕ್ಷಣ ವಿಜ್ಞಾನದ ಚಿಂತನೆ 
ಗಳೊಡನೆ ಪರಸ್ಪರ ಪ್ರತಿಕ್ರಿಯೆ ಬೀರುತ್ತವೆ. “ಆಸ್ತಿಯ ವಿವೇಚನೆ? ಇನ್ನೂ 
ಒಂದು ವಿಜ್ಞಾನ ಶಾಖೆಯ ಮಟ್ಟಕ್ಕೆ ಬಂದಿಲ್ಲ; ಇನ್ನೂ ಭಾವೋದ್ರೇಕದಿಂದ 
ತುಂಬಿದ ಒಂದು ಡೊಡ್ಡ ಹುದುಗು ತೊಟ್ಟಿಯ ರೂಪದಲ್ಲೇ ಇದೆ, ಒಂದು ಕಡೆ 
ವ್ಯಕ್ತಿ ವಾದಿಗಳು (individualists) ಈ ಗ ನಮಗಿರುವ ಸ್ವಾಮ್ಯದ ಹಕ್ಕುಗಳನ್ನು 
ರಕ್ಷಿಸಿ ವಿಸ್ಮರಿಸಬೇಕೆಂದು ಹೇಳಿದರೆ ಮತ್ತೊಂದು ಕಡೆ ಸಮಾಜ ವಾದಿಗಳು ನಮ್ಮ 
ಸ್ವಾಮ್ಯಗಳನ್ನೆಲ್ಲ ಒಂದು ಗೂಡಿಸಿ ಒಡೆತನದ ನಹಿವಾಟುಗಳಿಗಲ್ಲ ತಡೆ ಹಾಕಬೇಕೆನ್ನು 
ಶತ್ರಾರೆ. ಸರ್ಕಾರದ ಕೆಲಸ ನಡೆಯಲು ಅತ್ಯಗತ್ಯವಾದ ತೆರಿಗೆ ಕೊಡ:ವುದನ್ನೂ 
ಸಹಿಸಲಾಗದ ಉತ್ಪಟ ವ್ಯಕ್ತಿ ವಾದಿಯಿಂದ ಹಿಡಿದು ಯಾವ ವ್ಯಕ್ತಿಯೂ ಏನನ್ನೂ 
ತನ್ನದು ಎಂದು ಕೊಳ್ಳಲೇ ಬಾರದು ಎನ್ನುವ ಉಗ್ರ ಕಮ್ಯೂನಿಸ್ಟ£ವರೆಗೆ ಎಲ್ಲ ವಿಧದ 
ಜನರೂ ಈಗ ಇದ್ದಾರೆ, ಇಂದು ಸಾಮಾನ್ಯವಾಗಿ ಕಾಣಬರುವ ಸೋಹಿಯಲಿಸ್ಟರನ್ನು 


೧೦೬ ಮಾನವಿಕ ಕರ್ಣಾಟಕ 


“ರಾಷ್ಟ್ರ ಸೌಮ್ಯ ವಾದಿ”ಗಳೆಂದು ಕರೆಯಬಹುದು. ಇವರು ತಕ್ಕಷ್ಟು ಪ್ರವಕಾಣದ 
ವೈಯಕ್ತಿಕ ಆಸ್ತಿ ಇರಬಹುದು ಎನ್ನುತ್ತಾರೆ, ಆದರೆ ಶಿಕ್ಷಣ, ಸಾರಿಗೆ ಗಣಿಗಳು 
ಭೂಮಿ, ಅನೇಕ ಮುಖ್ಯ ಸರಕುಗಳ ಸಗಟು ಉತ್ಪಾದನೆ, ಇಂತಹ ಕೆಲವು ವಯ 
ಗಳು ಬಹು ಚೆನ್ನಾಗಿ ವ್ಯವಸ್ಥಿ ತವಾದ ಸರ್ಕಾರದ ಕೈಯಲ್ಲಿಂಬೇಕೆನ್ನು ತ್ತಾರೆ, ಈಗಿನ 
ಕಾಲದಲ್ಲಿ ವಿನೇಚನೆಯುಳ್ಳ ಮನು ಷ್ಯ ರೆಲ್ಲ ವೆ ೈಜ್ಞಾನಿಕ ತಳಹದಿ ಯುಳ್ಳ, ಎಚ್ಚ ರಕೆ 
ಯಿಂದ ನಿಯೋಜಿಸಿದ ಬತ Lod ಕಡೆಗೆ ಒಮ್ಮುಖವಾಗಿ ಚಲಿಸುತ್ತಿದ್ದರೆ 
ಎನಿಸುತ್ತದೆ. ಹಾಗೆಯೇ ಬೃ ಹತ್ರ ಮಾಣದ ಕಾರ್ಯಗಳಲ್ಲಿ ಶಿಕ್ಷಿತನಲ್ಲದ ಮನುಷ್ಯ 
ಫಲಪ್ರದ ರೀತಿಯಲ್ಲಿ FO "ಸಹಕರಕ ಕ ತಿಳಿದುಬರುತ್ತಿದೆ.. ಸರ್ಕಾರ 
ಹೆಚ್ಚು ಹೆಚ್ಚು ಸಂಕೀರ್ಣವಾಗುತ್ತಾ ಹೋಗಿ ಖಾಸಗಿ ವಲಯ ಗಳಿಂದ. ಜವಾಬ್ದಾರಿ 
ಗಳನ್ನು ಒಂದೊಂದಾಗಿ ವಹಿಸಿಕೊಂಡಂತೆ ಜನತೆಯ ಶಿಕ್ಷಣದಲ್ಲಿಯೂ ಅದಕ್ಕೆ 
ಸರಿಯಾದ ಮುನ್ನಡೆಯಾಗಬೇಕು ಮತ್ತು ಯೋಗ್ಯವಾದ ವಿ ವಿಮರ್ಶಾ ಶಕ್ತಿ ಮತ್ತು 
ನಿಯಂತ್ರಣ ವ್ಯವಸ್ಥೆ ಯಾಗಬೇಕು ಎಂದು ಬರಬರುತ್ತಾ ಹೆಚ್ಚು ಸ್ಪಷ್ಟವಾಗುತ್ತಾ 
ಇದೆ. ಇಂದಿನ ಪತ್ರಿ ಕೋದ್ಯ ಮ ಮತ್ತು ರಾಜಕೀಯ ಪದ್ದತಿಗಳು ದೊಡ್ಡ 
ಪ್ರಮಾಣದಲ್ಲಿ ಸಾಂಘಿಕ ಚಟುವಟಿಕೆಗಳ ವಿಸ್ಮರಣೆಯಾಗಲು ತಕ್ಕಷ್ಟು ಇನ್ನೂ 
ಸುಸಂಸ್ಕೃತವಾಗಿಲ್ಲ. 
ಒಂದು ಕಾಲದಲ್ಲಿ ಮಾಲೀಕರು ಮತ್ತು Sewers: ಮಧ್ಯೆ ಇದ್ದ -ಮುಖ್ಯ 
ವಾಗಿ ಸ್ವಾರ್ಥ ಯಜಮಾನರು ಮತ್ತು ಪ್ರತಿಭಟನಾ ಭಾವನೆಯ ಕೆಲಸಗಾರರ 
ಮಧ್ಯೆ ಇದ್ದ -ಒತ್ತಡಗಳ ಫಲವಾಗಿ ಪ್ರ ಸಂಚದಾದ್ಯ ಂತ ಬಹು ಉಗ್ರವಾದ ಮೂಲ 
ರೂಸದ ಕಮೂ ಫಿನಿಸಂ ಹರಡಿತು. ಇದಳ್ಳೇ ನನ ನ ಹೆಸರಿರುವುದು. ಈ ಕೆಳಗೆ 
ಕಾಣಿಸಿರುವ ಜಾವ ಆಧಾರದ ಮೇಲೆ ಮಾರ್ಕ್‌ ತನ್ನ ಸಿದ್ಧಾಂತವನ್ನು 
ಬೆಳೆಸಿದನು ; ಮನುಷ್ಯರ ಆರ್ಥಿಕ ಅವಶ್ಯಕತೆ ಅವರ ಚಿಂತನೆಗೆ ಒಂದು ಪರಿಮಿತಿ 
ಯನ್ನು ಹಾಕುತ್ತದೆ. ಅನುಕೂಲಸ ರಾಗಿದ್ದು ಕೆಲಸ ಸದವರನ್ನಿಟ್ಟ ಕೊಳ್ಳುವಂತಹ 
ವರ್ಗದ ಜನರಿಗೂ ಅವರ ಕೆಳಗೆ ಕೆಲಸ ಮಾಡುತ್ತಿರುವ ಜನ ರಾಶಿಗೂ ತಮ್ಮ ತಮ್ಮ 
ಹಿತಾರ್ಥಗಳ ವಿಷಯದಲ್ಲಿ ಸಹಜವಾಗಿಯೇ ಘರ್ಷಣೆ ಇರುತ್ತದೆ. ಯಾಂತ್ರಿಕ 
ಕ್ರಾಂತಿಯ ಫಲವಾಗಿ ಸಾಮಾನ್ಯ ಜನರಲ್ಲಿಯೂ ವಿದ್ಯಾಭ್ಯಾಸ. ಹರಡುತ್ತದೆ, ಬಹು 
ಸಂಖ್ಯಾತರಾದ ಕೆಲಸಗಾರರಲ್ಲಿ ಇದರಿಂದ ವರ್ಗ ಪ್ರ ಜ್ಞ ಬೆಳೆಯುತ್ತಾ ಹೋಗಿ ಆಳುವ 
ಅಲ ಸಂಖ್ಯಾತರ (ಇವರೂ ವರ್ಗ ಪ್ರ ಜ್ಞ ಯುಳ ವರು) ಮೇಲಿನ ವರ್ಗ ವೈರ ಮತ್ತೂ 
ಗಟ್ಟಿಗೊಳ್ಳುತ್ತಾ ಹೋಗುತ್ತದೆ. ಯಾತು ಮಾರ್ಗದಿಂದ ವರ್ಗ ಪ ಪ್ರಜ್ಞೆ 
ಯುಳ್ಳ ಕೀಸಗಳಟ ಅಧಿಕಾರವನ್ನು ಸ್ವಾಧೀನ ಮಾಡಿಕೊಂಡು ಒಂದು ಹೊಸತಾದ 
ಬಾ“ ವಾದಿ ರಾಜ್ಯವನ್ನು ಪ್ರಾರಂಭಿಸುವರು ಎಂದು ಮಾಕ್ಸ ಭವಿಷ್ಯ 
ನುಡಿದನು. ಆ ತರಹದ ವೈರ ಬಂಡಾಯ ಮತ್ತು ಕ್ರಾಂತಿಗಳ ಸಾಧ್ಯತೆ ಆರ್ಥವಾಗು 
ತ್ತದೆ, ಆದರೆ ಇದರಿಂದ ಸಾಮಾಜಿಕವಾಗಿ ವಿನಾಶಕಾರಿಯಾದ ಕ್ರಿಯೆಯೊಂದು 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧೦೭ 


ನಡೆಸುವುದು ಖಂಡಿತ ಎಂದು ಹೇಳಬಹುದೇ ಹೊರತು ಒಂದು ಹೊಸ ಸಮಾಜ 
ವಾದಿ ರಾಜ್ಯ ಅಥವಾ ಅಂಥದೇ ಮತ್ತೊಂದು ಇದರ ಫಲವಾಗಿ ಬಂದೇ ಬರುತ್ತದೆ 
ಎಂದು ಒಪ್ಪಿ ಕೊಳ್ಳು ವುದು ಕಷ್ಟ, 
ರಾನ್ಭ ಗಳ ಮಧ್ಯೆ ಇರುವ ದ್ವೇಷಗಳ ಸ್ಥಾನದಲ್ಲಿ ವರ್ಗ ದ್ವೇಷವನ್ನು ತರಲು 

ಮಾಕಣ್ಣ್ಸ ಪ್ರ ಯತ್ನ ಪಟ್ಟ, ನು. ನೌಕ ಸೇನ ಫಲವಾಗಿ Tek ಕೊಂದು 
ಮೂರು ಅಂತರ ರಾಷ್ಟ್ರೀಯ ಸಮೆ ಳನಗಳು ನಡೆದಿವೆ. ಆದರೆ ಆಧುನಿಕ ವ್ಯಕ್ತಿ 
ಸ್ವಾ ತಂತ್ರ ತ ವಾದವಮ್ಮ ಪ್ರಾರಂಭ ಬಿಂದುವನಾ ಗಿಟ್ಟು ಕೊಂಡೂ ಅಂತರ ರಾಷ್ಟ್ರೀಯ 
ಭಾವನೆಗಳನ್ನು ಮುಟ್ಟ ಲು ಸಾಧ್ಯ, ಭೂಮಿಯಲ್ಲಿ ಎಲ್ಲ ಕಡೆಯಲ್ಲಿಯೂ 
ಸಂಪತ್ಸ ಮೃ ದ್ಧಿ 'ಯರಬೇಕಾವರೆ ಎಲ್ಲ ಪ್ರ ದೇಶಗಳ ನಡುವೆ ಯಾವ ಎಡರು ತೊಡರೂ 
ಸತ್ಯ ವ್ಯಾನಾರ ನಡೆಯಬೇಕು. ಎಂಬ ಗ್ರಹಿಕೆ ಶೆ ಶ್ರೇಷ್ಠ ಆರ್ಥ ಶಾಸ ಸ್ತ್ರಜ್ಞ ನಾದ 
ಆಡಂಸ್ಕಿತ್ತನ ಕಾಲದಿಂದಲೂ ಹೆಚ್ಚುತ್ತಾ ಬಂದಿದೆ. ಆ ಸಕಾ ೯ರವನ್ನು ವಿರೋಧಿಸುವ 
ವೃಕ್ತಿ ವಾದಿಯು ಪ್ರಪಂಚವನ್ನು ರಾಷ್ಟ್ರಗಳನ್ನಾಗಿ ವಿಂಗಡಿಸುವುದರ ಫಲವಾದ 
ಸರಹೆದ್ದು ಗಳಿಂದ ಉಂಟಾಗುವ ಸುಂಕಗಳು, ಸ್ವತಂತ್ರ ಚಲನವಲನಗಳ ಮೇಲಿನ 
ನಿರ್ಬಂಧಗಳು ಇವುಗಳನ್ನು ಸಹ ವಿರೋಧಿಸುತ್ತಾನೆ. ವ್ಯಕ್ತಿಗಳು ಸ್ವತಂತ್ರವಾಗಿ 
ವ್ಯಾಪಾರ ಮಾಡಬೇಕೆಂಬ ವಿಕ್ಟೋರಿಯ ರಾಣಿಯ ಕಾಲದ ಬ್ರಟಿಷ್‌ ವರ್ತಕರ 
ಮನೋವೃತ್ತಿ ಮತ್ತು ಮಾಕಣ್ಸನೆ ವರ್ಗ ಕಲಹೆ-ಸಮಾಜವಾದ ಇವು ಹೊರ 
ನೋಟ ಸ ತಿರುಳು ಎರಡರಲ್ಲೂ ಅತ್ಯಂತ ಭಿನ್ನ ಭಾವನೆಗಳು. ಇವುಗಳಲ್ಲಿ 
ಮೂಲ ಭೂತವಾದ ವ ಶೈ ತ್ಯಾಸಗಳೇೇ ಇವೆ. ಹೀಗಿದ್ದರೂ ಈ ಭಾವನೆಗಳು ಮಾನವ 
ವ್ಯವಹಾರಗಳನ್ನು ರಾಷ್ಟ್ರಗಳ ಸರಹದ್ದು ಮತ್ತು ಪರಿಮಿತಿಗಳನ್ನು ಮೀರಿದ, ನೂತನ 
ವಾದ, ಪ್ರಪಂಚಕ್ಕೆಲ್ಲ ಸಲ್ಲುವ ರೀತಿಯಲ್ಲಿ ನಜಿಸಬೇಕು ಎಂಬ ಅಭಿಪ್ರಾ ಯಜ ದಿಕ್ಸಿ 
ನಲ್ಲಿ ಸಾಗುತ್ತಿ ರುವುದು ತುಂಬ ಗಮನಾರ್ಹ. ಸಿದ್ಧಾಂತಗಳಿಂದ ಹ. ಬ್ಬಿದ ತರ್ಕ ನಿಜ 
ಸ್ಥಿತಿಯ ಪ್ರ ಪ.ಮಾಣಸಿದುರು ಸೋಲಬೇಕಾಗುತ್ತದೆ. ವ್ಯಕ್ತಿತ್ವ ವಾದ ಮ ಸತ್ತು ಸಮಾಜ 
ವಾದ ಎಂಬ ಎರಡು ಅತ್ಯಂತ ವಿಭಿನ್ನ ಬಿಂದುಗಳಿಂದ ಾರಟರೂ ಈ ಎರಡೂ 
ಮಾರ್ಗಗಳ ಗುರಿ ಒಂದೇ, ಇವು ಒಂದೇ ಅನ್ವೇಷಣೆಯ ಭಾಗಗಳು ಎಂದು ನಾವು 
ಗ್ರ ಹಿಸತೊಡಗುತ್ತೀನೆ. 'ಮಾನವರೆಲ್ಲಾ ಒಂದಾಗಿ ವ್ಯ ವಹರಿಸಲು ಸಾಧ್ಯ ವಾಗುವಂತೆ 

ಪಗ ವಿಶಾಲವಾದ ಸಾಮಾಜಿಕ ಹಾಗೂ EER aN 
ಹಾಗೂ ಅವುಗಳ ವ್ಯಾಖ್ಯಾನಗಳಿಗಾಗಿ ಈ ಅ ನ್ವೇಷಣೆ ನಡೆದಿದೆ. ಇದು ಮೊದಲು 

ಆಗಿದ್ದು ಯೂರೋಪಿನಲ್ಲಿ. ಪವಿತ್ರ ರೋಮನ್‌ ಸಾಮ್ರಾಜ್ಯ ಮತ್ತು ಕ್ರೈಸ್ತ 
ಧರ್ಮಗಳ ಚಿಂತನೆಗಳಲ್ಲಿ ಜನರ ನಂಬಿಕೆ ಸಮೆಯುತ್ತಾ ಬಂದು ಸಂಶೋಧನಾ 
ಯುಗ ಮುನ್ನ ಡೆದಂತೆ ಮೆಡಿಟಿರೇನಿಯನ" ಸಮುದ್ರದ ಸುತ್ತಲ ಪ್ರದೇಶಕ್ಕೆ ಸೀವಿ:ತ 
ವಾಗಿದ್ದ ಈ ಅನ್ವೇಷಣೆ ಈ ವಿಶಾಲ ಸಂಪೂರ್ಣ ಪ್ರ ಸಂಚದಷ್ಟಕ್ಕೂ ಪಸರಿಸಿ ತೀವ್ರ 
ವಾಗುತ್ತಾ ಬಂದಿದೆ. 


೧೦೮ ಮಾನವಿಕ ಕರ್ಣಾಟಕ 


ಮಾನವ ವರ್ಗವೆಲ್ಲ ಒಂದೇ ಸಮುದಾಯ ಎಂದೂ ಅನೇಕ ವಿಷಯಗಳಲ್ಲಿ 
ಪ್ರ ಸಂಚಾದ್ಯಂತ ಸಾಮಾನ್ಯ ನಿಯಂತ್ರಣಗಳಿರುವುದು ಆವಶ್ಯಕ ಎಂದೂ ಸ್ಥ ಸ್ಪಷ್ಟ ವಾಗು 
ತ್ತಿದೆ. ಉದಾಕರಣೆಗೆ ನಮ್ಮ ಭೂ ಗ್ರಹ ಆರ್ಥಿಕವಾಗಿ ಒಂದೇ. ಅಡಕ. ಪ್ರಾ ಕ್ಸ ತಿಕ 
ಸಂಸತ್ತನ್ನು ಸರಿಯಾಗಿ ಉಸಯೋಗಿಸಬೇಕಾಗಿದ್ದರೆ ಒಂದು ವ್ಯಾಪಕ ೃಷ್ಟಿ 
ಅತ್ಯ ವಶ್ಯಕ. ಸಂಶೋಧನೆಗಳ ಫಲವಾಗಿ ಮನುಷ್ಯ ಪ್ರಯತ್ನದ ಶಕ್ತಿ ಮತ್ತು, 
ವ್ಯಾಪ್ತಿಗಳೆ ಡೂ ತುಂಬಾ ಹೆಚ್ಚಾಗಿವೆ. ವ್ಯವಹಾರಗಳನ್ನು ಈಗ ನಡೆಸುತ್ತಿ ರುವಂತೆ 
ಹರುಕು ಮುರುಕಾಗಿ ಜಗಳವಾಡಿಕೊಂಡು ನಡೆಸಿಕೊಂಡು ಹೋದರೆ ಅದರಿಂದ ತುಂಬಾ 
ನಷ್ಟ ಮತ್ತು ಆಪಾಯವಾಗುತ್ತದೆ. ಹಣಕಾಸಿಗೆ ಮತ್ತು ನಾಣ್ಯ ವಿನಿಮಯಗಳಿಗೆ 
ಸಂಬಂಧಿಸಿದ ಸಂಗತಿಗಳು ಕೂಡ ಸಮಗ್ರ ಪ್ರಪಂಚದ ದೃಷ್ಟಿಯಿಂದ ವ್ಯವಹರಿಸಿದರೆ 
ಮಾತ್ರ ಯಶಸ್ವಿಯಾಗಬಹುದಾದ ಜಾಗತಿಕ ವಿಷಯಗಳಾಗುತ್ತಿವೆ, ಸಾಂಕ್ರಾಮಿಕ 
ರೋಗಗಳು, ಜನಸಂಖ್ಯೆಯ ಎರುವಿಕೆ, ಜನವಲಸೆ ಹೋಗುವುದು ಇವೆಲ್ಲ ಈಗ 
ಸ್ಪಷ್ಟವಾಗಿ ಜಾಗತಿಕ ವಿಷಯಗಳು, ಮಾನವ ಚಟುವಟಿಕೆಗಳ ಶಕ್ತಿ ಮತ್ತು 
ವ್ಯಾಪ್ತಿ ಹೆಚ್ಚಾಗಿರುವುದರಿಂದ ಯುದ್ಧ ತುಂಬಾ ವಿನಾಶಕಾರಿಯಾಗಿದೆ ಹಾಗೂ 
ತೀವ್ರವಾದ ಅವ್ಯವಸ್ಥೆಯನ್ನುಂಟು ಮಾಡುತ್ತದೆ. ಅಷ್ಟೇ ಅಲ್ಲದೆ ಜನಾಂಗಗಳ 
ಮಧ್ಯೆ ಮತ್ತು ಸರ್ಕಾರಗಳ ನಡುವೆ ಇರುವ ಸಮಸ್ಯೆಗಳನ್ನು ಪರಿಹರಿಸುವ 
ಒಡ್ನೊಡ್ಡಾದ ಮಾರ್ಗವೆಂದುಕೊಂಡರೂ ಇದರಿಂದ ಅಂತಹ ಉಪಯೋಗವೂ 
ಆಗುತ್ತಿಲ್ಲ. ಈ ಎಲ್ಲ ಸಂಗತಿಗಳನ್ನೂ ಸರಿಸಡಿಸಲು ಇದುವರೆಗೂ ಯಾವಾಗಲೂ 
ಎಲ್ಲಿಯೂ ಯಾವ ಸರ್ಕಾರವೂ ಪಡೆದಿರಲಿಲ್ಲವಾದಂತಕ ವಿಶಾಲವಾದ ವ್ಯಾಪ್ತಿ ಅರವು 
ಗಳಿಂದ ಕೂಡಿದ ಹತೋಟಓಗಳು ಮತ್ತು ವಿಧಾಯಕ ಶಕ್ತಿಗಳು ಬೇಕಾ ೫ 
ಆದರೆ ಪ ್ರಸಂಚವನ್ನೆಲ್ಲಾ ಜಯಿಸುವುದರ ಮೂಲಕವೋ ಆಥವಾ ಈಗಿರುವ 
ಎಲ್ಲ ಸರ್ಕಾರಗಳ ನನ್ಯ ರೂಪುಗೊಳ್ಳುವ ಒಂದು ಮಹಾ ಆಡಳಿತವೇ ಈ 
ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎಂದು ಕೊಳ್ಳುವ ಹಾಗಿಲ್ಲ. ಈಗಿರುವ ಸಂಸ್ಥೆ ಗಳನ್ನು 
ಹೋಲಿಸಿಕೊಂಡು ಮಾನವ ವರ್ಗಕ್ಕೆಲ್ಲ ಚೂರು ಪಾರ್ಲಿಮೆಂಟ್‌, ಪ್ರಪಂಚ ಸೆರಿನರ್ತ, 
ಭೂ ಮಂಡಲಕ್ಕೆಲ್ಲ ಒಬ್ಬ ಸಮ್ರಾಟ ಆಥವಾ ಅಧಿಪತಿ ಎಂದು ಯೋಚನೆ ಮಾಡ 
ತೊಡಗುಶ್ಶ್ಮಾರೆ, ಈ ತೀರ್ಮಾನವೇ ಇಲ್ಲಿ ನಮ್ಮೆಲ್ಲರ ಮೊದಲ ಸಹಜ ಪ್ರತಿಕ್ರಿಯೆ 
ಈಗ ಅರ್ಧ. ಶತಮಾನದಿಂದಲೂ ಇಂತಹ ಹಲವು ಸಲಹೆಗಳು ಮತ್ತು ಪ್ರಯತ್ನ 
ಗಳು ಮುಂದಿ ಬಂದಿದ್ದು ಅವುಗಳ ಬಂಧವಾಗಿ ಅನೇಕ ಚರ್ಚೆಗಳು ನಡೆದಿವೆ, 
ಅನುಭವಗಳೂ ಆಗಿವೆ. ಇದರ ಫಲನೆಂದಕೆ ಅಂತಹ ಮೊದಲ ಸಹಜ ಸ್ಫುರಿತ 
ಭಾವನೆಯಲ್ಲಿ ನಂಬಿಕೆ ಹೋಗುತ್ತಿದೆ, ಪ್ರಪಂಚದ ಏಕತೆಗಾಗಿ ಆಂತಹ ಮಾರ್ಗ 
ಹಿಡಿನಾಗ ಎದುರಾಗುವ ಅಡ್ಡಿಗಳು ನಿಜಕ್ಕೂ ಮಿತಿ ಮೀರಿದುವು. ಈಗ 
ಪ್ರಪಂಚಾದ್ಯಂತ ಅಧಿಕಾರವಿರುವ ವಿಶೇಷ ಸಮಿತಿಗಳು ಹಾ: ಸಂಸ್ಥೆ ಗಳತ್ತ ದೃಷಿ 


ಐ 
ಹರಿದಿದೆ. ಈ ಸಂಸೆ ೈ-ಸಮಿತಿಗಳು ಪ್ರ ಕೃ ತಿ ಸಂಪ ವ್ಯರ್ಥವಾಗುವ ದು ಮತ್ತು 


ಟ್‌ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧೦೯ 


ಅದರ ಅಭಿವೃದ್ಧಿ, ಶ್ರಮಜೀವಿಗಳ ಪರಿಸ್ಥಿತಿ ಎಲ್ಲ ಕಡೆ ಒಂದೇ ಇರುವಂತೆ ಸರಿ 
ಮಾಡುವುದ. ವಿಶ್ವ ಶಾಂತಿ, ಹಣವಿಥಿಮಯ, ಜನಸಾಂದ್ರತೆ, ಆರೋಗ್ಯ ಇತ್ಯಾದಿ 
ಗಳನ್ನು ನೋಡಿಕೊಳ್ಳು ವುವು. 
ಪ್ರಪಂಚದ ಎಲ್ಲ ಸಾಮಾನ್ಯ ವಿಷಯಗಳೂ ಒಂದೇ ವೃವಹಾರವೆಂಬಂತೆ 
ನಿರ್ವಿ ಲ್ರಡುತ್ತಿ ವೆಯೆಂದು ಅರಿತ ಮೇಲೂ ಪ್ರಸಂಚಾಡಳಿತ ಬಂದಿದೆಯೆಂದು 
ಜನತೆ ತಿಂದುಕೊಳ್ಳದೆ ಹೋಗಬಹುದು. ಆದರೆ ಅಷ್ಟರ ಮಟ್ಟಿಗೆ ಮಾನವರಲ್ಲಿ 
ಒಗ್ಗಟ್ಟು ನಿರ್ಪಡಜೇಕಾದಲ್ಲಿ ರಾಷ್ಟ್ರಗಳ ನಡುವೆ ಇರುವ ಸಂಶಯ ಮನೋಭಾವ 
ಹಾಗೂ ಅಸೂಯೆಗಳನ್ನು ಇಂತಹ ಅಂತರರಾಷ್ಟ್ರೀಯ ವ್ಯವಸ್ಥೆ ಗಳು ಮೀರಿ ನಿಲ್ಲ:ವ 
ಮೊದಲು ಮಾನವಕುಲದ ಸಾಮಾನ್ಯರೆಲ್ಲರ ಮನಸ್ಸಿನಲ್ಲಿ ವರಾನವರೆಲ್ಲ ಒಂದೇ ಎಂಬ 
ಭಾವ ಬರಬೇಕು ಮತ್ತು ಮಾನವನೆಲ್ಲ ಒಂದೇ ಕುಟುಂಬದವರು ಎಂಬ ಸಂಗತಿ 
ವಿಶ್ವಾದ್ಯಂತ ಬೋಧನೆಯಾಗಬೇಕು ಮತ್ತು ಎಲ್ಲರ ಅರಿವಿಗೂ ಬರಬೇಕು. 
ಇಪ್ಪತ್ತು ಶತಮಾನಗಳ ಕಾಲ ಆಥವಾ ಇನ್ನೂ ಹೆಚ್ಚು ಕಾಲ ಹಿರಿಯ ವಿಶ್ವ 
ಧರ್ಮಗಳ ಅಂತಸ್ಸತ್ವಗಳು ಇಂತಹ ವಿಶ್ವಭ್ರಾತ್ಸತ್ವದ ತ ವನೆಯನ್ನು ಉಳಿಸಿ 


ಲವ 
ಪಸರಿಸಲು ಹೋರಾಡುತ್ತಲೇ ಇವೆ. ಆದರೆ ಇಂದಿನವರೆಗೂ ಕುಲಗಳ, ರಾಷ್ಟ್ರಗಳ, 


ಧರ್ಮಗಳೆ, ಜನಾಂಗಗಳ ಘರ್ಷಣೆಯಿಂದ ಬರುವ ದ್ವೇಷ, ಕೋಪ ಚಿಟ್ಟು 1 
ನಂಬಿಕೆಗಳು ಮನುಷ್ಯರೆಲ್ಲ ಪರಸ್ಪರ ಪಾಲುದಾರರೆನಿಸಲು ಕಾರಣವಾದ ವಿಶಾಲ ದೃಷ್ಟಿ 
ಮತ್ತು ಉದಾರ ಪ್ರವೃತ್ತಿಗಳಿಗೆ ಅಡ್ಡಿಯಾಗುತ್ತಿವೆ. ಕ್ರಿ.ಶ, ಆರು ಮತ್ತು ಏಳನಿಯ 
ಶತಮಾನಗಳಲ್ಲಿನ ಗೊಂದಲ ಹಾಗೂ ತಗ ತ ಮಧ್ಯೆ ಯೂರೋಪಿನ ಚೇತನ 
ವನ್ನು ತನ್ನ ಬೆನ್ನಾ ಗಿ ಮಾಡಿಕೊಳ್ಳ ಲು ಸ್ತ ಧರ್ಮ ಪ್ರಯತ್ನಿ ಸಿದಂತೆ ಈಗ 
ವಿಶ ಭ್ರಾತೃ ತ್ವದ ina ಮಾನವ ಶೇತನನನ್ನು ಗಲ ಪ್ರಯತ್ನಿಸುತ್ತಿದೆ, 
ಸೂತಕ HE ಪ್ರಸಾರ ಮತ್ತು ಗೆಲುವು ಶ್ರ ದೈ ಯುಳ್ಳೆ ಜರೆ ಆಂತಹ ಎತ್ತಿ 
ಕಾಣುವ ಗುಣಗಳೇನೂ ಇಲ್ಲದ ಪ್ರ 5 ಚಾರಕರಿಂಡಲೇ ಜಗಳ ಸಮಕಾಲೀನ 
ಲೇಖಕರು ಯಾರಿಗೂ ಇದುವರೆಗೆ ಈ ನಿಟ್ಟಿನಲ್ಲಿ ಎಷ್ಟು ಕೆಲಸ ನಡೆದಿದೆ, ಇದರ 
ಫಲಗಳೇನು ಎಂದು ಊಹಿಸಲೂ ಸಾಧ್ಯವಾಗದು. 

ರಾಜಕೀಯ ಮತ್ತು ಸಾಮಾಜಿಕ ಪ್ರಶ್ನೆಗಳು ಅಂತರರಾಷ್ಟ್ರೀಯ ಪ್ರಶ್ನೆ 
ಗಳೊಂದಿಗೆ ಬಿಡಿಸಲಾಗದಂತೆ ಹೆಣೆದು ಕೊಂಡಿವೆ. ಮನುಷ್ಯರ ಹೃದಯಗಳೊಳ 
ಸೇರಿ ಅದನ್ನು ಪ್ರೇರಿಸಬಲ್ಲ ಕ್ರಿಯಾತ್ಮಕ ಉತ್ಸಾಹದಿಂದಲೇ ಇಂತಹ ಪ್ರತಿಯೊಂದು 
ಸಂದರ್ಭದಲ್ಲಿಯೂ ಉತ್ತ ರೆ ಕಂಡುಹಿಡಿಯುವುದು ಸಾಧ್ಯ. ರಾಷ್ಟ್ರಗಳಲ್ಲಿನ 
ಅಪನಂಬಿಕೆ, ಹಠಮಾರಿತನ ಮತ್ತು ಸ್ವಾರ್ಥ ಸಾಧಕ ಪ್ರವೃ ತ್ರಿಗಳು ವೈಯುಕ್ತಿಕ 
ವಾಗಿ ಮಾಲೀಕ ಮತ್ತು ದುಡಿಮೆಗಾರರಲ್ಲಿ ಕಾಣುವ ಎಲ್ಲರ 'ಓತದ ವಿರುದ್ಧ ಕೆಲಸ 
ಮಾಡುವ ಅಪನಂಬಿಕೆ, ಮೊಂಡುತನ ಮತ್ತು ಸ್ವಾರ್ಥಗಳನ್ನು ಪ್ರತಿಬಿಂಬಿಸ: ತ್ತವೆ 
ಮತ್ತು ಅವುಗಳಿಂದ ಪ್ರತಿಬಿಂಬಿತವೂ ಆಗುತ್ತ 3. ಚಕ್ರ Siri: ಮತ್ತು 


೧೧೦ ಮಾನವಿಕ ಕರ್ಣಾಟಕ 


ರಾಷ್ಟ್ರಗಳ ಬಿಗಿಮುಷ್ಟಿ ದುರಾಸೆಗಳು, ವ್ಯಕ್ತಿಗಳ ಒಡೆತನದ ಭಾವನೆಯ ಆತಿ ' 
ಕೀಕಗಳು ಒಂದಕ್ಕೊಂದು. ಸಮಾನಾಂತರವಾಗಿರುತ್ತವೆ, ಇವುಗಳಿಗೆ ಕಾರಣ ಒಂದೇ 
ಒಂದೇ ರೀತಿಯ ಸಹಜ ಪ್ರವೃತ್ತಿಗಳು, ಅಜ್ಞಾನಗಳು ಮತ್ತು ಆಚಾರಗಳ ಫಲಗಳು 
ಇವು, ರಾಷ್ಟ್ರಗಳಲ್ಲಿನ ಸಮತಾವಾದವೇ ಆಂತಂರಾಸ್ಟ್ರೀಯತೆ, ಮನುಷ್ಯರ ಪರಸ್ಪರ 
ಸಹಕಾರ ಮತ್ತು, ವ್ಯವಹಾರಗಳ ಹಾದಿಯಲ್ಲಿ ಬರುವ ಈ ತೊಡಕುಗಳನ್ನು 
ನಿಜವಾಗಿಯೂ ಅಂತಿಮವಾಗಿ ಬಿಡಿಸುವ ಪರಿಹಾರಗಳನ್ನು ಜಾರಿಗೆ ತರಲು ಸಾಕಷ್ಟು. 
ಯೋಜಿಸಿದಂತಹ ವಿದ್ಯಾಭ್ಯಾಸ ಕ್ರಮ ಮತ್ತು ವ್ಯವಸ್ಥೆ “ಹಾಗೂ ಆಳವಾದ ಕ್ಷೆ 
ವಾದ ಮನೋನಿಜ್ಞಾ ನದ ಬೆಳವಣಿಗೆ ಬೇಕಾಗುತ್ತ ವೆ. ಇವು ಇನ್ನೂ ಇಲ್ಲವೆಂದೇ 
ಇಂತಹ ಸಮಸ್ಯೆ ಗಳನ್ನು ಬಿಡಿಸಲು ಹೆಣಗಿದವರೆಲ್ಲರಿಗೂ ಎನ್ನಿ ಸುತ್ತದೆ. 
ಕ್ರಿ.ಶ. 1820 ದ್ದ ಹೇನ್‌ ವಿದ್ಯುತ್‌ ರೈಲ್ವೆ ವ್ಯವಸ್ಥೆ ಯನ್ನು ಹಾಕಲು ಹೇಗೆ 
ಎಕೆ ೈವಿರಲಿಲ್ಲವೋ ಹಾಗೆ! ನಮಗೂ ಈಗ ಸಾಮೆ ಷಾನ 
ಜ್‌ ಸಂಸ್ಥೆ ಯನ್ನು ಸ್ಥಾ ನಿಸುವುದು ಸಾಧ್ಯವಾಗದೆ ಹೋಗಿದೆ. ಆದರೆ ನಮಗೇನು 
ಗೊತ್ತು ಇಂತಹ ಶಾಂತಿ ವ್ಯ ವಸ್ಥೆ ಯೂ ಅಷ್ಟೆ ೯ ಕಾರ್ಯ ಸಾಧ್ಯವಿದ್ದು ಇಷ್ಟ ರಲ್ಲೇ 
ಜಾರಿಗೆ ಏರಲೂಬಹುದು, 

ಯಾವ ಮನುಷ್ಯನೂ ತನ್ನ ತಿಳಿವಳಿಕೆಯನ್ನು ಮೀರಿ ನಡೆಯಲಾರನ:. 
ಯಾವ ಚಿಂತನೆಯೂ ಸಮಕಾಲೀನ ಚಿಂತನೆಯನ್ನು ಲಂಘಿಸಿ ಮುಂದೆ ಹೋಗ 
ಲಾರದು. ಇಂದಿನ ನಮ್ಮ ದುಂದುಗಾರಿಕೆಯ ಗೊತ್ತು ಗುರಿಯಿಲ್ಲದ ಜೀವನದ ರಾತ್ರಿ 
ಕಳೆದು ಚರಿತ್ರೆಯ ಕೈಮರ ಮುನ್ಸೂಚಿಸುತ್ತಿರುವ ಶಾಂತಿಯ ಮುಂಬೆಳಗನ್ನು 
ಕಾಣಲು ಮತ್ತೆಷ್ಟು ತಲೆಮಾರುಗಳು ಕಳೆಯಬೇಕೋ ನಮಗೆ ಈಗ ಅದನ್ನು 
ಊಹಿಸುವುದಾಗಲೀ ಭವಿಷ್ಯ ನುಡಿಯುವುದಾಗಲೀ ಸಾಧ್ಯವಿಲ್ಲ. ಈ ನಾವು 
ಮುಂದಿಡುತ್ತಿರುವ ಪರಿಹಾರ ಕ್ರಮಗಳು ಇನ್ನೂ ಅಸ್ಪಷ್ಟ ಮತ್ತು ಅನಾಗರೀಕ 
ವಾದುವು. ಅವುಗಳನ್ನು ರಾಗದ್ವೇಷ ಸಂಶಯಗಳು ಆವರಿಸಿನೆ. ಬೌದ್ಧಿಕ ಪುನರ್ಕಿ 
ರ್ಮಾಣದ ದೊಡ್ಡ ಕಾರ್ಯ ನಡೆಯುತ್ತಿ ಜಿ. ಇದಿನ್ನೂ ಪೂರ್ಣವಾಗಿಲ್ಲ. ನಮ್ಮ 
ಕಲ್ಪನೆಗಳು ಬರೆಬರುತ್ತಾ ಸ್ಫುಟಗೊಳ್ಳುತ್ತಿ ತ್ತಿವೆ, ಮತ್ತು ನಿಖರವಾಗುತ್ತಿವೆ. ಇದಾಗು 
ಕ್ರಿ ತ ವೇಗ ಹೆಚ್ಚೆ ೇ ಕಡಿಮೆಯೇ ಹೇಳುವುದು ಕಷ್ಟ. ಆದರೆ ಈ ಕಲ್ಪನೆಗಳು ಸ್ಫುಟ 
ಗೊಂಡಂತೆ ಖಾನನ ಮನಸ್ಸು ಮತ್ತು ಕಲ್ಪನಾ ಶಕಿಗಳ ಮೇಲೆ ಹೆಚ್ಚು ಹತೋಟಿ 
ಪಡೆದುಕೊಳ್ಳು ವುವು. ಈಗ ಈ ಔತೋಧಿಯಿಲ್ಲದಿರುವುದಕ್ಕೆ ಇವು pes 
ದಿರುವುದು ಮತ್ತು ಅವುಗಳಲ್ಲಿ ನೆಚ್ಚಿ ಗೆಯಿಲ್ಲದಿರುವುದೇ ಕಾರಣ, ಇವುಗಳನ್ನು ವಿವಿಧ 
ರೀತಿಗಳಲ್ಲಿ ಗೊಂದಲ ಹುಟ್ಟುವಂತೆ ಜನರ ಮುಂದಿಡುತ್ತಿ ರುವುದರಿಂದ ಅಪಾರ್ಥಗಳಿಗೆಡೆ 
ಯಾಗಿದೆ, ನಿಖರವಾಗಿ ನಿಸ್ಸಂಶಯ ರೀತಿಯಲ್ಲಿ ಇವುಗಳನ್ನು ಮುಂದಿಟ್ಟಿರೆ 
ಪ್ರಪಂಚದ ಆ ಹೊಸ ದೃಷ್ಟಿ ಜನರನ್ನು ತನ್ನೆಡೆಗೆ ಸೆಳೆದು ಕೊಳ್ಳುತ್ತದೆ. ಇಷ್ಟರಲ್ಲೇ 
ಬಹುಬೇಗನೇ ಈ ದೃಷ್ಟಿ ಪ್ರಬಲವೂ ಆಗಬಹುದು, ಸಹಜವಾಗಿ, ಖಂಡಿತವಾಗಿ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧೧೧ 


ಇದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಬೃಹತ್ಸೃಮಾಣದ ಪುನಕ್ರಚನೆಯಾಗಿ ಅದರಿಂದ 
ಮಾನವರ ತಿಳವಳಿಕೆ ಮತ್ತಷ್ಟು ಸ್ಫುಟವಾಗುತ್ತದೆ, 


00. ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ವಿಸ್ತರಣೆ : 


ಸಾರಿಗೆ ಕ್ಷೇತ್ರದ ಹೊಸ ಹೊಸ ಉಪಜ್ಜೆ ಗಳನ್ನು ಊಪಯೋಗಿಸಿ ಆಶ್ಚರ್ಯಕರ 
ಪರಿಣಾಮಗಳನ್ನು ಬಹುಬೇಗನೆ ತೋರಿಸಿದ ಪ್ರದೇಶಿವೆಂದರೆ ಉತ್ತರ ಅಮೆರಿಕಾ, 
ರಾಜಕೀಯವಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಹದಿನೆಂಟನೆ ಶತಮಾನದ 
ಮಧ್ಯ ಭಾಗದ ಉದಾತ್ತ ಭಾವನೆಗಳ ಮೂರ್ತ ಸ್ವರೂಪ, ಆದರ ಸಂವಿಧಾನ ಈ 
ಭಾವನೆಗಳು ಹಳುಕು ಗಟ್ಟ ಆದಂತೆ ಇದೆ. ಅದು ಆಡಳಿತ-ಚರ್ಚು-ರಾಜ ಈ 
ವ್ಯವಸ್ಥೆ ಯನ್ನು ಬಿಟ್ಟು ಬಿಟ್ಟಿ ತು. ಬಿರುದು ಬಾವಲಿಗಳನ್ನು ತಿರಸ್ಕರಿಸಿತು. ಸ್ವತ್ತನ್ನು 
ಹೊಂದಿರುವುದು ಒಂದು ರೀತಿಯಲ್ಲಿ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಾಧನವೆಂದು ಆ 
ಹಕ್ಕನ್ನು ಬಹಳ ಜಾಗರೂಕತೆಯಿಂದ ರಕ್ಷಿಸಿತು; ಮತ್ತು ನಿಖರವಾಗಿ ಪರೀಕ್ಷಿಸಿದರೆ 
ವಿವರಗಳು ವಿವಿಧ ಸಂಸ್ಥಾನಗಳಲ್ಲಿ ಬೇರೆಯಾಗಿದ್ದಿ ರಬಹುದಾದರೂ-ಹೆಚ್ಚು ಕಡಿಮೆ 
ಪ್ರತಿಯೊಬ್ಬ ವಯಸ್ಸ ಗಂಡಸಿಗೂ ಮತದಾನದ ಹಕ್ಕನ್ನು ಕೊಟ್ಟಿತು. ಅಲ್ಲಿಯ 
ಮತದಾನದ ವಿಧಾನಗಳು ತುಂಬಾ ಅಸಂಸ್ಕೃತವಾಗಿದ್ದುವು. ಇದರಿಂದ ಅಲ್ಲಿನ 
ರಾಜಕೀಯ ಜೀವನ ಬಹುಬೇಗ ಅತ್ಯಂತ ವ್ಯವಸ್ಥಿತವಾದ “ಪಾರ್ಟಿ ಯಂತ್ರ”ಗಳ 
ಕೈಗೆ ಬಿದ್ದಿತು, ಆದರೂ ಹೊಸದಾಗಿ ವಿಮೋಚನೆ ಪಡೆದ ಆ ಜನತೆಯಲ್ಲಿ ಆಗಿನ 
ಇತರ ಜನತೆಗಳೆಲ್ಲಕ್ಕಿಂತ ಮಿಗಿಲಾದ ಒಂದು ಶಕ್ತಿ ಥೈರ್ಯ ಮತ್ತು ಸಾಂಘಿಕ 
ಅಭಿಮಾನ ಅಭಿವೃದ್ಧಿಯಾಗಲು ಇದರಿಂದ ಅಡ್ಡಿಯಾಗಲಿಲ್ಲ. 

ಅಷ್ಟು ಹೊತ್ತಿಗೆ ಸಾರಿಗೆ ಸಂಪರ್ಕಗಳ ವೇಗ ಹೆಚ್ಚಿತು. ಇದನ್ನು ಆಗಲೇ 
ಗಮನಿಸಿ ಆಗಿದೆ, ಇದರಿಂದ ಅತ್ಯಂತ ಹೆಚ್ಚಿನ ಪ್ರಯೋಜನ ಪಡೆದಿರುವುದೆಂದರೆ 
ಅಮೆರಿಕವೇ, ಆದರೂ ಆದೇಶಕ್ಕೆ ಹಾಗನ್ನಿಸಿಯೇ ಇಲ್ಲ, ಇದೊಂದು ವಿಚಿತ್ರ 
ಸಂಗತಿ, ರೈಲ್ವೆ, ನದಿಗಳ ಹಬೆಜಹಜ್ಮು ತಂತಿ ವರ್ತಮಾನ ಸೌಕರ್ಯ ಇತ್ಯಾದಿಗಳು 
ತನ್ನ ಸ್ವಾಭಾವಿಕ ಬೆಳೆವಣಿಗೆಯ ಅಂಗಗಳೇ ಎಂಬಂತೆ ಆ ರಾಷ್ಟ್ರಕ್ಕೆ ತೋರ್ಪಡೆ 
ಯಾಗಿವೆ, ಇದು ನಿಜವಲ್ಲ. ಅಮೆರಿಕದ ಏಕತೆಗೆ ಹಾನಿಯಾಗುವಂತಿದ್ದ ಸಮಯಕ್ಕೆ 
ಸರಿಯಾಗಿ ಇವು ಬಂದು ಆ ಏಕತೆಯನ್ನುಳಿಸಿದುವು ಅಸ್ಟೆ. ಇಂದಿನ ಅಮೆರಿಕ 
ಸಂಯುಕ್ತ ಸಂಸ್ಥಾನಗಳು ರಚಿಶವಾಗಿದ್ದು ಮೊದಲು ನದಿಯಲ್ಲಿ ಯಾನಮಾಡುವ 
ಹಬೆಜಹಜಿನಿಂದ್ದ ಬಳಿಕ ಕೈಲ್ವೆಗಳಿಂದ ಈ ಸಾಧನಗಳಲ್ಲದಿದ್ದಲ್ಲಿ ಈಗಿನ 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳ, ಈ “ದೊಡ್ಡ ಭೂಖಂಡ ರಾಷ್ಟ್ರ'ದ ಇರುವಿಕೆ 
ಅಸಾಧ್ಯವಾಗುತ್ತಿತ್ತು. ಜನರು ಆ ದೇಶದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ವಲಸೆ 
ಹೋಗುವುದು ಈಗ ಆದುನಕ್ಕಿಂತ ತುಂಬಾ ನಿಧಾನವಾಗುತ್ತಿ ತ್ತು. ಓಹುಶಿಃ ಜನರು 
ಅಲ್ಲಿನ ಮಧ್ಯದ ವಿಶಾಲ ಮೈದಾನ ಪ್ರದೇಶಗಳನ್ನು ದಾಟುತ್ತಿದ್ದರೊ( ಇಲ್ಲವೋ? 


೦0೨ ಮಾನವಿಕ ಕರ್ಣಾಟಕ 


ಪೂರ್ವ ತೀರದಿಂದ ಮಿಸ್ಸೋರಿ ನದಿಯವರೆಗೆ ಜನ ನೆಲಸಲು ಹೆಚ್ಚು ಕಡಿಮೆ ಇನ್ನೂರು 
ವರ್ಷಗಳೇ ಹಿಡಿದುವು. ಇದು ಆ ಭೂ ಖಂಡದಲ್ಲಿ ಅರ್ಧದಷ್ಟೂ ದೂರ ಹೋದಂತಲ್ಲ, 
ಈ ನದಿಯ ಆಜೆ ಸ್ಥಾಪಿತವಾದ ಮೊದಲ ರಾಜ್ಯವೆಂದರೆ ನದಿಯ ಹೆಡಗಿನ ಓಡಾಟಿದ 
ಫಲವಾಗಿ ಆದ ಮಿಸ್ಫೋರಿ-1821ರಲ್ಲಿ ಅದಕೆ ಫೆಸಿಫಿಕ್‌ ತೀರದವರೆಗಿನ ಉಳಿದ 
ಪ್ರಜೀಶಗಳಲ್ಲಿ ಕೆಲವೇ ದಶಕಗಳಲ್ಲಿ ಜನ ನೆಲಸಿದರು. 

ಚಲನ ಚಿತ್ರದ ಮೂಲಕ ಅಮೆರಿಕದ ಭೂಪಟವನ್ನು ಕ್ರಿ.ಶ, 1600 ರಂದ 
ಇಂದಿನವರೆಗೆ ಮುಂದೆ ಹೇಳಿದಂತೆ ಒಂದೊಂದು ವರ್ಷವಾಗಿ ತೋರಿಸಲು ಆದರೆ 
ತುಂಬಾ ಸ್ವಾರಸ್ಯವಾಗಿರುತ್ತದೆ. ಭೂಪಟದಲ್ಲಿ ನೂರು ಜನರಿಗೆ ಒಂದು ಚುಕ್ಕಿ, 
ಒಂದು ಲಕ್ಷ ಜನರಿರುವ ಪಟ್ಟಣಕ್ಕೆ ಒಂದು ನಕ್ಷತ್ರದ ಗುರುತು ಇರುವಂತೆ ತೋರಿಸ 
ಬೇಕು. 

ಆಗ ಇನ್ನೂರು ವರ್ಷ ಕಾಲ ಮೆಲ್ಲಮೆಲ್ಲನೆ ಆಟ್ಲಾಂಟಿಕ" ಸಮುದ್ರ ತೀರದ 
ಜಿಲ್ಲೆಗಳಲ್ಲಿ ಮತ್ತು ನೌಕೆಗಳು ಸಂಚರಿಸಬಹುದಇದ ಜಲವರಾರ್ಗಗಳ ಪಕ್ಕದಲ್ಲಿ 
ಇನ್ನೂ ನಿಧಾನವಾಗಿ ಇಂಡಿಯಾನ, ಕೆಂಟಕಿ ಈ ಪ್ರದೇಶಗಳಲ್ಲಿ ಚುಕ್ಕಿಗಳು 
ಹರಡುವುದನ್ನು ಕಾಣುತ್ತೇವೆ. ಆಮೇಲೆ 1810ರಲ್ಲಿ ಒಂದು ಬದಲಾವಣೆ 

ಇಜಿಸುತ್ತದೆ. ನದೀ ಮಾರ್ಗಗಳಲ್ಲಿ ಈ ಹರಡುವಿಕೆ ಚುರುಕಾಗುತ್ತದೆ. ಚುಕ್ಳಿಗಳು 

ಹೆಚ್ಚುತ್ತಾ ಹೋಗುವುವಲ್ಲದೆ ಹರಡುತ್ತಲೂ ಹೋಗುತ್ತವೆ. ಇದಕ್ಕೆ ಕಾ£ಣ ಹಬೆ 
ಹಡಗು. ಅಲ್ಲಿನ ದೊಡ್ಡ ನದೀ ತೀರಗಳಲ್ಲಿನ ಕೆಲವು ಸ್ಥಾನಗಳಿಂದ ಈ ಚುಕ್ಕಿಗಳು 
ಬಹುಬೇಗನೇ ಕಾನ್ಸಾಸ್‌, ನೆಬ್ರಾಸ್ಕಾ ಪ್ರದೇಶಗಳ ಮೇಲೆ ಹರಡುತ್ತವೆ. 

ಬಳಿಕ ಸುಮಾರು 1830 ರಿಂದ ಮುಂದಿ ರೈಲ್ವೆಗಳ ಪ್ಪ ಗೀರುಗಳು ಕಾಣಿಸಿ 
ಕೊಳ್ಳುತ್ತವೆ. ಅಮೇಲೆ ಈ ಕಪು, ಚುಕ್ಕೆಗಳು ಮುಂದೆ ಸರಿಯುವುದಲ್ಲ, ಓಡುತ್ತವೆ. 
ಅವು ಎಷ್ಟು ಬೇಗ ಬೇಗ ಕಾಣಿಸಿಕೊಳ್ಳುತ್ತವೆ ಎಂದರೆ ಅವುಗಳನ್ನು ಯಾವುದೋ 
ಮಿಸನ್ನಿನಿಂದ ಸ್ಪ್ರೇ ಮಾಡುತ್ತಿದ್ದಾರೆ ಎನಿಸುತ್ತದೆ. ಆಮೇಲೆ ಇದ್ದಕ್ಕಿದಂತೆ ಲಕ್ಷ 
ಜನರಿರುವ ದೊಡ್ಡ ಪಟ್ಟಣಗಳನ್ನು ಸೂಚಿಸುವ ಮೊದಲ ನಕ್ಷತ್ರಗಳು ಕಾಣಿಸಿ 
ಕೊಳ್ಳುತ್ತವೆ, ಮೊದಲು ಒಂದು, ಆಥವಾ ಎರಡು-ಆ ಮೇಲೆ ಹಲವಾರು, ಗುಂಪು 
ಗುಂಪಾಗಿ, ಒಂದೊಂದೂ ಬೆಳೆಯುತ್ತಿರ.ವ ರೈಲ್ವೆ ಬಲೆಯಲ್ಲಿನ ಗಂಟುಗಳಂತೆ. 

ಆಮೆರಿಕ ಸಂಯುಕ್ತ ಸಂಸ್ಥಾನಗಳ ಬೆಳವಣಿಗೆಗೆ ಪ್ರಪಂಚದ ಚರಿತ್ರೆಯಲ್ಲಿ 
ಪೂರ್ವ ನಿದರ್ಶನವಿಲ್ಲದ ಕ್ರಿಯೆ, ಇದು ಹೊಸ ರೀತಿಯ ಘಟನೆ. ಇಂತಹ ಸಮಾಜ 
ಅದಕ್ಕೆ ಮುಂಚೆ ಅಸ್ತಿತ್ವಕ್ಕೆ ಬರಲು ಸಾಧ್ಯವಿರಲಿಲ್ಲ. ಆಥವಾ ಅಸ್ತಿತ್ವಕ್ಕೆ ಬಂದರೂ 
ಕೈಲ್ವೆಗಳಿಲ್ಲದಿದ್ದರೆ. ಬಹುಮುಂಚೆಯೇ ಖಂಡಿತವಾಗಿಯೂ ಚೂರು ಚೂರಾಗಿ 
ಹೋಗುತ್ತಿತ್ತು. ರೈಲ್ವೆ ಮತ್ತು ತಂತಿ ಸೌಕರ್ಯಗಳಿಲ್ಲದಿದ್ದರೆ ವಾಷಿಂಗ್‌ ಟನ್ನಿನಿಂದ 
ಕ್ಯಾಲಿಫೋರ್ನಿಯವನ್ನು ಆಳುವುದಕ್ಕಿಂತಲೂ ಪೀಕಿಂಗನ್ನು ಆಳುವುದೇ ಸುಲಭ. 
ಆದರೆ ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಈ ಭಾರೀ ಜನಸಮುದಾಯ ಮಿತಿಮೀರಿ 


ಕ್‌ A 4 
(2ರ NM aA 4 ಈಗ ತ ಕೆ 


ಕಟ್‌ ಚ ್‌ tw acs ಹ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧೧೩ 


ಬೆಳೆದಿರುವುದಷ್ಟೇ "ಅಲ್ಲ; ಅದರಲ್ಲಿ ಏಕರೂಪತೆ ಉಳಿದುಕೊಂಡುಬಂದಿದೆ; ಇಲ್ಲ ಅದರ 
ಏಕರೂಪ ಹೆಚ್ಚುತ್ತಿದೆ. ಈಗ ಒಂದು ಶತಮಾನದ ಹಿಂದೆ ವರ್ಜಿನಿಯದ ಒಬ್ಬ 
ವೃಕ್ತಿಗೂ ನ್ಯೂ ಇಂಗ್ಲೆಂಡಿನ ಒಬ್ಬ ವ್ಯಕ್ತಿಗೂ ಇದ್ದ ಸಾಮ್ಯಕ್ಸಿಂತ ಇಂದಿನ 
ಸ್ಯಾನ್‌ ಫ್ರಾನ್ಸಿಸ್ಟೊ ಮತ್ತು ನ್ಯೂಯಾರ್ಕಿನ ವ್ಯಕ್ತಿಗಳ ಮಧ್ಯೆ ಹೆಚ್ಚು ಸಾಮ್ಯವಿರು 
ತ್ತದೆ. ಈ ಸಮಾನೀಕರಣ ಕ್ರಿಯೆ ಯಾವ ಅಡೆ ತಡೆಯೂ ಇಲ್ಲದೆ ನಡೆಯುತ್ತಾ 
ಇದೆ. ರೈಲ್ವೆ ಟಿಲಿಗ್ರಾಫ್‌ಗಳು ಈ ರಾಷ್ಟ್ರವನ್ನು ಮಾತುಕತೆ, ಚಿಂತನೆ, ಕಾರ್ಯ 
ನಿರ್ವಹಣೆ ಎಲ್ಲವೂ ಹೊಂದಾಣಿಕೆಯಿಂದ ನಡೆಯುವ ಬೃಹತ್ತಾದ ಒಂದು ಏಕತೆ 
ಯಾಗುವಂತೆ ನೇಯುತ್ತಿವೆ. ವಿಮಾನ ಯಾನ ಈ ವಸ್ತ್ರದ ಹೆಣಿಗೆಯನ್ನು ದಿನ 
ದಿನಕ್ಕೂ ಇನ್ನೂ ಬಿಗಿಗೊಳಿಸುತ್ತಿದೆ. 
ಚರಿತ್ರೆಯಲ್ಲೇ ಇದೊಂದು ಹೊಚ್ಚ ಹೊಸ ಸಂಗತಿ, ನೂರು ಮಿಲಿಯನ್ನಿಗಿಂತ 
ಹೆಚ್ಚು ಜನ ಸಂಖ್ಯೆ ಇರುವ ಬೃಹತ್‌ ಸಾಮ್ರಾಜ್ಯಗಳು ಈ ಮುಂಚೆ ಆಗಿ ಹೋಗಿವೆ, 
ಆದರೆ ಇವು ವಿಭಿನ್ನ ಜನತೆಗಳ ಸಂಘಗಳಾಗಿದ್ದುವು. ಹಿಂದೆಂದೂ ಈ ಪ್ರಮಾಣದಲ್ಲಿ 
ಜನರು ಒಂದಾಗಿರಲಿಲ್ಲ. ಈ ಹೊಸ ಸಂಗತಿಗೆ ಒಂದು ಹೊಸ ಹೆಸರೇ ಬೇಕಾಗುತ್ತದೆ. 
ಫ್ರಾನ್ಸ್‌ ಅಥವಾ ಹಾಲಂಡ್‌ ಒಂದು ದೇಶ ಎನ್ನುವಂತೆಯೇ ಅಮೆರಿಕ ಸಂಯುಕ್ತ 
ಸಂಸ್ಥಾನಗಳನ್ನೊ ಒಂದು ದೇಶವೆಂದು ಕರೆಯುತ್ತೇವೆ. ಆದರೆ ಅದಕ್ಕೂ ಈ 
ದೇಶಗಳಿಗೂ ಮೋಟಾರ್‌ಕಾರು ಮತ್ತು ಜಟಕಾಗಾಡಿಗಳಿಗಿರುವಪ್ಪೇ ವ್ಯತ್ಯಾಸವಿದೆ. 
ಇವುಗಳು ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆಯ ಪರಿಸ್ಥಿತಿಗಳಿಂದ ನಿರ್ಮಿತವಾದುವು. 
ಇವುಗಳ ಕಾರ್ಯನಿರ್ವಹಣೆಯ ವೇಗ ಮತ್ತು ವಿಧಾನಗಳು ಬೇರೆ ಬೇರೆಯೇ ಆಗಿವೆ. 
ಎೂರೋಪಿನ ಒಂದು ದೇಶ ಮತ್ತು ಪ್ರಸಂಚವೆಲ್ಲ ಸೇರಿ ಆಗಬಹುದಾದ ಭವಿಷ್ಯದ 
ಸಾಧ್ಯತೆ "ಪ್ರಪಂಚದ ಸಂಯುಕ್ತ ಸಂಸ್ಥಾನ''ಗಳನ್ನು ಹೋಲಿಸಿದರೆ ವ್ಯಾಪ್ತಿ ಮತ್ತು 
ಸಾಧ್ಯತೆಗಳಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಅವೆರಡರ ಮಧ್ಯೆ ಇದೆ. 


ಕಳಿತ ಹಣ್ಣುಗಳಿಗೆಲ್ಲ ಕೆಳಗೆ ಬೀಳಬೇಕಾಗುತ್ತ ದೆಯೆಂಬುದೊಂದೇ ಭಯ 
ಬೇರೆಯಿಲ್ಲ, ಹಾಗೆಯೇ ಹುಟ್ಟಿದ ಮನುಷ್ಯರಿಗೆಲ್ಲ ಇರುವ ಭಯವೆಂದರೆ ಸಾವು 
ಮಾತ್ರ. 
ರಾಮಾಯಣ ' 


*ೆರಿದರಲ್ಲಿ ಚೆಲುವಾಗಿ ನಿರ್ಣಯ ಹೇಳುವವನೇ ವಾಗ್ಮಿ. 
ಆಸಶ್ವಾಲದಲ್ಲಿ ಯಾರಿಗೆ ಬುದ್ಧಿ ಓಡುವುದೋ ಅವನೇ ನಿಜವಾಗಿ ಧೀರ. 


ಎಲ್ಲರಿಗೂ ಲೇಸನ್ನು ಬಯಸುವುದೇ ದಯೆ, 


ಟಿ. ಜಿ. ಬಸವರಾಜ್‌ 


ಮತಧರ್ಮಗಳ ಬೆಳವಣಿಗೆ ಮತ್ತು ವಿಶ್ವಧರ್ಮ 


" ಧರ್ಮ' ಎನ್ನುವ ಶಬ್ದ ನಮಗೆ ಹೊಸದೇನಲ್ಲ! ದಿನನಿತ್ಯದ ವ್ಯವಹಾರದಲ್ಲೂ ಶೆ 
ಸಹ ನಾವು ಅನೇಕ ವಿಧದಲ್ಲಿ ಬಳಸುತ್ತೇವೆ, ಆದರೆ, ವಸ್ತುನಿಷ್ಕತೆಯನ್ನು 
ಗುರುತಿಸುವ ನಿಟ್ಟಿನಲ್ಲಿ " ಧರ್ಮ ' ಶಬ್ದದ ನೈಜ ಅರ್ಥವನ್ನು ಕುರಿತು ವಿವೇಚನೆ 
ಅತ್ಯಗತ್ಯ ; "ಧರ್ಮ' ಎನ್ನುವ ಶಬ್ದವು ಬಹಳ ಪ್ರಾಚೀನವಾದದ್ದು. ಒಂದು 
" ಅತೀತ' ತತ್ವದ ಸುತ್ತಲೂ ನಡೆದುಬಂದಿರುವ ರೀತಿ, ನೀತಿ, ನಡವಳಿಕೆ, ನಂಬಿಕೆ, 
ವಿಶ್ವಾಸ ಇತ್ಯಾದಿಗಳನ್ನು " ಧರ್ಮವೆಂದು ಕರೆಯಲಾಗಿದೆ ಎನ್ನ ಬಹುದು. ಪ್ರಸ್ತುತ 
ದಲ್ಲಿ ನಾವು ಧರ್ಮ ಎನ್ನುವ ಪದವನ್ನು ಮತೀಯ ಅರ್ಥದಲ್ಲಿಯೇ ಹೆಚ್ಚು ಬಳಸು 
ತ್ರಿಡ್ತೀವೆ, ಈ ಬಗ್ಗೆ ಉದಾಹರಿಸುವುದಾದರೆ ; ಬೌದ್ಧಧರ್ಮ, ಹಿಂದೂಧರ್ಮ, 
ಕ್ರೈಸ್ಮಧರ್ಮ, ಜೈನಧರ್ಮ, ಇಸ್ಲಾಂಧರ್ಮ ಇತ್ಯಾದಿ. ಧರ್ಮ ಎಂದು ನಾವು 
ಕರೆಯುವ ಪದವು ಆಂಗ್ಲಭಾಷೆಯ " ರಿಲಿಜನ”' ಎನ್ನುವ ಶಬ್ದಕ್ಕೆ ಸಮನಾದು 
ದಾಗಿದೆ ಎನ್ನಬಹುದು. ಈಗ ಮತಧರ್ಮಗಳು ವಿಕಾಸವಾದ ಬಗೆಯನ್ನು ಚರ್ಚಿಸ 
ಬಹುದು. 

ಧರ್ಮದ ಬಗೆಗೆ ಚರ್ಚಿಸುವಾಗ, ಮತಧರ್ಮಗಳು ಬೆಳೆದುಬಂದಿರುವ ಮೂರು 
ಪ್ರಮುಖ ಹೆಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಮತಧರ್ಮಗಳು 
ಬೆಳೆದುಬಂದ ಬಗೆಯನ್ನು ಪೂರ್ಣವಾಗಿ ಗಮನದಲ್ಲಿಟ್ಟುಕೊಂಡು, ಅವುಗಳು ಹಂತ 
ಹಂತವಾಗಿ ವಿಕಾಸವಾದ ಹಿನ್ನೆಲೆಯಲ್ಲಿ ಮೂರು ಪ್ರಮುಖ ಹಂತಗಳನ್ನಾಗಿ ಇದೂ 
ವರೆವಿಗೂ ಗುರುತಿಸಲಾಗಿದೆ. 

ನಾಗರೀಕತೆಯ ಸೊಂಕಿಲ್ಲದೆ, ಅನಾಗರೀಕ ಜನರ ತಂಡಗಳನ್ನು, ಆಂಗ್ಲಭಾಷೆ 
ಯಲ್ಲಿ ಸಾಮಾನ್ಯವಾಗಿ " ಟ್ರೈಬ್‌ > ಎಂದು ಹೆಸರಿಸುತ್ತಾರೆ, ನಮ್ಮಲ್ಲಿ ಈ 
ರೀತಿಯ ತಂಡಗಳನ್ನು ಬಹುಶಃ ಅದೇ ಅರ್ಥಕ್ಕೆ ಸಮನಾಗಬಹುದಾದ " ಕುಲ' 
ಎಂದು ಕರೆದಿದ್ದಾರೆ. ಇಷ್ಟೇ ಅಲ್ಲದೆ 4 ಬುಡಕಟ್ಟು, "ಬಣ', ಇತ್ಯಾದಿ ಹೆಸರು 
ಗಳಿಂದಲೂ ಈ ತಂಡಗಳು ಕರೆಯಲ್ಪಟ್ಟಿವೆ. ಇದು ಮತಧರ್ಮದ ಬೆಳವಣಿಗೆಯಲ್ಲಿ 


ಪ್ರಥಮ ಹಂತವೆಂದು ಗುರುತಿಸಲ್ಪಟ್ಟಿದೆ, 


೧೧೬ ಮಾನವಿಕ ಕರ್ಣಾಟಕ 


ಈ ಹಂತದಲ್ಲಿ ಪ್ರಮುಖವಾಗಿ ನಮಗೆ ಗೋಚರಿಸುವುದು ಕೇವಲ " ಐಹಿಕತೆ' 
ಮಾತ್ರ, ಇಂತಹ ಕುಲಧರ್ಮದಲ್ಲಿ ಆಳವಾದ, ಭೌತಿಕಾತೀತ ಚಿಂತನೆ ಅಷ್ಟಾಗಿ ಕಾಣ 
ಸಿಗದು, ಈ ಲೌಕಿಕ ಬದುಕಿನಲ್ಲಿ ತಮ್ಮ ಸರ್ವ ವಿಷಯಾಸಕ್ತ ಬಯಕೆಗಳನ್ನು, 
ಯಾವುದೋ ಕಾಣದ ಶಕ್ತಿಗಳ ಮೂಲಕ ಪೂರೈಸಿಕೊಳ್ಳುವ ನಿರಂತರ ಯತ್ನವೇ 
ಇಲ್ಲಿನ ವೈಶಿಷ್ಟ್ಯ | ಈ ಬಗ್ಗೆ ಸ್ಪಷ್ಟತೆ ನೀಡುವುದಾದರೆ, ಕುಲಧರ್ಮದ ಪ್ರಾರ್ಥನೆಯ 
ವಿಧಿ, ವಿಧಾನಗಳಲ್ಲಿ ಬಳಕೆಯಲ್ಲಿದ್ದ " ದೇಹಿಮೇದದಾಯಿತೆ' ಅರ್ಥಾತ್‌ ನಾನು 
ನಿನಗೆ ಇದನ್ನು ನೀಡುವೆ, ನೀನು ಅದನ್ನು ನನಗೆ ನೀಡು ಎನ್ನು ವಂತಹ ಇಲ್ಲಿನ 
ಪ್ರಾರ್ಥನೆ, ಪೂಜೆಗಳೆಲ್ಲಾ ಯಾವಸ್ತ್ಯರದಲ್ಲೂ ಭೌತಿಕತೆಯ ಸೀಮೆಯನ್ನು ದಾಟಲು 
ಶಕ್ತವಾಗಿಲ್ಲ. ಅನಾಗರೀಕ ಜನರಲ್ಲಿ ಮಾನಸಿಕ ಪ್ರಬುದ್ಧತೆಯ ಕೊರತೆ ಇರುವಲ್ಲಿ 
ನಾವು ಎಣಿಸಬಹುದಾದ ಭಯ, ಭೀತಿ, ವ್ರತ, ಕ್‌ ಮಾಟಿ, ತಂತ್ರ, ಅದ ಶ್ಯ 
ಶಕ್ತಿಗಳಲ್ಲಿ ನಂಬಿಕೆ ಇತ್ಯಾದಿಗಳೆಲ್ಲಾ ಇಲ್ಲಿ ಕಾಣಸಿಗುವ ಅಂಶ. ಒಬ್ಬಾರೆ ಈ 
ಮೇಲಿನ ಆಂಶಗಳು " ಕುಲಧರ್ಮ 'ದಲ್ಲಿ ಕೇವಲ ಭೌತಿಕತೆಯನ್ನೇ ಉದ್ದೆ ೇಶವನ್ನಾಗಿ 
ಹೊಂದಿರುವುದರ ಸ್ಪ ಸ್ಪಷ್ಟ ಸೂಚನೆಗಳು "ಆಗಿರುವಂತೆ, ಅವುಗಳ. ಸಫಲತೆಗಳಿಗೆ ಯತ್ನ 
ಗಳಾಗಿಯೂ ನಮಗೆ “ಸೋಚರಿಸುತ್ತ ವೆ. ವಿಶೇಷವೆಂದರೆ " ಪುರೋಹಿತ' ಬ 
ವೊಂದನ್ನೂ ನಾವು ಇಲ್ಲಿ ಕಾಣಬಹುದಾಗಿದೆ. 

ಸಾಕ್ರಿ ಟೀಸ್‌ರಂತಹ ಶತ್ವಶಾಸ್ತ್ರಜ್ಞರ ದೃಷ್ಟಿಯಲ್ಲಿ ಈ ತೆರನೆ ಮತಧರ್ಮವು 
" ದೇವತೆಗಳೊಡನೆ ನಾವು ನಡೆಸುವ ವ್ಯಾಪಾರ 'ವೆಂದೇ ಅನ್ನಿಸಿಕೊಳ್ಳುತ್ತದೆ. ಕುಲ 
ಧರ್ಮದಲ್ಲಿ ಮತ್ತೊಂದು ವಿಶಿಷ್ಟ ಅಂಶವೂ ಉಂಟು, ಅದು ಪಿತೃ ಪೂಜೆ. ಪಿತೃ 
ಪೂಜೆಯ ಹಿನ್ನೆಲೆಯಲ್ಲಿ ಮೃತಪಟ್ಟಿರುವ ಹಿರಿಯರ ಆಶೀರ್ವಾದ ಪಡೆದುಕೊಳ್ಳುವ 
ಆಶಯವನ್ನು ಗುರುತಿಸಬಹುದಾಗಿದೆ. ಜೊತೆಗೆ ಕುಲಧರ್ಮದ ನಂಬಿಕೆ, ನಡಾವಳಿ 
ಗಳಲ್ಲಿ " ಭೂತಗಳ ಕಲ್ಪನೆಗಳೂ ಕಾಣಸಿಗುತ್ತವೆ. ಗಿಡ್ಕ ಮರ್ಕ ಬೆಟ್ಟಿ ಗಳಲ್ಲದೆ 
ಇನ್ನೂ ಕೆಲವು ಗೊತ್ತಾದ ನಿರ್ದಿಷ್ಟ ಪ್ರದೇಶಗಳಲ್ಲಿ " ಭೂತಗಳ ಅಸ್ತಿತ್ವವನ್ನು 
ಅವರು ಕಂಡುಕೊಂಡಿದ್ದಾರೆ, ಗೊತ್ತಾದ ನಿರ್ದಿಷ್ಟ ವಸ್ತುವಿನಲ್ಲಿ ಭೂತವೊಂದರ 
ಸಮಾವೇಶ ಅಡಗಿದೆ ಎನ್ನುವ ಅವರ ನಂಬಿಳೆಯ ಪರಿಣಾಮವೇ ಆವರನ್ನು 
“ ಆರಾಧನೆಗೆ” ತೊಡಗಿಸುತ್ತದೆ. ಇದರ ಫಲವೇ ಆರಾಧಕರು, ಮನೆದೇವರು, ಟ್ಟೆ 
ದೇವತೆ ಇತ್ಯಾದಿ ನಂಬಿಕೆಗಳ ಸಂಪ್ರದಾಯಗಳನ್ನೇರ್ಷಡಿಸಿಕೊಳ್ಳುತ್ತಾರೆ. ಇಂತಹ 
ಸಂಪ್ರದಾಯವು, ಆರಾಧಕರು, ಮತ್ತು ಆರಾಧಕರಲ್ಲದವರ ನಡುವೆ ಪರಸ್ಪರ ಹೊರಗಿ 
ನವರು, ತಮ್ಮವರು ಎಂಬ ಪ್ರತ್ಯೇಕತೆಯನ್ನು ಸೃಷ್ಟಿ ಸುವಲ್ಲಿ ಯಶಸ್ವಿ ಹೆ ಗುತ್ತದೆ. 
ಇದರ ಬೆನ್ನಿನಲ್ಲಿಯೇ ಮಡಿ, ಮೈಲಿಗೆ, ಬಹಿಷ್ಟಾರ "ಇತ್ಯಾದಿ ಭಾವಗಳೂ ಜೋತು 
ಬೀಳುವುದನ್ನು ನಾವು ಕಾಣಬಹುದು. ಇಂತಹ ಅಂಧಭಕ್ತಿಯ ಪೂಜೆಯು 
" ಫೆಟೀಷ್‌ ' ಎಂದೆನಿಸಿಕೊಳುತ್ತದೆ. 

ಕುಲಧರ್ಮದಲ್ಲಿ ದೇವತ್ವದ ಬಗ್ಗೆಯೇ ಆಗಲೀ, ಆಧ್ಯಾತ್ಮದ ಬಗ್ಗೆ ಯೇ ಆಗಲಿ 


ಮತಧರ್ಮಗಳ ಬೆಳವಣಿಗೆ ಮತ್ತು ವಿಶ್ವಧರ್ಮ ೧೧೭ 


ಒಂದು ಖಚಿತಪೂರ್ಣ ಚಿತ್ರಣ ನಮಗೆ ಗೋಚರವಾಗುವುದಿಲ್ಲ ಅದು ಎನಿದ್ದರೂ 
ಅಸ್ಪಷ್ಟವಾಗಿ, ಮಸಕು ಮಸಕಾಗಿ ಕಾಣಸಿಗುತ್ತದೆ. ವೈಚಾರಿಕ ಭಾವ ಇಲ್ಲಿ ಅಲಭ್ಯ 
ತೇ ಹೇಳಬೇಕು. ಬಹುಶ; ವೈಚಾರಿಕತೆಯ ಕೊರತೆ ಈ ಮೇಲಿನ ಬೌದ್ಧಿಕ 
ಕುಬ್ಬತೆಗೆ ಕಾರಣವಾಗಿರಬಹುದು. ಆದಕಾರಣವೇ ಇಂತಹ ಮತಧರ್ಮಗಳಲ್ಲಿ 
ನಾವು ಹೆಚ್ಚು ಮೂಢನಂಬಿಕೆಗಳನ್ನು ಕಾಣಲು ಸಾಧ್ಯ, ಇದನ್ನು ಯಾವುದೇ 
ಮೂಢಧರ್ಮದ ಮೂಢ ಆಚರಣೆಗಳೇ ವ್ಯಕ್ತಪಡಿಸುತ್ತವೆ. ಆದರೂ ಒಟ್ಟಾರೆ 
ದೃಷ್ಟಿಯಲ್ಲಿ ಇಂತಹ ಮತಧರ್ಮ (ಕುಲಧರ್ಮ) ಅದೆಷ್ಟೇ ಸಂಕುಚಿತ, ವೈಚಾರಿಕ 
ದೃಷ್ಟಿವಿಹೀನ ಅಪ್ರಬುದ್ಧ ಎಂದು ನಮಗೆ ಮನವರಿಕೆಯಾದರೂ ಮತಧರ್ಮವು 
ಹಂತಹಂತವಾಗಿ ಬೆಳೆದುಬಂದ ಬಗ್ಗೆ ದಾಖಲೆಯಾಗಿ ನಮಗೆ ಪ್ರಾಮುಖ್ಯವೆಸಿ 
ಸುವುದು ಸಹಜವೇ ಆಗಿದೆ. 

ಕುಲಧರ್ಮಕ್ಕಿಂತಲ ಹೆಚ್ಚು ವಿಸ್ತೃತ, ವ್ಯಾಪಕವಾದ ಮತ್ತೊಂದು 
ಘಟಕವನ್ನು ನಾವು ಮತಧರ್ಮದ ಬೆಳವಣಿಗೆಯಲ್ಲಿ ಕಾಣಬಹುದು, " ರಾಷ್ಟ್ರಧರ್ಮ' 
ಎಂದೇ ಹೆಸರಾಗಿರುವ ಈ ಧರ್ಮ ಮತಧರ್ಮದ ಬೆಳವಣಿಗೆಯಲ್ಲಿ "ದ್ವಿತೀಯ ಹಂತ ? 
ವೆಂದು ನಾವು ಭಾವಿಸಲಡ್ಡಿಯಿಲ್ಲ. ಸ್ಥೂಲವಾಗಿ ಹೇಳುವುದಾದರೆ ಇಂತಹ ರಾಷ್ಟ್ರ 
ಧರ್ಮವು ಅನೇಕ ಕುಲಗಳನ್ನು ಒಳಗೊಂಡಿರುತ್ತದೆ, ಅಲ್ಲದೆ ಸರ್ವರೀತಿಯಿಂದಲೂ 
ಕುಲಧರ್ಮಕ್ಕೆಂತ ಪಾ ಮುಖ್ಯತೆಗಳಿಸುತ್ತ ದೆ. ಸಂಕುಚಿತ ದೃಷ್ಟಿ ಶಯ ಕುಲಧರ್ಮಕ್ಕೆ 
ಹೋಲಿಸಿದಾಗ ರಾಷ್ಟ್ರಧರ್ಮವು ವಿಶಾಲವಾಗಿ ಕಾಣುವುದು. ಆ ಅಧಿಕಾರವು 
ಅದರ ಕೆಲವು ಹಿರಿಯರ ಕೈ ಯಲ್ಲಿರುತ್ತದೆ. ಅದರೆ, ರಾಷ್ಟ್ರದ ಅಧಿಕಾರ ಇದಕ್ಕಿಂತ 
ಭಿನ್ನ, ಅದು ne ಹಿಡಿದ ರಾಜರ ಅಥವಾ ಪ್ರಭುಗಳ ವಶದಲ್ಲಿರುತ್ತದೆ, 
ಕುಲಧರ್ಮದಲ್ಲಿ ಅದ ಶ್ಯ ನಿಸರ್ಗಶಕ್ತಿಗಳ ಪ್ರಭುತ್ವದ di ಜಾಸ್ತಿಯಾಗಿ 
ನಮಗೆ ತೋರಿಬಂದರೆ, ರಾಷ ಸೈ ಥರ್ಮ ದಲ್ಲಿ ಧಾರ್ಮಿಕ ಪ್ರಭಾವ ಮಾನವಾಧಿಕಾರಿಗಳ 
ಕೈಯಲ್ಲಿರುತ್ತ ಡೆ. 

ಮಾನವನು ಅನಾಗರೀಕ ಸ್ಥಿ ತಿಯಿಂದ ಹಂತಹಂತವಾಗಿ ಬೆಳೆದು ಕ್ರಮೇಣ ಆತ 
ಪ್ರಬುದ್ಧ ನಾದಂತೆಲ್ಲಾ ಅಲೆದಾಡುವ ಸ್ಥಿತಿ ತೊರದು, ಒಂದು ಕಡೆ ಸಲೆ ನಿಂತದ್ದು, 
೫೯ ನಂಕಾಮವಾಗಿ ನಾಗರೀಕಜೀವನ ಆರಂಭಗೊಂಡದ್ದು ಐಕಿಹಾಸಿಕ pe 
ಇಂತಹ ಸನ್ನಿವೇಶದಲ್ಲಿ ವಿವಿಧ ಕುಲಗಳು, ಬುಡಕಟ್ಟುಗಳು ಒಬ ರೊಡನೆ ಸೆ 
ಒಬ್ಬರು ಬಾಳುವುದು ಅನಿವಾರ್ಯವಾಯಿತು. ಇತ ಸಂದರ್ಭದಲ್ಲಿ Pe 
ವಾಗಿಯೇ ಎದುರಾಗಬಹುದಾದ ಪರರ ಆಕ್ರಮಣ ಅಥವಾ ಇತರರಿಂದ ಒದಗಬಹು 
ದಾದ ಯುದ್ಧ ಭೀಕಿ ಇತ್ಯಾದಿ ದಿ ಅಪತ್‌ಸಂದರ್ಭವನ್ನು ಯಾವ ಕುಲವು ಸಮರ್ಥವಾಗಿ, 
ತನ್ನೆ ಬಲದ ಜಾಣ್ಮೆ ಯ ಷೆ ತಿಭೆಯನ್ನು ಯಶಸ್ವಿಯಾಗಿ ಮೆರೆಯುತ್ತಿತೊ ಅಂತಹ 
ಪರವ ಹೆಚ್ಚು 6 ಸ್ಪ ಪಡೆದುಕೊಂಡು ಅಧಿಕಾರಸೂತ್ರ ಹಿಡಿಯುತ್ತಿತ್ತು. | 

ಹೀಗೆ ಇತರ ಕುಲಗಳನ್ನು  ಹತೋಟಯಲ್ಲಿಡುವ ಬುಡಕಟ್ಟ ನ ಜನಪ ಥ್ರ ಭುತ್ತ ವನ್ನು 


೧೧೮ ಮಾನವಿಕ ಕರ್ಣಾಟಕ 


ಪಡೆದುಕೊಂಡರು, ಇದು ರಾಷ್ಟ್ರದ ಉಗಮಕ್ಕೆ ನಾಂದಿಯಾಯಿತು. ಇತರ ಕುಲಗಳು 
ಪ್ರಾಬಲ್ಯ ಹೊಂದಿದ ಕುಲಕ್ಕೆ ಅಧೀನವಾಗಿ ಸಾಮಂತ ಕುಲಗಳು ಎನಿಸಿಕೊಂಡವು. 
ಇದು ರಾಷ್ಟ್ರದ ಉಗಮದ ಸ್ಕೂಲ ಚಿತ್ರಣ, 


ರಾಷ್ಟ್ರಧರ್ಮದ ವಿಶೇಷವೆಂದರೆ ಕುಲಧರ್ಮದಲ್ಲಿ ಅಸ್ಪಷ್ಟ ವಾಗಿದ್ದ ಕೆಲವು 
ಅಂಶಗಳು ಇಲ್ಲಿ ಆಕಾರ, ಸ್ಪಷ್ಟತೆಯನ್ನು ಪಡೆದುಕೊಂಡಿವೆ ಎನ್ನುವುದು, ಇಲ್ಲಿ 
ಅನೇಕ ದೇವತೆಗಳ ಆರಾಧನೆ, ಉಪಾಸನೆ ಒಂದು ನಿರ್ದಿಷ್ಟ ಸ್ವರೂಪವನ್ನು ಪಡೆದು 
ಕೊಂಡಿತು. ಆರಾಧನೆಯ ದೇವತೆಗಳಲ್ಲಿ ಮಾನವಶ್ರೇಷ್ಮರಲ್ಲಿ ಕಾಣುವ ಸದ್ಗುಣ 
ಗಳನ್ನು ಆರೋಪಿಸಲಾಯಿತು. ದೇವತೆಗಳು ಜ್ಞಾನದ ಅನಂತತೆ, ಅನಂತ ಶಕ್ತಿಯ 
ಸಾಕಾರವೆನಿಸಿದರು, ನಿಸರ್ಗವನ್ನು ಅವರು ಮೀರಿದವರೆಂಬ ನಂಬಿಕೆ ಧೃಡಗೊಂಡಿತು. 
ವಿಧಿವತ್ತಾದ ಆರ್ಚನೆಗಳಲ್ಲಿ ಒಂದು ಅದ್ಭುತ ಆಧ್ಯಾತ್ಮಶಕ್ತಿಯ ಸಮಾವೇಶವಿದೆ 
ಎಂಬ ನಂಬಿಕೆ ಬಲಗೊಂಡಿತು, ಪೂಜೆಗಳು ಸಾಮೂಹಿಕಕತೆ ಪಡೆದುಕೊಂಡು ರಾಷ್ಟ್ರದ 
ಹಬ್ಬಗಳು ಎನಿಸಿದವು. ಮಂತ್ರ, ತಂಶ್ರಗಳ ಬೆಳೆವಣಿಗೆಯಾಯಿತು. " ಮಂತ್ರಾಧೀ 
ನಂತು ದೈವತಂ” ಎಂಬ ತತ್ತ್ವದ ಉಗಮಕ್ಕೆ ಇದು ಮೂಲವಾಯಿತು. ಈ ಮತ 
ಪಂಥಗಳು ಮತಧರ್ಮದ ಅನುಸರಣೆಯಲ್ಲಿ ಇಡೀ ರಾಷ್ಟ್ರದಲ್ಲಿಯೇ ಒಂದು ಎನ್ನುವ 


ಐಕ್ಯಮತಕೆ i ನಾಂದಿಯಾಯಿತು. 


ಮತಧರ್ಮದ ವಿಕಾಸದಲ್ಲಿ ಮೂರನೆಯ ಅತ್ಯುನ್ನತ ಘಟಕದ ಬಗ್ಗೆ ಈಗ 
ವಿನೇಚಿಸಬಹುದು, ಇದು ಮತಧರ್ಮದ ಬೆಳವಣಿಗೆಯಲ್ಲಿ ಪರಿಪೂರ್ಣತೆಯ 
ಸಾಕಾರವೇ ಆಗಿದೆ. ಚಿಂತನಾಶೀಲನಾದ ಮಾನವನ ಬೌದ್ಧಿಕ ಪಕ್ತ ತೆಯ ವ್ಯಕ್ತ, 
ರೂಪವೇ “ ವಿಶ್ವ ಧರ್ಮ’. ಹೆಸರೇ ಸೂಚಿಸುವಂತೆ ಸ ಮಾನವ ಕುಲಕ್ಕೆ, 
ಅರ್ಥಾತ್‌" ಇಡೀ ಜಗತ್ತಿಗೇ ಅನ್ವಯಿಸುವ ಧರ್ಮ. ಇದು, ಒಟ್ಟಾರೆ ಮಾನವ 
ಜನಾಂಗದ ಆದರ್ಶ ಎನಿಸಿರುವ ಹಾಗೆಯ! ಅನುಷ್ಠಾ ನಗೊಳ್ಳ Se ಧರ್ಮವೂ 
ಆಗಿದೆ. ಆದರೆ ಪ್ರಸ್ತುತದವರೆವಿಗೂ ವಾಸ್ತವದಲ್ಲಿ ಪ ಪ್ರತ್ಯೇಕವಾಗಿ ಇಂತಹ ಧರ್ಮದ 
ಅಸಿ ತ್ವ ನೆಲೆಗೊಂಡಿಲ್ಲವೆನು ಪ್ಲಿವುದು ಗಮನಾರ್ಹ, ಆದರೆ, ವಿಶ ದಲ್ಲಿರುವ ವಿವಿಧ 
ಧರ್ಮಗಳಲ್ಲಿ ಕುಲಧರ್ಮ, ರಾಷ್ಟ್ರಧರ್ಮಗಳ ಅಂಶಗಳು ಸೇರಿಕೊಂಡಿರುವಂತೆ, ವಿಶ್ವ 
ಧರ್ಮದ ಅಂಶಗಳನ್ನೂ ಅವುಗಳಲ್ಲಿ ಗುರುತಿಸಲು ಸಾಧ್ಯ. ಮುಖ್ಯವಾಗಿ ಈ 
ಅಂಶಗಳು ಸ್ವ ಲ್ಪ ಮಟ್ಟಿಗಾದರೂ ಅವುಗಳಲ್ಲಿರುವುದರಿಂದಲೇ ಸ ದಾಯಿಕ ಅಥವಾ 
ನಿತಿಹಾಸಿಕವಾಗಿ ಅಡಿಷ್ಟೆ " ಶಾಶ್ವಿಕ ಭಿನ್ನಾಭಿಪ್ರಾಯ ಇತ್ಯಾದಿ ಆಂಶರಗಳೇರ್ಪಟ್ಚಿ 
ದ್ವರೂ ಸಹಬಾಳ್ವೆಯ ದೃಷಿ ಯಿಂದ ಒಂದುಗೂಡುವ ಅವಕಾಶ ಹೇರಳವಾಗಿಡೆ. 


ಈಗ ನಮಗೊಂದು ಪ್ರಶ್ನೆ ಎದುರಾಗುತ್ತ ಡೆ. ಆದೆಂದಕ್ಕೆ ಈ ರೀತಿಯ ವಿಶ್ವ 
ಧರ್ಮವೊಂದು ಜಗತ್ತಿ ನಲ್ಲಿ ಅಸ್ತಿತ್ವಕ್ಕೆ ಬಕೆಲು ಸಾಧ್ಯವಿದೆಯೇ ? ಇದು ಸಹಜ 
ಪ್ರಶ್ನೆ ಕೂಡ, ಅಥವಾ ಈಗಾಗಲೇ ಅಸ್ತಿತ್ವದಲ್ಲಿರುವ ಧರ್ಮವೊಂದು ಸರ್ವರೀತಿ 


ಮತಧರ್ಮಗಳ ಬೆಳವಣಿಗೆ ಮತ್ತು ವಿಶ್ವಧರ್ಮ ೧೧೯ 


ಯಿಂದಲೂ ವಿಶ್ವಧರ್ಮದ ಆದರ್ಶಕ್ಕೆ ಪೂರಕವಾಗಿದ್ದು, ಅದು ಇಡೀ ಜಗತ್ತಿಗೇ 
ವಿಸ್ತರಿಸಲ್ಪಡುವ ಸಾಧ್ಯತೆ ಇದೆಯೇ ಎನ್ನುವುದು. ಈಗಾಗಲೇ ನಾವು ಕಾಣುತ್ತಿರು 
ವಂತೆ ಕೆಲವು ಧರ್ಮಗಳು ಮತಾಂತರವನ್ನು ಪ್ರೋತ್ಸಾಹಿಸುತ್ತಿವೆ. ಬಹುಶಃ ಇವುಗಳ 
ಉಡ್ಜೇಶ ಇಡೀ ಜಗತ್ತಿಗೇ ವಿಸ್ತರಿಸಲ್ಪಡುವುದಿರಬೇಕು. ಅಥವಾ ಮತಾಂತರದ 
ಮೂಲಕ ಆಕರ್ಷಿಸಿ ತನ್ನ ಧರ್ಮದ ಆಚ್ಚೊತ್ತುವುದು ಇಲ್ಲಿ ಸಾಮಾನ್ಯ, ತತ್‌ 
ಪರಿಣಾಮವಾಗಿ ಆ ಎಲ್ಲಾ ಒಂದೇ ಧರ್ಮದವರೆನಿಸುತ್ತಾರಷ್ಟೇ. ಇಂತಹ ಗುಣಗಳ 
ಆಗರವೇ ಆಗಿರುವ ಧರ್ಮವನ್ನೇ ಕೆಲವರು " ವಿಶ್ವಧರ್ಮ'ವೆಂದು ಶಿರ್ಮಾನಿಸಿ 
ಬಿಡುತ್ತಾರೆ, ನಮ್ಮಲ್ಲಿ ಅಸ್ತಿತ್ವದಲ್ಲಿರುವ ಅನೇಕ ಧರ್ಮಗಳೂ ತನ್ನದೇ ಆದ 
ಐತಿಹಾಸಿಕ, ಸಾಂಸ್ಕತಿಕ ಮಹತ್ವವನ್ನು ಪದೆದಿವೆ. ಪ್ರತಿಯೊಂದು ಧರ್ಮವೂ 
ಚಾರಿತ್ರಿಕ ಗುಣ ವಿಶೇಷಗಳಲ್ಲಿ ವೈವಿಧ್ಯತೆಯನ್ನು ಹೊಂದಿರುವಂತೆ ಅವುಗಳದೇ ಆದ 
ಸಾಂಪ್ರದಾಯಿಕ ನಿಯಮಬದ್ಧ ತೆಯಲ್ಲಿ ಸಿಕ್ಕಿಬಿದ್ದಿರುತ್ತವೆ. ಇಂಥಾ ಚೌಕಟ್ಟನಡಿಗೆ 
ಸಿಲುಕಿ ಬೆಳೆಯಲು ಅಪೇಕ್ಷಿಸುತ್ತವೆ ಕೂಡ, ಆದರೂ ಇವುಗಳಲ್ಲಿ ಒಂದು ಗಮನಾರ್ಹ 
ವಿಶಿಸ್ಕ ಅಂಶವೊಂದನ್ನು ನಾವು ಗಮನಿಸಬಹುದು. ಅದು ಈಗಾಗಲೇ ಹೇಳಿರುವಂತೆ 
ಸಾಂಸ್ಕೃತಿಕ ಮಹತ್ವ. ಪ್ರತಿಯೊಂದು ಧರ್ಮದಲ್ಲೂ ಇದು ವಿಶಿಷ್ಠವಾಗಿ, ಒಂದ 
_ ಕಂತ ವೈ ೈವಿಧ್ಯಮಯವಾಗಿರುತ್ತ ದೆ. ಇಂತಹ ವೈವಿಧ್ಯ ತೆ ತೊಡೆದುಹಾಕುವ ಯತ್ನ 
ಸಾಧು ಎನಿಸುವುದಿಲ್ಲ. ವೈವಿಧ್ಯ ತೆಗಳನ್ನು ಉಳಿಸಿಕೊಂಡು, ನಾವು ಬೆಳೆಯಬೇಕಾ 
ದುಡು ಅತ್ಯಗತ್ಯ. ಆದರೆ ಈ ವೈವಿಧ್ಯತೆಗಳು ಸಂಕುಚಿತತೆಯ ಪ್ರತೀಕವಾಗ 
ಬಾರದು ಅಪ್ಪೆ. ಧರ್ಮದಲ್ಲಿ ಇರಬಹುದಾದ ಕೊಳೆಯನ್ನು ಕಿತ್ತೊಗೆಯಲು ನಾವು 
ಕಂಕಣಬದ್ದ ಸ ಗ ಎನ್ನು ವುದೇ ಇಲ್ಲಿನ ಮಹತ್ವದ. ಆಂಶ, 

ಎಲ್ಲಾ ಧರ್ಮಗಳ ಉದ್ದೆ ಆನೂ ಒಂದೇ ಆಗಿದೆ ಎನ್ನು ವ ಶ್ರೀ ರಾಮಕೃಷ್ಣ 
ಪರಮಹಂಸರ ಮಾತು ಜಗತ್ತಿಗೆ ಮನಸಿ ೇೀಯವಾಗಬೇಕಾಗಿದೆ. we ಹ ದ ಂತೆ 
ಸರ್ವಧರ್ಮಗಳೂ ಒಂದೇ, ಸ ಸತ್ಯ ಸಾಕ್ಟಾ ಫ್ಪತ್ಪಾರಕ್ಕೆ ಇರುವ ಸರ್ವಪಥಗಳು. ಸತ್ಯದ 
ಮನಗಾಣುವಿಕೆಯೇ ಧರ್ಮದ ಸಾರ, ಅನೇಕ ಧರ್ಮಗಳ ಅಸ್ತಿ ದೆ ವೈವಿದ್ಯ ತೆಯು 
ಜೀವನದ ಸೊಗಸು ಲವಲವಿಕೆ ಎಂದು ಮನೋ ಜ್ಞವಾಗಿ ರ ದೃ ಹಿ ನ್ನ ಶಾಲ್ಯ 
ಕುರಿತು ಹೇಳುತ್ತಿದ್ದರು, ಸಂಸ್ಕತದ ಶೊ ಕೊಂದು ಶ್ರಿ ಶ್ರೀರಾಮಕೃಷ್ಣ ಗ ಮಾತನ್ನೇ 
ಸಮರ್ಥಿಸುತ್ತದೆ. | ರುಚೀನಾ ವೈಚಿತ್ರಾ ಶ್‌ ಅರ್ಣವ ಇವ' ಸ ಅಂತೆಯೇ 
7 ಲೋಕೋಳಿನ್ನ ರುಚಿಃ' ಎನ್ನುವ ಮಾತನ್ನೂ ಸಹ ನಾವು ಅರಿತಿದ್ದೀನೆ. ಈ ತೆರನ 
ಭಿನ್ನಭಿನ್ನ ರುಚಿಗಳ ಸ್ವಾ ದವನ್ನು ತಗೆದುಹಾಕ ಬಾರದು. ಸದಭಿರುಚಿಯ ಬುನಾದಿಯಲ್ಲಿ 
ರಿಂತ ಯಾವುಜೀ ನಂತ. ದಾರಿ, ರೀತಿ, ನೀತಿಗಳೇ ಆಗಲಿ ಒಂದೇ ಆದರ್ಶದ ಬೆಸುಗೆ 
ಯಲ್ಲಿ ಒಂದೇ ಆಗಿಬಿಡುತ್ತವೆ. ಇಂತಹ ಆದರ್ಶವೇ " ಮೋಕ್ಸ > ಅಥವಾ ಪರಮ 
ಪುರುಷಾರ್ಥ. ಒಬ್ಬಾ ಕಿ ಅದು ಏಕಮೇವಾದ್ವಿತೀಯವಾದದ್ದು, | ಹಿನ್ನೆ ಲೆಯಲ್ಲಿಯೇ 
ಶ್ರೀ ರಾಮಕ್ಕ ಸ್ಣ ಸರಮಹಂಸರಂತಹ ಅನುಭಾವಿಗಳು ಪ್ರ ತಿನಾದಿಸಿರುವಾತೆ." ಧರ್ಮ 


೧೨೦ ಮಾನವಿಕ ಕರ್ಣಾಟಕ 


ಗಳ ಅನೇಕತೆಯಲ್ಲೂ ಏಕತೆ' ಇದೆ. ಈ ರೀತಿಯ ಭಾವನಾತ್ಮಕ ಏಕತೆಯೇ ಆತೀ 
ಪ್ರಾಮುಖ್ಯವಾದ ವಿಶ್ವಧರ್ಮದ ಲಕ್ಷಣ. 

ಸರ್ವಧರ್ಮ ಸಮನ್ವಯ ದೃಷ್ಟಿಯನ್ನು ಪ್ರಾಚೀನಕಾಲದಿಂದಲೂ ಅನೇಕ : 
ದಾರ್ಶನಿಕರು, ಸಂತರು ಹೇಳುತ್ತಾಬಂದಿದ್ದಾರೆ. ಇತ್ತೀಚೆಗೆ, ಶ್ರೀ ರಾಮಕೃಷ್ಣ ಪರಮ 
ಹಂಸರೂ ಸೇರಿದಂತೆ ಎಲ್ಲರೂ ವಿಶ್ವಾತ್ಮಕ ದೃಷ್ಟಿವೈಶಾಲ್ಯದ ಅನುಷ್ಕಾನಕ್ಕಾಗಿ 
ಯತ್ನಿಸಿದ್ದಾರೆ, ಈ ಎಲ್ಲರ ಪ್ರಯತ್ನಗಳಿಂದ, ವೈಚಾರಿಕತೆಯ ಬೆಳವಣಿಗೆಯೂ 
ಆಗಿ, ಸರ್ವಧರ್ಮ ಸಮನ್ವಯದೃಸ್ಟಿ ನಿಧಾನವಾಗಿಯಾದರೂ ಅಂಗೀಕಾರಾರ್ಹವಾಗಿ, 
ಅನುಷ್ಮಾನೆಗೊಳ್ಳುವ ನಿಟ್ಟಿನಲ್ಲಿ ಜಗತ್ತಿನಲ್ಲಿ ಎಲ್ಲರನ್ನೂ ಯೋಚಿಸುವಂತೆ ಮಾಡುವಲ್ಲಿ 
ಸಫಲವಾಗಿದೆ. ಇದು ಸಫಲವಾದರೆ ಸರ್ವಧರ್ಮಗಳ ಶ್ರದ್ಧಾಳುಗಳು ಸಹೆಚರರಾಗಿ, 
ಸಹೆಯಾತ್ರಿಕರಾಗಿ, ಭಾವನಾತ್ಮಕವಾಗಿ ಏಕತೆಯನ್ನು ಜಗತ್ತಿನಲ್ಲಿ ಮೆರೆಯಬಹುದು. 

ಮತಧರ್ಮಗಳ ವಿಕಾಸವಾದ ಬಗೆಯನ್ನು ಒಟ್ಟಾರೆಯಾಗಿ ಗಮನದಲ್ಲಿಟ್ಟು 
ವಿವೇಚಿಸಿದಾಗ, ಮುಖ್ಯವಾಗಿ ಮೂಲಸ್ಮರಗಳಾದ ಕುಲಧರ್ಮ ರಾಷ್ಟ್ರಧರ್ಮಗಳ 
ಬಗ್ಗೆ ಹೇಳುವಾಗ ಅಲ್ಲಿ ಬೌದ್ಧಿಕ ಪ್ರೌಢಕೆಯನ್ನು ಪೂರ್ಣವಾಗಿ ಕಾಣಲಾಗದಿದ್ದುದು 
ಸಹಜವೇ ಆಗಿದೆ. ಆಂತರಿಕ ದೃಷ್ಟಿಯನ್ನು, ಆದು ಪಡೆದುಕೊಳ್ಳ ಬಹುದಾದ 
ವ್ಯಾಪಕಕೆಯ ಸಾಧ್ಯತೆಗಳನ್ನು ಇಲ್ಲಿನ ಜನರು ಕಂಡುಕೊಂಡಿರಲಿಲ್ಲ ಎನ್ನು ವುದು 
ಸ್ಪಷ್ಟ. ಆಂತರಿಕ ವಿಕಾಸವನ್ನು ಗೌಣವಾಗಿಸಿ ಬಾಹ್ಯತೆಯ ಡಂಭಾಚಾರಗಳೇ ಅಲ್ಲಿ 
ಮೆರೆದಿವೆ. ವಿಶ್ವಧರ್ಮದಲ್ಲಿ ಮತಧರ್ಮದ ಬೆಳವಣಿಗೆ ಒಂದು ಬಗೆಯ ಸಾರ್ಥಕತೆ 
ಯನ್ನು ಕಂಡುಕೊಳ್ಳುತ್ತದೆ, ಪೂರ್ಣಗೊಂಡಂಶಾಗುತ್ತದೆ. ಹೃದಯಶುದ್ಧಿ, ಭಾವ 
ಶುದ್ಧಿಗಳ ಸಂಗಮನೇ ವಿಶ್ವಧರ್ಮದ ಅವಿಭಾಜ್ಯ ಅಂಗಗಳಾಗಿಣತ್ತವೆ. ಅತ್ಯಂತ 
ಒಳ್ಳೆಯ ಗುಣಗಳ ಪಕ್ಸಪಾತಿಯೇ ವಿಶ್ವಧರ್ಮ ಎನಿಸಿರುತ್ತ ದೆ. 

ವಿಶ್ವಧರ್ಮದ ವಿಶಿಷ್ಠ ಲಕ್ಷ ಣವೊಂದಿದೆ. ಅದು ಪರಮ ಪುರುಷಾರ್ಥ ಕಲ್ಪನೆ. 
ಮಾನವನು ತನ್ನ ಬದುಕಿನಲ್ಲಿ ಅನೇಕ ಪುರುಷಾರ್ಥಗಳನ್ನು ಹಮ್ಮಿಕೊಂಡಿದ್ದಾನೆ. 
ಅವುಗಳನ್ನು ಸಾಧಿಸುವತ್ತ ಹೆಜ್ಜೆ ಹಾಕುತ್ತಿದ್ದಾನೆ. ಭಾರತೀಯ ಧರ್ಮಗಳಲ್ಲಿ 
ಕಾಣಸಿಗುವ ಚತುರ್ನಿಧ ಪುರುಷಾರ್ಥಗಳಲ್ಲಿ ಪರಮಪುರುಷಾರ್ಥವೇ " ಮೋಕ್ಷ? 
ಎನಿಸಿಕೊಂಡಿದೆ. ಕ್ರೈಸ್ತಧರ್ಮವು ಈ ಬಗೆಯನ್ನು 6 ರೆಡೆಂಪ್ಲುನ" ? ಎಂದೇ 
ಕರೆಯುತ್ತದೆ, ಇದೇ ಮಾನವನ ಅತ್ಯುನ್ನತ ಉದ್ದೇಶವೆಸಿಸಲ್ಪಟ್ಟಿದೆ. ಇದನ್ನೇ 
ದಾರ್ಶನಿಕರು " ಅಲ್ಬಿಮೇಟ್‌ವ್ಯಾಲ್ಯೂ? ಎಂದು ಕರೆದಿದ್ದಾರೆ. ಹಿಂದೂಧರ್ಮವು 
ತಾನು ಸೃಜಿಸಿಕೊಂಡಿರುವ ಜೀವನ ವೌಲ್ಯಗಳನ್ನು ಧರ್ಮ, ಆರ್ಥ, ಕಾಮ ಹಾಗೂ 
ಮೋಕ್ಷ ಗಳೆಂದು ಹೆಸರಿಸುತ್ತದೆ. ಇಲ್ಲಿನ ವಿಶೇಷವೆಂದರೆ, ಧರ್ಮ, ಅರ್ಥ ಕಾಮಗಳು 
ಪರಮಪುರುಷಾರ್ಥ ಎನಿಸಲಾರವು, ಅವು ಮೋಕ್ಬಕ್ಕೆ ಸಾಧನಗಳು ಎಂಬಂಥ 
ಮಟ್ಟಕ್ಕೇ ನಿಲ್ಲುತ್ತವೆ. ಆದರೂ ಇವೂ ಸಹ ಮೌಲ್ಯಗಳ ವ್ಯಾಪ್ತಿಯಲ್ಲಿ ಬರುತ್ತವೆ. 
ಆದರೆ ಈ ಉಪಕರಣಗಳು ಪರಮಮಾೌಲ್ಯವೆನಿಸಲಾರವು ; ಪರಮ ಪುರುಷಾರ್ಥವೂ 


ಮತಧರ್ಮಗಳ ಬೆಳವಣಿಗೆ ಮತ್ತು ವಿಶ್ವಧರ್ಮ ೧೨೧ 


ಆಗಲಾರವು. "ಗ್ಯಾಲೋವೆ' ಎನ್ನುವ ವ್ಯಕ್ತಿ ಹೀಗೆನ್ನುತ್ತಾನೆ, ಪರಮ 
ಪುರುಷಾರ್ಥ ಆಧಾ ತ್ಕಿಕವಾದರೆ ಇತರ Bae ಆದಿಭೌತಿಕವಾಗ: ತ್ರಫೆ: 
ಸರ್ವಧರ್ಮಗಳೂ ವಿಶ ಧರ್ಮದ ಅಂಶಗಳ ದೃಷಿ ಪ ಯಿಂದ ಇದು ಸಮಂಜಸವೆಂದೇ 
ಹ ತಾಳಿವೆ. 

್ಣ ಶ್ವಧರ್ಮದಲ್ಲಿ ಮೋಕ್ಸವೇ ಅಧ್ಯಾತ್ಮಿಕವರೌಲ್ಯವೆನಿಸಿದೆ. ಅದೇ ಆಧ್ಯಾತ್ಮ 
si ಕ  ತಾವಸ್ಥೆ, HRS, ಕುಲ, en. ಜಾತಿ, ವರ್ಗ ಇತ್ಯಾದಿ 
ಯಾವ ಭೇದವೂ ಇಲ್ಲದೆ ಅದನ್ನು ಸಾಧಿಸಿಕೊಳ್ಳ ಬಹುದು, ಸರ್ವರನ್ನೂ ಅದು 
ಆಹ್ವಾನಿಸುತ್ತದೆ. ವಿಶ್ವಧರ್ಮವು ಪ್ರ ಪ್ರತಿಯೊಬ್ಬರಿಗೂ ಅವಕಾಶ ನೀಡುವ ವ್ಯವಸ್ಥೆ 
ಯಾಗಿದೆ. ಇಲ್ಲಿ ಅರ್ಹತೆಯ ಬಗ್ಗೆ ಫರಾ ಹವಿಲ್ಲ. ಯಾರೇ ಆದರೂ ಅರ್ಹತೆ 
ಯನ್ನು ಪಡೆಯಬಹುದು. ಇಂತಹ ಅರ್ಹತೆಯನ್ನು ಮಾನವ ಗಳಿಸಿಕೊಳ್ಳ ಲೆಂದೇ 
ಮತಧರ್ಮಗಳು ಅಸ್ತಿತ್ವದಲ್ಲಿರಬೇಕ್ಕು ಮಾರ್ಗದರ್ಶಿಸಬೇಕು. ಈ ರೀತಿಯ 
ಸಹಕಾರಮಾಡುವ ಅದರ ಮನೋಭಾವದ ಮೇಲೆ ಒಂದು ಧರ್ಮದ ಯುಕ್ತಾ 
ಯುಕ್ಮ ತೆಯನ್ನು ನಿರ್ಣಯಿಸಬಹುದು. ಇಂತಹ ಯುಕ್ತಾ ಯುಕ್ತ ತೆಗೆಮತಧರ್ಮಗಳ 
ಪುನರ್ವಿಮರ್ಶಿಗೆ ವಿಶ್ವಧರ್ಮ ನಮಗೆ ಓರೆಗಲ್ಲು (ಕ್ರೆ [ಟೀರಿಯನ್‌) ಎನಿಸುತ್ತದೆ. 

ವಿಶ ಧರ್ಮದ ಅಂಶಗಳು ಮತಧರ್ಮ ಹಾಗೂ ಅವು ಆಚರಿಸಬಹುದಾದ 
ಮತಗಳ ರೇತಿನೀತಿಗಳ ಮೇಲೂ ಪ್ರಭಾವ ಬೀರುವುದರಲ್ಲಿ ಸಂಶಯವಿಲ್ಲ. ಅಷ್ಟು 
ಪ್ರ ಭಾವಯುಕ್ತವಾಗಿದೆ, ಉದಾಹರಣೆಗೆ, ಕುಲಥರ್ಮ, ರಾಷ್ಟ್ರಧರ್ಮಗಳು 
ಆಚರಿಸುವ ಪ್ರಾರ್ಥನೆಯ ವಿಧಿಯಲ್ಲಿ " ಡೇಹಿಮೇದದಾಯಿತೆ” ಎನ್ನುವಂಥಾ 
ಭಾವವನ್ನು ಕಾಣಬಹುದು. ಈ ವಿಧದ ಪ್ರಾರ್ಥನೆಗಳಲ್ಲಿ ಇಷ್ಟವಸ್ತು ಗಳ 
ಪೂರೈ ಕೆಯ ಉದ್ದೇಶವನ್ನು ಕಾಣಬಹುದು. ಇಲ್ಲಿ ಲೌಕಿಕ ಸ್ವಾರ್ಥ ಹೊಕ್ಕಿರುತ್ತ ದೆ. 
ಆದರ ವಿಶ್ವ ಧರ್ಮದ ದೃ ಷ್ಟಿ ಆ; ಬಗ್ಗೆ ಹೇಳುವುದಾದರೆ, ಪ್ರಾ ರ್ಥತೆ ಎನ್ನು ವುದು ಶುದ್ಧ 
ಪ್ರಾ ರಿಚಿ ಆಗಿರುತ್ತ `ೆ ಆದ: "ಉಪಾಸನಾಶ್ಮಃ ಕವಾಗಿರಬೇಕು. ಜೀ ಪಾ ್ರಾರ್ಥನೆ 
ಗಳಲ್ಲಿ ಐಹಿಕ ವಸ್ತು ವಿಷಯಗಳ ಬಯಕೆಯ apis ಕಾಣದು, ಸಲಾ 
ಶುದ್ಧ ಪ್ರಾರ್ಥನೆಯಾಗಿಯೇ ಇರುತ್ತ ಜೆ. ಇಲ್ಲಿ ಉದ್ದೇಶ ಒಂದೇ, ಅದು ಭಗವಂತನಲ್ಲಿ 
ಹಡಾತ ವನ್ನು ಹೊಂದುವುದು "ಅಂತರಂಗದಲ್ಲಿ ಸುರಿಸುವ ಭಾವಾನುಭೂತಿಯು 

೬8 ಬ 
ಇಲ್ಲಿ ಅತಿಮುಖ್ಯವಾದ ಅಂಶ. ಆಂತರಂಗವು ಪರಿಶುದ್ಧ ವಾಗಿರುವುದರ ಸಂಕೇತವೇ 
ಬಹಿರಂಗದ ಶುದ್ಧ ನಡವಳಿಕೆಗಳ ಪ್ರಾರ್ಥನೆ, ಈ ಸಂದರ್ಭದಲ್ಲಿ ಅಂತೆರಂಗ-ಬಹಿ 
ರಂಗಗಳ ಸಾಮರಸ್ಯ ವನ್ನು ಕಾಣಬಹುದು. 

ಅ ಧರ್ಮ ॥ ಒಪ್ಪಿ ಕೊಳ್ಳು ಭ್‌ ಐಕ್ಯಸ್ಥ ಳ' , ವೈಷ್ಣ ವ ಧರ್ಮದಲ್ಲಿ ಕಾಣ 
ಸಿಗುವ " ಅವಿಚೈನ್ನ ಜತ್ತ ಫಿ ಗಳು ಅಂತಿಮ ಸ್ಸ ಳವೆಂದೇ ಗುರುತಿಸಿಕೊಂಡಿವೆ. 
ಅಂತೆಯೇ ಪ್ರಾ ಆ ಸಹ " ಏಕತೆ'ಯನ್ನು ಸಾಧಿಸಬೇಕು. ಎಲ್ಲಾ ಮತದ 
ಭಕ್ತರು, ಸಂತರಾದವರು ಭಗವಂತನಲ್ಲಿ ಜೀಡಿಕೊಂಡಿರುವುದು ಈ ಒಂದನ್ನೇ. 


೧೨೨ ಮಾನವಿಕ ಕರ್ಣಾಟಕ 


ಅವರೆಲ್ಲರೂ ಜಗತ್ತಿನ ವಿಷಯಾಸಕ್ತ ಬದುಕಿಗೆ ತಿಲಾಂಜಲಿ ಇಟ್ಟು, ಅನಾಸಕ್ತಿ 
ಹೊಂದಿ, ಆಂತರ್ಯದ ಅತ್ಯುನ್ನತ ಬಯಕೆ ಎನಿಸಿದ" ಮುಕ್ತಿ'ಯ ಕಡೆ ಮನಸ್ಸು 
ಮಾಡಿರುವುದು ಅನೇಕ ದೃಷ್ಟಾಂತಗಳಲ್ಲಿ ಕಂಡುಬರುತ್ತದೆ, 

ವಿಶ್ವಧರ್ಮದ ವಿಶಾಲ ಗುಣಗಳು ಹೃದಯದಲ್ಲಿ ಬಂದರೆ ಸಾಲದು, ಅದು 
ಕಾರ್ಯ ಗತವಾಗಬೇಕು, ವಿಷಯಾಸಕ್ತ ಜೀವನವೇ ಪರಮವಮೌಲ್ಯ, ಸಂಕುಚಿತ 
ಭಾವಗಳೇ ಜೀವನದ ಆದರ್ಶವೆಂದು ನಂಬಿ ನಡೆಯುವ " ಬದ್ಧ” ಸಮಾಜದಲ್ಲಿ ಇದರ 
ಅನುಷ್ಠಾನ ಸುಲಭ ಸಾಧ್ಯವೇನಲ್ಲ, ಏಕೆಂದರೆ ಲೌಕಿಕ ಜೀವನವನ್ನೇ, ಕೇವಲ 
ಭೋಗವನ್ನೇ ಗುರಿಯಾಗಿ ಹೊಂದಿರುವ ಸಮಾಜದಲ್ಲಿ ಅವುಗಳ ವಿರುದ್ಧ ನಂಬಿಕೆ 
ಗಳನ್ನು ಸ್ಥಾಪಿಸಲು ಹೊರಟರೆ ಆಗ ಬದ್ಧ ಸಮಾಜವು ತೀರಾ ಅಮಾನುಷವಾಗಿ 
ಪ್ರತಿಕ್ರಿಯಿಸುತ್ತದೆ, ಕತ್ತಿಯ ಅಲಗಿನ ಮೇಲೆ ನಡೆಯುವ ಕೆಲಸವಿದು. ಮತಾಂಥಕೆ, 
ಉನ್ಮತ್ತಗೊಂಡ ಹುಚ್ಚು ಅಭಿಮಾನ ಎನ್ನುವ ಸಂಕುಚಿತತೆಯ ಕತ್ತಿಗಳು ವಿಶ್ವ 
ಧರ್ಮದ ಅದರ್ಶಗಳನ್ನು ಕಾರ್ಯಗೊಳಿಸಲೆತ್ನಿ ಸುವವರನ್ನು ಇರಿಯಲು ಸಿದ್ದ ವಿರುತ್ತ ವೆ 
ಎನ್ನುವುದು ಇತಿಹಾಸ ಹೇಳುವ ಅನುಭವ ಸತ್ಯ. ಅತ್ಯಂತ ಒಳ್ಳೆ ಯದನ್ನು ಯತಾವ 
ಕಡೆಯಿಂದಲೂ ಸ್ವಾಗತಿಸಲು ಸಿದ್ಧವಾಗಿರುವ Ru ತ ಈಸ ನಿರ್ಮಾಣ 
ಕ್ಟಾಗಿ ಹಲವು ಅಡ್ಡಿ- ಇಡಿತುಕಗಳನ್ನು ಎದುರಿಸಲೇಬೇಕಾದುದು ಅನಿವಾರ್ಯ. 

ಹಿಂದಿನಿಂದಲೂ ಸಮಾಜ ಸುಧಾರಣೆ, ಮತ್ತು ಮತಧರ್ಮದ ಸ್ಫೂರ್ತಿ 
ಜೊತೆಯಲ್ಲಿಯೇ ಸಾಗಿಬಂದಿವೆ, ಇದುವರೆವಿಗೆ ಅನೇಕ ಮಹಾನ" ಚಿಂತಕರೂ, 
ಸಂತರು, ದಾರ್ಶಥಿಕರು ವಿಶ್ವಧರ್ಮದ ಅಗಶ್ಯವನ್ನು ಹೇಳಿಹೋಗಿದ್ದಾರೆ. ಆಯಾ 
ಕಾಲದ ತಮ್ಮ ಸಮಾಜದ ಹುಳುಕು ನ ರೋಗಗ್ರಸ್ಥ ನೀತಿ ನಿಯಮ 
ಗಳನ್ನು ತೋರಿಸಿಕೊಟ್ಟು ವಿಶ್ವಧರ್ಮವನ್ನು ಮರ್ಥಿಸಿಕೊಂಡಿದ್ದಾರೆ. ಅನೇಕ 
ಕಂದಾಚಾರಗಳ ವಿರುದ್ಧ ನಿ ಸಮರವನ್ನೇ ಮ ಕೆ ಇಂತಹ ಪ್ರಯತ್ನ ದ 
ಹಿಂದೆ ಇದ್ದ ಸಮಾಜದ ಮೇಲಣ ಕಾಳಜಿ, ದಿಟ್ಟ [ತನ ನಿಜಕ್ಕೂ ಅನನ್ಯ. 

ವಿಶ ಧರ್ಮದ ಅನುಷಾ ನದಲ್ಲಿ ವೈಚಾರಿಕತೆಯ ಸೇರಿದಂತೆ, NR ಬಗ್ಗೆ 
ಗಂಭೀರ ಅಧ್ಯಯನ, ವಸು ನಿಷ್ಕ ಚರ್ಚೆ ಪರಿಣಾಮಕಾರಿಯಾಗುತ್ತವೆ, ಬದ್ಧ 
ಸಮಾಜದಂತಹ ಸಂಕುಚಿತ ಸಮಾಜಗಳಲ್ಲಿ ಇವು ಆ ತ್ಯಂತ ಅಗತ್ಯ. ಅಂಧಕಾರದ 
ಮಬ್ಬನ್ನು ಹೋಗಲಾಡಿಸಲು ತಮ್ಮ ಸಮಾಜಕ್ಕಾಗಿ ಅನೇಕ ಸಂತರು, ಶ್ರೇಷ್ಠರು 
ಶಮ್ಮನ್ನೇ ಬಲಿಕೊಟ್ಟು ಹುತಾ ತೃರಾಗಿದ್ದಾರೆ. ಇಂತಹ ಪ್ರಾಜ್ಞ ಚಿಂತಕರು, 
ಆದರ್ಶವಾದಿಗಳು ವಿಶ್ವ 'ಧರ್ಮವನೆ, ಗ ಬೋಧಿಸಿದ್ದಾ ರೆ. ಮಾನವೀಯ ವರ್‌ಲ್ಯಗಳ 

ಪ್ರತಕಿಷೂ ಪನೆಗೆ ಜಗತ್ತಿ ಭನ ದೇಶಗಳ ಪರಸ್ಪ ರ ಭಾವಾತ್ಮಕ ಐಕ ಕ್ಸ ವಿಶ್ವಧರ್ಮವೇ 

ಅತ್ಯಂತ ಸೂಕ್ತ ಎಂಬ ನಂಬಿಕೆ ಶಾಳಿದ್ದಾ ಬಸ ಇಂಥಲ್ಲಿ ಸಮ ಬಗುಭಾರಣೆ ಮತ್ತು 
ಮತಧರ್ಮ ಸ್ಫೂರ್ತಿ ಒಂದಕೊ ಂದು ತಳಕು ಹಾಕಿಕೊಂಡಿರುವುದು ಕಾಣಸಿಗುತ್ತದೆ, 


[ಲ 


ಮತಧರ್ಮಗಳ ಬೆಳವಣಿಗೆ ಮತ್ತು ವಿಶ್ವಧರ್ಮ ೧೨೩ 
ಗ್ರಂಥಫಯಣ 


ಗ್ಯಾಲೊವೆ-ದಿ ಫಿಲಾಸಫಿ ಆಫ್‌ ರಿಲಿಜನ್‌ | 

ಸೊರೊಕಿನ್‌--ಸೋಷಿಯಲ್‌ ಫಿಲಾಸಫೀಸ್‌ ಇನ್‌ ಎನ್‌ ಏಜ್‌ ಆಫ್‌ ಕ್ರೈಸೀಸ್‌, 
ಲಂಡನ್‌ (1952) 

ಸುರೇಂದ್ರನಾಥ ದಾಸಗುಪ್ತ--ಎ ಹಿಸ್ಟರಿ ಆಫ್‌ ಇಂಡಿಯನ್‌ ಫಿಲಾಸಫಿ 
ಯೂನಿವರ್ಸಿಟಿ ಪ್ರಸ್‌-1922 


ಕೇಂಬ್ರಿಡ್ಜ್‌ 


> ಜ 


ಡಬ್ಲ್ಯೂ, ಕೆ, ಸಿ, ಗುಥ್ರೈ--ಎ ಹಿಸ್ಟರಿ ಆಫ್‌ ಗ್ರೀಕ್‌ ಫಿಲಾಸಫಿ, ಕೇಂಬ್ರಿಡ್ಜ್‌ 
ಯೂನಿವರ್ಸಿಟಿ ಪ್ರೆಸ್‌-1965 

ಚಾಲ್‌ನ್ಸ ಪಿ. ಲಊಮಿಸ್‌- ಸೋಷಿಯಲ್‌ ಸಿಸ್ಟಮ್ಸ್‌ ಎಸ್ಸೇಸ್‌ ಆನ್‌ ದೆರ್‌ ಪರ್‌ 
ಸಿಸ್ಟೆನ್ಸ್‌ ಅಂಡ್‌ ಚೇಂಜ್‌ (ಲಂಡನ್‌ 1960) 

ಹಿಸ್ಟರಿ ಆಫ್‌ ಫಿಲಾಸಫ್ಕಿ ಈಸ್ಟರ್ನ್‌ ಅಂಡ್‌ ವೆಸ್ಟರ್ನ್‌, ವಾಲ್ಯೂಮ್‌ ನಂ. ಇಶ್ಟ 
ಸ್ಪಾನ್ಸರ್ಡ್‌ ಬೈ ಮಿನಿಸ್ಟ್ರಿ ಆಫ್‌ ಎಜುಕೇಷನ್‌, ಗೌರ್ನಮೆಂಟ್‌ ಆಫ್‌ ಇಂಡಿಯಾ 
(1953) 


ದಿ ಥಿಯಾಸಾಫಿಕಲ್‌ ಮೂವ್‌ಮೆಂಟ್‌ (18751925). ಎ ಹಿಸ್ಟರಿ ಅಂಡ್‌ 
ಸರ್ವೆ, ಇ, ಪಿ. ದತ್ತನ್‌ ಅಂಡ್‌ ಕಂಪನಿ, ನ್ಯೂಯಾರ್ಕ್‌ 1925, 


ತ 


Wp 


ಧರ್ಮವಿರುವ ಕಡೆ ಜಯವೂ ಇರುತ್ತದೆ. 3 
—ಮಹಾಭಾರತ ' 


& 


ಆಚಾರದಿಂದಲೇ ಬರತಕ್ಸುದ್ದು ಧರ್ಮ; 
ಧರ್ಮದಿಂದಲೇ ಆಯುರ್ಯದ್ಧಿ. 
—ಮೆಹಾಭಾರತ ' 


ಕ್ಷಮೆಯನ್ನು ಸರಿಗಟ್ಟುವ ತಪಸ್ಸಿಲ್ಲ, 
ಸಂತೋಷಕ್ಕಿಂತ ಮಿಗಿಲಾದ ಸುಖವಿಲ್ಲ, 
ಆಸೆಗಿಂತ ಬೇರೆ ಯಾವ ವ್ಯಾಧಿಯಿಲ್ಲ, 
ದಯೆಯನ್ನು ಮೀರಿಸಿದ ಧರ್ಮವಿಲ್ಲ. 


ಬ ರ ಟ್‌ ್‌ ್‌್ಸ್‌್‌ aie x a ta 


ಡಾ. ಅಂಬಳಿಕೆ ಹಿರಿಯಣ್ಣ 


ಭಾರತೀಯ ಜಾನಪದದಲ್ಲಿ ಏಕರೂಪತೆ 


ಭಾರತೀಯ  ಜಾನನದದ ಏಕರೂಪತೆಯನ್ನು ಮೂರು ದೃಷ್ಟಿಗಳಿಂದ 

ಪರಿಶೋಧಿಸಬಹುದು : 

(1) ಒಂದು ಅಧ್ಯಯನ ಶಿಸ್ತಾಗಿ ಜಾನಪದವು ರಾಷ್ಟ್ರೀಯತೆ ಹಾಗೂ 
ರಾಷ್ಟ್ರೀಯ ಏಕತಾ ಮನೋಭಾವವನ್ನು ಬಲಪಡಿಸಲು ಸಹಕಾರಿ 
ಯಾಗಿರುವುದು, 

(2) ಬೇರೆ ಬೇರೆ ರಾಜ್ಯಗಳ ಕಲೆ, ಸಂಪ್ರದಾಯಾಚರಣೆ ಮತ್ತು ಕ್ರಿಯೆ 
ಗಳಲ್ಲಿ ಸಾದೈ ಶ್ರ ವಿರುವುದು. 

(3) ಅನ್ಯಾಯಗಳ ವಿರುದ್ಧ ಸಾಮಾಜಿಕ ಪ್ರತಿಭಟನೆ ತೋರುವ ಸಾಧನವಾಗಿ 
ಜನಪದ ಕಲಾರೂಪಗಳು ಬಳಕೆಗೊಳ್ಳುತ್ತಿರುವುದು, 


೧ 

ಜಾನೆಪದ, ಅದರ ಅಧ್ಯಯನದ ಇತಿಹಾಸದುದ್ದಕ್ಕೂ ರಾಷ್ಟ್ರೀಯ ಸಮಸ್ಯೆಗಳು 
ಮತ್ತು ಕಾಳಜಿಗಳೊಂದಿಗೆ ತನ್ನನ್ನು ಗುರುತಿಸಿಕೊಂಡಿದೆ. ಪ್ರಪಂಚದಾದ್ಯಂತ ಈಗ 
ತೀವ್ರ "ಪರುವ “ರಾಷ್ಟ್ರೀ ಯತ್ವ 'ದ ಲಾಭದಿಂದಲ್ಲ; ಒಂದು ಅಧ್ಯಯನ ಶಿಸ್ತಾಗಿ 
ಜಾನಪದ ರಾಷ್ಟ್ರೀ €ಯ ಏಕತಾ ಮನೋಭಾವನೆಯನ್ನು ಬಲಪಡಿಸಲು ಶಕ್ತವಾಗಿದೆ. 
ಜನನದ ಪರಂಪರೆಯಿಂದಾಗಿಯೇ ಈಗ ಬುದ್ಧಿಜೀವಿಗಳು ಮತ್ತು ನೀತಿನಿಯಮ 
ನಿರೂಪಕರು ತಮ್ಮ ಅಸ್ತಿತ್ವ ದ ಬಗೆಗೆ ಹೆಚ್ಚು ಜಾಗ್ರತರಾಗಿದ್ದಾರೆ.. ನಿಜವಾಗಿಯೂ, 
ಈ ಜಾ ನಶಾಖೆ, ನ್ನು ಸನ್ಮಾ; ಡಲ ಕೊಂಡೊಯ್ಯಲು ನೀತಿನಿಯಮ 
ನರೂಸಕರಿಗೆ ಹಾಗೂ ಯೋಜಕರಿಗೆ 5 ಉತ್ತಮ ಕಾರ್ಯಸಾಧನವಾಗಿ 
ಪರಿಣಮಿಸಿದೆ. ಗ್ರಾಮಾಂತರ ಪ್ರ ಸಪೃದೇಶಗಳಲ್ಲಂತೂ ಇದು. ಒಂದು ಸ್ವಯಂ ಪ್ರಗತಿಯ 
ಸುಕ್ತಿ ಯೆಯಾಗಿ ಸಾಮಾಜಿಕ ಅಭಿವೃ! ದ್ಭಿ ಯನ್ನು ಪ್ರೇರೇಷಿಸುತ್ತಿ ತ 


1. Richard 1. 1೧೯5೦೧, Folklore in the Modern World, 
1978. p. 38. 


೧೨೬ ಮಾನವಿಕ ಕರ್ಣಾಟಕ 


ಜಾನಪದ, ಪ್ರಾಚೀನಾನ್ವೇಷಣೆಯ ಹವ್ಯಾಸದಿಂದ ದೂರ ಇದ್ದು, ತನ್ನ 
ಅಧ್ಯಯನದ ದಾರಿಯುದ್ದಕ್ಕೂ ರಾಷ್ಟ್ರೀಯ ಮಹತ್ವದ ವಿಷಯ ಹಾಗೂ ಘಟನೆ 
ಗಳೊಂದಿಗೆ ಸಂಬಂಧ ಸಾಧಿಸಿರುವುದು ಎಲ್ಲರಿಗೂ ತಿಳಿದ ವಿಚಾರ. ರಾಷ್ಟ್ರೀಯ 
ಸಮಗ್ರತಾ ಮನೋಭಾವವನ್ನು ಬಲಪಡಿಸಿಕೊಳ್ಳಲು ಜನಪದ ಪರಂಪರೆಗಳು 
ಸಹಾಯಕ ಎಂಬುದನ್ನು ಬಹುತೇಕ ಎಲ್ಲ ರಾಷ್ಟ್ರಗಳೂ ಈಗ ಮನಗಂಡಿರುವುದು 
ಗಮನಾರ್ಹ. 

ಜಾಕಬ್‌ ಮತ್ತು ವಿಲ್‌ಹೆಲ್ಮ್‌ ಗ್ರಿಮ್ಮರು ಹೆಮ್ಮೆಯ ಗತ ಜರ್ಮನಿಯನ್ನು 
ಪುನರ್‌ ನಿರ್ಮಿಸುವ ಕಾರ್ಯದೊಂದಿಗೆ ಜಾನಪದ ಅಧ್ಯಯನವನ್ನು ಬೆಸೆದಿದ್ದರು. 
ಜರ್ಮನ್‌ ಪ್ರಜ್ಞೆಯನ್ನು ಜೋದಿಸಲು ಅಲ್ಲಿಯ ಪಕ್ಷ ನೀತಿ ರೈತ ಶಾಲೆ ಹಾಗೂ 
ಸಂಸ್ಥೆಗಳನ್ನು ಹುಟ್ಟು ಹಾಕಿತು. ಜಾನಪದ ತರಗತಿಗಳು ರೈತರ ಹೆಬ್ಬ ಹರಿದಿನಗಳು 
ಸಂಗೀತ ಕುಣಿತಗಳನ್ನು ಪ್ರೋತ್ಸಾಹಿಸುವುದರ ಮೂಲಕ ಜರ್ಮನ್‌ ಪ್ರಜ್ಞೆ 
ಮರುಕಳಿಸಲು ಪ್ರೇರಣೆ ಒದಗಿಸಿದವು. ಪಕ್ಷದ ಜನಪದ ಶಿಕ್ಷಣ ಕಾರ್ಯಕ್ರಮ 
ಜರ್ಮನ್‌ ಸಂಸ್ಕೃತಿಯ ವಾಹಕದಂತೆ ಜರ್ಮನರಿಗೆ ಬೋಧಿಸುವ ಯತ್ನ ಮಾಡಿತು. 
ಪರಿಣಾಮವಾಗಿ ಜರ್ಮನ್‌ ರೈತನ ವಿಶಿಷ್ಟ ಶೂರ ಗುಣ ಉದ್ದೀಪಿತವಾಯಿತು. 
ಜರ್ಮನಿಯ ರಾಜಕೀಯ ಗಡಿಗಳನ್ನು ವಿಸ್ತರಿಸಲು ಅದು ಬೇಕಾಗಿತ್ತು. ಜನತೆಯ 
ಈ ಹುರುಪು ಯುದ್ಧೋಚಿತ ಹುರುಪೆನ್ನುವಂತೆ ಕಳೆಗಬ್ಬಿ ತು.2 


ಜಾನಸದ ಸಂಶೋಧನೆ ಮತ್ತು ರಾಹಿ ಸ್ರೀಯತ್ವಕ್ಕೆ ಸಂಬಂಧಿಸಿದ ನಿದರ್ಶನಗಳು : 
ಇಮ್ಮಡಿಗೊಂಡವು. ರಾಜಕೀಯ ಕಾರ್ಯಚರಣೆಯ ಅಂಗವಾಗಿ ವಿದ್ದಾ ್ರಿಂಸರು ಆದರ 
ಅಗತ್ಯವನ್ನು ಹೀಗೆ ಮನಗಂಡಿದ್ದರು : "ಭವಿಷ್ಯಕ್ಕೆ ನಿರಾತಂಕವಾಗಿ ನಡೆದುಹೋಗ 
ಬೇಕೆನ್ನುವ ಹಂಬಲವಿದ್ದಕೆ ನಾವು ನಮ್ಮ ಜನಸದ ಜೀವನದ ಗಟ್ಟ ನೆಲದ ಮೇಲೆ 
ಹಾದು ಹೋಗಬೇಕು',3 

ರಾಷ್ಟ್ರೀಯ ಚಳವಳಿಗಳಲ್ಲಿ ಜಾನಪದ ವಹಿಸುವ ಪಾತ್ರದ ಮಹತ್ವವನ್ನು ಒತ್ತಿ 
ಹೇಳುತ್ತಾ ಆಸ್ಟರ್‌ ಜೆ, ಫಾಲ್ನೆಸ್‌ ಅವರು ಒಂದೆಡೆ ನಾರ್ವೆಯಲ್ಲಿನ ರಾಷ್ಟ್ರೀಯ ರಮ್ಯ 
ಪ್ರಜ್ಞೆಯನ್ನು ಸಮರ್ಥಿಸಿರುವುದು ಗಮನಾರ್ಹ, ನಾರ್ವೇಜಿಯನ್ನರು ರಾಜಕೀಯ 
ಸ್ವಾತಂತ್ರ ಸಿಗಿ ಚಳವಳಿ ನಡೆಸಲಿಲ್ಲ; ಸಾಂಸ್ಕ್ರತಿಕ ಸ್ವಾತಂತ್ರ $ಕ್ಸಾಗಿ 19ನೆಯ 
ಶತಮಾನದುದ್ದಕ್ಕೂ ಹೋರಾಟ ನಡೆಸಿದ್ದು ಈಗ ಇತಿಹಾಸವಾಗಿದೆ. 

ರಾಷ್ಟ್ರೀಯ ತತ್ವಾದರ್ಶಗಳನ್ನು ವಸ್ತು, ರೂಪ, ವ್ಯಾಖ್ಯಾನದಲ್ಲಿನ ವ್ಯತ್ಯಯಗಳ 
ಮೂಲಕ ಅಳವಡಿಸಿಕೊಳ್ಳಲು ಜಾನಪದ ಅವಕಾಶ ಕಲ್ಪಿ ಸುತ್ತದೆ. ರಷ್ಯಾದ ಜಾನಪದ 


2. Journal of American Folklore, Vol 85, 1972, pp. 221-235. 
3. Ibid, 
4, National Romanticism in Norway, New York. 1933, p.215. ' 


ಭಾರತೀಯ ಜಾನಪದದಲ್ಲಿ ಏಕರೂಪತೆ ೧೨೭ 


ಅಧ್ಯಯನ ತರಗತಿಗಳು ಇದಕ್ಕೆ ಒಂದು ಉತ್ತಮ ನಿದರ್ಶನ. ಇದನ್ನು ಫೆಲಿಕ್ಸ್‌ 
ಒಯ್ತ್ನಾ ಸ್‌ ಬಹಳ ಚೆನ್ನಾ ಗಿ ದಾಖಲುಗೊಳಿಸಿದ್ದಾ ರೆ. ಅವರು ನಿರೂಪಿಸಿರುವಂತೆ, 
ಜಾನಪದ ತಜ್ಞ ರೂ ra ವಿಮರ್ಶಕ, ವಿದ್ಯಾ ಂಸ ಮತ್ತು ಬರಹಗಾರರ ಮೇಲೆ 
ಸರಕಾರದ ನಿಯಂತ್ರಣ 1929 ರಿಂದ ಜಸತ. ಸೋವಿಯತ್‌ ಬರಹಗಾರರ 
ಒಕ್ಕೂಟದ ಸೇರ್ಪಡೆಯೊಂದಿಗೆ (1932) ಸ್ಟಾಲಿನ್‌ ಅವರ ಪಂಚವಾರ್ಷಿಕ 
ಯೋಜನೆಗಳ ಅಳವಡಿಕೆಯೊಡನೆ ನಿಯಂತ್ರಣವನ್ನು ಬಿಗಿಗೊಳಿಸಲಾಯಿತು. 
ನಾಚ ಬರಹಗಾರರ ಪ್ರಥಮ ಒಕ್ಕೂಟದ (1934) ಪ್ರಧಾನ ಭಾಷಣದಲ್ಲಿ 

ಮ್ಯಾಕ್ಸಿಂಗಾರ್ಕಿ ಅವರು ಜಾನಸದೆ ಮೌಲ್ಯ ಗಳ ಮಹತ ವನ್ನು ಎತ್ತಿಹಿಡಿದರು. 
ಶ್ರಮಿಕ ವರ್ಗದ ವಾಸ್ತವ ಬದುಕು ತ ಚಕಾಕಗಳ ಅಭಿವ್ಯಕ್ತಿ ಜಾನನದ 
ಎಂದು ಹೇಳಿ ಅದರ ಮೌಲ್ಯಗಳನ್ನು ಪ್ರಕಿಪಾದಿಸಿದರು. ೪೬ ರಷ್ಯದ 
ಸರಕಾರ ವ್ಯಾಪಕ ಸಂಗ್ರಹ ಚಟುವಟಿಕೆಗಳನ್ನು ಬೆಂಬಲಿಸಿದ್ದ ಲ್ಲದೆ ಜಾನಪದದ 
i ವ್ಯಾಖ್ಯಾನವನ್ನೂ ಪ್ರೋತ್ಸಾ ಏನಿತ್ತು. ಪ ಸಿದ್ಧ ಜಾನಪದ ತಜ್ಞ 
ಸೊಕೊಲೊವ್‌5 ಅವರು ತಮ್ಮ “ರಷ್ಯನ್‌ ಜಾನಪದ' ಗ್ರಂಥದಲ್ಲಿ ಕಮುನಿಸ್ಟ್‌ ಪಕ್ಷದ 
ಪ್ರಚಲಿತ ತತ್ವಾದರ್ಶೀಯ ಧೋರಣೆ ಮತ್ತು ಜಾನಪದದ ಬಗೆಗೆ ಅದು ಹೆಸಿಂದಿರುವ 
ನಿಲುವನ್ನು ಹೊರಗೆಡವಿ ಜಾನಸದದ ಬಗೆಗೆ ಸೋವಿಯತ್‌ ಸರಕಾರ ಹೊಂದಿದ್ದ 
ಥೋರಣೆಯನ್ನು ಪ್ರಕಟಪಡಿಸಿದರು. ಕಮ್ಯುನಿಸಂನ ರೋಚಕ ಚಿಂತನೆಗಳನ್ನು 
ಜನಪ್ರಿಯಗೊಳಿಸಲು ಜಾನಪದ, ಇಂದು ರಷ್ಯಾದಲ್ಲಿ ಬಹು ಮುಖ್ಯವಾದ 
ಕಲಾತ್ಮಕ ಸಾಧನವಾಗಿ ಪರಿಣಮಿಸಿದೆ; ಸೋವಿಯತ್‌ ಸಾಮಾಜಿಕ ಸಂಸ್ಕೃತಿಯಲ್ಲಿ 
ಮಹದ ಸ್ಥಾನವನ್ನು ಪಡೆದಿದಿ. ರಷ್ಯನ್‌ ಮೌಖಿಕ ಕಾವ ಅತ್ಯಂತ ವ್ಯಾಪಕವಾಗಿ 
ಮತ್ತು ಪ್ರಭಾವಯುತವಾಗಿ ಸಾಮಾಜಿಕ ಗುರಿಗಳನ್ನು ಸಾಧಿಸಿತೋರಿಸಿರುವುದು 
ಗಮನಾರ್ಹ. ಅಷ್ಟೇ ಅಲ್ಲ, ಸೋವಿಯತ್‌" ಜಾನಪದ ಅಧ್ಯಯನ ಜಾನಪದದ 
ಬಂಡಾಯ ಹಾಗೂ ಜಾಹೀರು ಪ್ರವೃತ್ತಿಯನ್ನು ಹೊರಗೆಡವಿದೆ, ಹೀಗೆ ಸೋವಿಯತ್‌ 
ಜಾನಪದದ ಅಧ್ಯಯನ ಸಮಾಜ ಜೀವನದ ವಾಸ್ಮವ ಅಥವಾ ರಾಜಕೀಯ ಚಟುವಟಿಕೆ 
ಗಳೊಡನೆ ಬೆರೆತಿದೆ ಎನ್ನುವುದರಲ್ಲಿ ಸಂಶಯವಿಲ್ಲ. 


ಈಿ 


ರಾಷ್ಟೀಯ ಪ್ರಜ್ಞೆ ಮತ್ತು ದೇಶಪ್ರೇಮ ಭಾವನೆಗಳು ಈಗ ಭಾರತೀಯರಲ್ಲೂ 

ಚೆ ಲ 
ಜಾಗ್ರತಗೊಂಡಿರುವುದರಿಂದ ತಂತಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸಿ 
ಕೊಳ್ಳುವ ಮತ್ತು ಬೆಳೆಸುವ ಪ್ರಜ್ಞೆ ಎಲ್ಲ ರಾಜ್ಯಗಳಲ್ಲೂ ರೂಢವಾಗುತ್ತಿದೆ. 
ಪ್ರಾದೇಶಿಕ ಶಿಕ್ಷಣ ರಾಜಕೀಯ ಭಾವನೆ ಮತ್ತು ಚಳವಳಿಗಳಲ್ಲಿ ಮುಂಚೂಣಿಯಲ್ಲಿದ್ದ 


ಜನರು ಕಲೆ, ಸಾಹಿತ್ಯ ಮತ್ತು ಜನಸದ ಸಂಸ್ಕೃತಿಯ ಅಂಗ ವಿಷಯಗಳಲ್ಲಿ ಅಭಿಮಾನ 


5. Sokolov Y. M., Russian Folklore 1975, pp. 13-22. 


೧೨೮ ಮಾನವಿಕ ಕರ್ಣಾಟಕ 


ತಳೆಯಲಾರಂಭಿಸಿದ್ದಾರೆ. ಈ ರೀತಿಯಾಗಿ ರಾಷ್ಟ್ರೀಯ ಮತ್ತು ದೇಶಪ್ರೇಮ 
ಭಾವನೆಗಳ ಬಲಡೊಂದಿಗೆ ಜಾನಪದ ಸಾಮಗ್ರಿಯಲ್ಲಿ ಆಸಕ್ತಿ ಮೊಳೆಯುತ್ತದೆ. 

ಸ್ವಾತಂತ್ರಾ ಗಮನದ ಆನಂತರ ಭಾಷಾವಾರು ಪ್ರಾಂತ್ಯಗಳು ನಿರ್ಮಾಣವಾದ | 
ಮೇಲೆ ಪ್ರಾದೀಶಿಕತಾ ಭಾವನೆ ಹರಡಿತು. ಅದರೊಂದಿಗೆ ಪ್ರಾದೇಶಿಕ ಜನಪದ 
ಸಂಸ್ಕೃತಿಯ ಪ್ರಜ್ಞೆ ಮತ್ತಷ್ಟು ಬಲವಾಗತೊಡಗಿತು. ಬೇರೆ ಬೇರೆ ಪ್ರದೇಶಗಳಲ್ಲಿ 
ಬೇಕೆ ಬೇರೆ ಹೆಸರುಗಳಲ್ಲಿ ಜಾನಪದ ಸಂಗ್ರಹಣೆ ಮತ್ತು ಪ್ರಕಟಣೆಯನ್ನು 
ಪ್ರೋತ್ಸಾಹಿಸಲು ಅಸಂಖ್ಯಾತ ಸಂಘಸಂಸ್ಥೆಗಳು ರಚಿತವಾದವು, ಕರ್ನಾಟಕದಲ್ಲಿ 
ರಂಗ ಕಲೆಗಳನ್ನೂ ಒಳಗೊಂಡು ಎಲ್ಲ ಪ್ರದರ್ಶನಾತ್ಮಕ ಜನಪದ ಕಲೆಗಳು 
ವಿದ್ವತ್ಪೂರ್ಣ ಸಂಶೋಧನೆಯಲ್ಲಿ ಪ್ರವೇಶ ಪಡೆದವು. ಕರ್ನಾಟಕದ ಕಲೆಗಳನ್ನು 
ಹೋಲುವ ಸಮಾನತೆಯನ್ನು ಸಾಧಿಸುವ ಎಲ್ಲ ಬಗೆಯ ಕಲೆಗಳು ಭಾರತದ ಇತರ ' 
ರಾಜ್ಯಗಳಲ್ಲೂ ಕಂಡು ಬಂದಿವೆ. ಈ ಜನಪದ ಕಲೆಗಳ ಮಹತ್ವದ ಕಾರ್ಯಗಳಲ್ಲಿ ' 
ಒಂದೆಂದರೆ ರಂಜನೆಯನ್ನು ದೊರೆಕಿಸಿಕೊಡುವುದು ಮತ್ತು ಅವರನ್ನು ಸಾಕ್ಷ 
ರನ್ನೂ ಗಿಸುವುದು. ಯಾವುದೇ ಭಾಷೆ ಅಥವಾ ಸಮಾಜದಲ್ಲಿನ ಬರಹಗಳು ಮೊದಲು 
ವಸ್ತು, ರೂಪ ಮತ್ತು ನಿರೂಪಣೆಯಲ್ಲಿ ಜಾನಪದೀಯ ಶೈಲಿಯನ್ನು ಅನುಸರಿಸುತ್ತವೆ. 
ಜನಸಾಮಾನ್ಯರ ಹಾಡುಗಳ ಲಯ್ಕ ಗಳಿ ಮತ್ತು ಚಲನೆಗಳಲ್ಲದೆ ಜನಪದ ಕಲೆಗಳ 
ವೈವಿಧ್ಯ ಗುಣವನ್ನು ಮೈಗೂಡಿಸಿಕೊಂಡಿರುವುದನ್ನು ನೋಡಬಹುದು. ಉಚ್ಛಾರಣೆ, 
ಆಂಗಿಕ ಚಲನೆ ಮತ್ತು ಸನ್ನೆಗಳು ಯುಕ್ತ ಪಕ್ಕವಾದ್ಯಗಳ ಮೇಳದಿಂದ ಸುಸ್ಪಷ್ಟ | 
ಆಕಾರ, ರೂಪವನ್ನು ಪಡೆದವು. 

ಕನ್ನಡ ಜಾನನದ ರೂಪಗಳಿಗೆ ದೀರ್ಫ್ಥ ಇತಿಹಾಸವೇ ಇದೆ. ಪ್ರಾಚೀನ ಶಾಸನ, 
ಕಾವ್ಯಗಳಲ್ಲಿ ಜನನದ ಕಲೆ, ಕ್ರೀಡೆ, ಹಬ್ಬ, ಆಚರಣೆಗಳಾದಿಗಳ ಉಲ್ಲೇಖಗಳಿವೆ.6 
ಬಹು ಹಿಂದಿನಿಂದಲೂ ಜಾನಪದ ರೂಪಗಳು ನಮ್ಮ ಜನಜೀವನದಲ್ಲಿ ಹಾಸು 
ಹೊಕ್ಕಾಗಿದ್ದು ಶ್ರೇಷ್ಠ ಪರಂಪರೆಯನ್ನೇ ನಿರ್ಮಿಸಿವೆ. 

ಗ್ರಾಮಾಂತರ ಪ್ರದೇಶಗಳಲ್ಲಿ ಗೊಂಬೆ ಪ್ರದರ್ಶನಗಳು ವಿಶೇಷವಾಗಿ 
ಜರುಗುತ್ತಿದ್ದವು. ಕೀಲುಗೊಂಬೆಯಾಟ, ಸೂತ್ರದಗೊಂಬೆಯಾಟ ಮತ್ತು ತೊಗಲು 
ಗೊಂಬೆಯಾಟಗಳನ್ನು ವೀಕ್ಷಿಸಲು ಜನ ಮೈಲಿಗಟ್ಟಲೆ ನಡೆದುಹೋಗುತ್ತಿದ್ದರು. 
ಕರ್ನಾಟಕದಲ್ಲಿ ಪ್ರಚಲಿತವಿರುವ ಇತರ ಪ್ರಮುಖ ಕಲೆಗಳಾದ ಯಕ್ಷಗಾನ, ಬಯಲಾಟ 
ಕೋಲಾಟ, ಚಿಟ್‌ಮೇಳ, ಡೊಳ್ಳುಕುಣಿತ, ದೊಂಬರಕುಣಿತ, ನಂದೀ ಧ್ವಜ ಕುಣಿತ್ಯ 
ಪಂಜಿನ ಕುಣಿತ, ಪಬಾಕುಣಿತ್ಯ ಪೂಜಾಕುಣಿತ, ಭೂತಾರಾಧನೆ, ಮರಗಾಲು 
ಕುಣಿತ ರಂಗದ ಕುಣಿತ ವೀರಭದ್ರನ ಕುಣಿತ, ಸುಗ್ಗಿಯ ಕುಣಿತ ಸೋಲಿಗರ 
ಕುಣಿತ್ಕ ಹೋಳಿ ಕುಣಿತ, ಗಾರುಡಿ ಗೊಂಬೆ, ಕರಪಾಲ ಮೇಳ, ಎರವರ ಕುಣಿತ : 
ಮುಂತಾದುವನ್ನೂ ಇಲ್ಲಿ ಹೆಸರಿಸಬಹುದು, 


6. ಕರ್ನಾಟಕ ಜಾನಪದ ಸಮೀಕ್ಷೆ ಸಂ. ಜೀಶಂಪ, 1982 ಪು. 1-2 


| 


ಭಾರತೀಯ ಜಾನಪದದಲ್ಲಿ ಏಕರೂಪತೆ ೧೨೯ 


ಕರ್ನಾಟಕದ ಅನೇಕ ಜನಪದ ಕಲಾರೂಪಗಳು ರಂಜನೆಯ ಜೊತೆಗೆ ಶಿಕ್ಷಣ 
ಮ್‌ೌಲ್ಯವನ್ನೂ ಹೊಂದಿವೆ: ವೇಷಗಾರ ಕಲ್ಲೆ, ವೀರಮಕ್ಕಳ ಕುಣಿತ, ವೀರಗಾಸೆ 
ರಿವಾಯತ", ಸಂಡರಿಭಜನೆ, ಪುರವಂತಿಕೆ, ನಾಗಮಂಡಲ, ಗೊಂದಲಿಗರ ಮೇಳ, 
ಗುಮಟಿ ಕುಣಿತ್ತ ಗೀಗೀಮೇಳ, ಕೋಲೆಬಸವ, ಕೊರವಂಜಿ, ಅಲಾವಿ ಕುಣಿತ 
ಮುಂತಾದವನ್ನು ಹೆಸರಿಸಬಹುದು. 

ಕರ್ನಾಟಕ ಗಡಿಯ ರಾಜ್ಯಗಳ ಕಲೆಗಳಿಗೂ ಕರ್ನಾಟಕದ ಕಲೆಗಳಿಗೂ 


ಸಾಕಷ್ಟು ಸಾಮ್ಯವಿರುವುದು ಗಮನಾರ್ಹ, ಒಂದೇ ಬಗೆಯ ಜೀವನ ಮತ್ತು 


ಸಂಪ್ರದಾಯಾಚರಣೆಗಳಲ್ಲಿನ ಸಾಮ್ಯತೆ ಅದಕ್ಕೆ ಕಾರಣವಿರಬಹುದು, ಯಕ್ಷಗಾನ 
ಬಯಲಾಟಗಳು ಕರ್ನಾಟಕ-ಆಂಧ್ರಗಳ ಒಂದು ಸಾಮಾನ್ಯ ರಂಗ ಕಲೆ. ನಾಗನೃತ್ಯ, 
ರಂಗದ ಕುಣಿತ, ನಂದಿಕೋಲು ಕುಣಿತ ಮುಂತಾದವುಗಳಿಗೆ ಆಂಧ್ರದಲ್ಲೂ ಸಂವಾದಿ 
ರೂಪಗಳು ಕಂಡುಬಂದಿರುವುದು ವಿಶೇಷ. ಇಷ್ಟೇ ಅಲ್ಲ, ಹನುಮನಾಯಕ, 
ಬಹುರೂಪಿ, ಹಗಲುವೇಷ, ಪಗಔವೇಷಗಳ ಆಟ-ಎರಡೂ ಕಡೆ ಕಂಡುಬಂದಿವೆ. 
ಭಾರತದಲ್ಲಿ ಭಾಷಾವಾರು ಪ್ರಾತಿನಿಧ್ಯದ ಆಧಾರದ ಮೇಲೆ ರಾಜ್ಯಗಳ 
ವಿಂಗಡಣೆಯಾದ ಮೇಲೆ ಜನರನ್ನು ಭೌಗೋಳಿಕ ಹಾಗೂ ಅಡಳಿತಾತ್ಮಕ ಹಿನ್ನೆಲೆ 


. ಗನುಗುಣವಾಗಿ ಪ್ರತ್ಯೇಕಿಸಲಾಯಿತು. ಸಾಂಸ್ಕ್ರತಿಕ ವೈತಿಸ್ಟ್ಯಗಳನ್ನು ಗಣನೆಗೆ 


ತೆಗೆದುಕೊಳ್ಳಲೇಇಲ್ಲ. ಈ ಕಾರಣದಿಂದಾಗಿ ಕರ್ನಾಟಕದ ಕೆಲವು ಜನಪದ 
ಕಲಾರೂಪಗಳು ತಮಿಳುನಾಡು, ಕೇರಳ ಮತ್ತು ಆಂಧ್ರ ದಲ್ಲೂ ಕಂಡುಬಂದಿವೆ, 
ಕನ್ನ ಡದ ಬಯಲಾಟ, ತಮಿಳರ ತೆರುಕೂತ್ತು, ತೆಲುಗರ ಯಕ್ಷಗಾನ- ಇವು ತಿರುಳು 
ಮತ್ತು ಪ್ರದರ್ಶನ ವೈ ಖರಿಗಳಲ್ಲಿ ಒಂದೇ ಸ್ಯಾ ಅದೇನೇ ಇರಲಿ, ಪ್ರತಿಯೊಂದು 
ಭಾಷಿಕ oir ಕೆಲವು ವಿಶಿಷ್ಟ ರೂಪಗಳಿವೆ. ಭೂತಾರಾಧನೆ ಒಂದು ದೈವಿಕ 
ಆಚರಣಾ ಪ್ರಕಾರ ಮಲಬಾರಿನ ಸಕಳ ದಕ್ಷಿಣ ಭಾರತದಲ್ಲೇ ಜನಪ್ರಿಯವಾದುದು. 
ಕೇರಳದ ಓಣಂ ಹಬ್ಬದಲ್ಲಿ ಕೈಕೋಟಕಳಿ ನೃತ್ಯವನ್ನು ಪ್ರದರ್ಶಿಸುವುದು ಸಾಮಾನ್ಯ. 
ಮಹಾರಾಷ್ಟ್ರದಲ್ಲೂ ಇದೇ ಬಗೆಯ ಕಲಾರೂಪಗಳಿನೆ. ಗೊಂಬೆಯಾಟ, ಯಕ್ಷಗಾನ, 
ಹರಿಕಥೆ, ಪುಗಡಿ ಕುಣಿತ ಮುಂತಾದವುಗಳನ್ನು ಅಲ್ಲಿ ನೋಡಬಹುದು, ಸಾಂದರ್ಭಿಕ 
ಬೇಡಿಕೆಗಳಿಗನುಗುಣವಾಗಿ ಅಲ್ಲಿ ದಿಂಡಿ, ಕೂಟ, ತಿಸ್ರಿ, ಗೋಪ, ಗೌರಿಗಣಸತಿ, 
ದಶಾವತಾರ, ಶಿಂಗ ಮುಂತಾದ ಜನಪದ ಕಲೆಗಳು ಅಸ್ತಿತ್ವ ಪಡೆಯುತ್ತವೆ, 
ಗುಜರಾತಿನ ಗೊಂಬೆಯಾಟಗಳು, ಕರ್ನಾಟಕ-ಆಂಧ್ರಗಳು ಗೊಂಬೆಯಾಟಗಳಿಂದ 
ಸ ರ್ರ ಭಾವಿತವಾಗಿವೆ, 

ರಾಜಾಸಾ ನದಲ್ಲಿ ಕಟಪುತಲಿ ಎಂಬ ಒಂದು ಬಗೆಯ ಗೊಂಬೆಯಾಟಬಿವಿದೆ. 
ಈ ಕಲೆ ದಕ್ಷಿಣ ಭಾರತದ ಗೊಂಬೆಯಾಟದ ಬಗೆಗಳೊಂದಿಗೆ ಸಾಮ್ಯತೆ ಸಾಧಿಸಿದೆ, 
ಇದೇ ಸಭ್‌ ಮಧ್ಯ ಪ್ರ ದೇಶದಲ್ಲೂ ಯತುಮಾನಗಳಿಗನುಗುಣವಾಗಿ ವ್ಯತ್ಯಯ 
ಗೊಳ್ಳುವ ಬೇರೆ ಬೇಕಿ ಟಮ ಜನಪದ ರಂಗಕಲೆಗಳಿನೆ. ಹಿಮಾಚಲ ಪ್ರದೇಶದ 


; 


೧೩೦ ಮಾನವಿಕ ಕರ್ಣಾಟಕ 


ಪುಂಗಿ, ಕಾಶ್ಮೀರದ ಕಾಶ್ಮೀರಿ, ಸಂಜಾಬಿನ ಬಾಂಗ್ಗ ಒಂದೇ ಮಹತ್ವದ ಕಲೆಗಳಾಗಿವೆ. 
ಬಂಗಾಲದ ಜಾತ್ರಾ, ಕಥಿ, ಕೀರ್ತನ ನೃತ್ಯಗಳು ಪ್ರಸಿದ್ಧವಾದವು. ಮಣಿಪುರದ 
ಥಂಗ್‌-ಟಾ ಒಂದು ರೋಮಾಂಚಕ ಸಮರ ಕಲೆ, ಮಣಿಪುರದ ಹೋರಾಟದ 
ಇತಿಹಾಸದೊಂದಿಗೆ ಬೆಳೆದು ಬಂದಿರುವಂಥದು. ಆತ್ಮರಕ್ಷಣೆಗಾಗಿ ಹುಟ್ಟಿ ಕೊಂಡ 
ಸಮರ ತಂತ್ರಗಳು ಇಂದು ಮನಮೋಹಕ ಪ್ರದರ್ಶಕ ಕಲೆಯಾಗಿ ರೂಪುಗೊಂಡಿರು 
ವುದನ್ನು ಕಾಣಬಹುದು, ಮಣಿಪುರಿ ಪುರಾಣಗಳಲ್ಲಿ ಥಾಂಗ್‌ (ಕತ್ತಿ) ಹಾಗೂ 
ಟಾ (ಭಲ್ಲೆ) ಮಾತೃಡೀವತೆ ಮತ್ತು ಪಿತೃದೇವತೆಗಳ ಸಂಕೇತಗಳಾಗಿದ್ದು ಪದಗತಿ 
ಯೊಂದಿಗೆ ಕತ್ತಿ ಮತ್ತು ಭಲ್ಲೆ ಗಳ ಬಳಕೆಯು ಜಗತ್‌ಸೃಸ್ಟ್ರೀಯನ್ನು ಬಿಂಬಿಸುತ್ತದೆ. 
ಇದೇ ಅಲ್ಲದೆ ಅಲ್ಲಿಯ ಮಣಿಪುರಿ ನೃತ್ಯವೂ ವಿಶೇಷ ಉಲ್ಲೇಖಾರ್ಹವಾದುದು. 
ಒರಿಸ್ಸಾದ ಪ್ರಾಚೀನ ಸಮರನೃತ್ಯ-ಚೌ ಕಲೆ-ರಾಜಾಶ್ರಯಗಳಲ್ಲಿ ಹಾಗೂ 
ದೇವಾಲಯಗಳಲ್ಲಿ " ಶೈವಪೂಜೆ'ಯ ಸಂಬಂಧದೊಂದಿಗೆ ಬೆಳೆದು ಬಂದಿರುವ 
ಪ್ರದರ್ಶಕ ಕಲೆ, ಕತ್ತಿ ಗುರಾಣಿಯಂಥ ಆಯುಧಗಳ ಬೀಸಾಟವನ್ನು ಆಧರಿಸಿದ 
ಕಲೆ ಇದು. ಶೈಲೀಕೃತ ಚಲನವುಳ್ಳಿ ಈ ಕುಣಿತದಲ್ಲಿ ಪ್ರಾಣಿಗಳ ಚಲನವಲನಗಳ 
ಅನುಕರಣೆಯಿರುವುದು ಗಮನಾರ್ಹ, ಶಕ್ತಿ ಹಾಗೂ ಸೌಂದರ್ಯಗಳಂಥ ವೈದೃಶ್ಯ 
ಲಕ್ಷಣಗಳುಳ್ಳ ಈ ಕಲೆಯನ್ನು ಮುಖವಾಡನಿಲ್ಲದಿ ಪ್ರದರ್ಶಿಸಲಾಗುವುದು. 
ಮುಕ್ತ ಚಲನೆ, ಸಮೃದ್ಧ ಆಂಗಿಕ ಅಭಿನಯ ಹಾಗೂ ಪೌರುಷ ಪ್ರಾಧಾಕ್ಯತೆ-. 
ಇವು ಚಾ ನೃತ್ಯದ ಪ್ರಮುಖ ಲಕ್ಷಣಗಳು, ಅಸ್ಸಾಮಿನ ಬುಡಕಟ್ಟು ಗಳಲ್ಲೂ 
ಅನೇಕ ಬಗೆಯ ಪ್ರದರ್ಶಕ ರಂಗ ಕಲೆಗಳಿವೆ. ಹೀಗೆ ಭಾರತದ ವಿವಿಧ ಭಾಗಗಳಲ್ಲಿ 
ಪ್ರಚಲಿತವಿರುವ ಈ ಜನಪದ ಕಲಾರೂಪಗಳಲ್ಲಿ ಸಮಾನ ಅಂಶಗಳಿದ್ದು ವಿವಿಧತೆಯಲ್ಲಿ 
ಏಕತೆಯನ್ನು ಪ್ರತಿಪಾದಿಸುತ್ತವೆ. ಹೆಜ್ಜೆಗಳಲ್ಲಿನ ಸಾದೃಶ್ಯತೆ, ವಸ್ತುಸಾಮ್ಯ ತೆ 
ಹಾಗೂ ರೂಪ ಸಮಾನತೆ ಎದ್ದುಕಾಣುವ ಸಮಾನೆ ಅಂಶಗಳಾಗಿವೆ. ಅದರೆ ವೇಷ 
ಭೂಷಣ, ಹಾಡು ಮತ್ತು ವಾದ್ಯ ಪರಿಕರಗಳು ಒಂದು ಪ್ರದೇಶದಿಂದ ಮತ್ತೊಂದಕ್ಕೆ 
ಬೇರೆಯಾಗಿದ್ದು ಪ್ರಾದೇಶಿಕ ಬಣ್ಣವನ್ನು ಉಳಿಸಿಕೊಂಡಿವೆ. ಒಟ್ಟಿನಲ್ಲಿ ಜನತೆಯನ್ನು 
ಒಟ್ಟು ಗೂಡಿಸುವ ಮಹತ್ಕಾರ್ಯದಲ್ಲಿ ಅವರನ್ನು ಸಾಮಾಜೀಕರಣಗೊಳಿಸುವಲ್ಲಿ 
ಜನಸದ ಕಲಾ ಮಾಧ್ಯಮ ಒಂದು ಸಶಕ್ತ ಮಾಧ್ಯಮವಾಗಿದ್ದು ರಾಷ್ಟ್ರಾದ್ಯಂತ್ಯ 
ಮನ್ನ ಣೆಗಳಿಸುತ್ತಿದೆ. 


೨. 

ಭಾರತೀಯ ಜನಸದ ಪ್ರದರ್ಶಕ ಕಲೆಗಳಲ್ಲಿನ ಈ ಏಕರೂಪತೆಯನ್ನು ಗಣನೆಗೆ 
ತೆಗೆದುಕೊಳ್ಳು ವುದಾದರೆ ಈ ಸಮಾನತೆಗೆ ಜಾನಪದದ ಕ್ರಿಯಾತ್ಮಕ ಪಾತ್ರವೇ ' 
ಕಾರಣ ಎಂದು ಹೇಳಬೇಕಾಗುತ್ತದೆ. ಜಾನಪದದ ಬಹುಮುಖ್ಯ ಅಂಗವಾದ ' 
ಜನಸದ ಗೀತೆ ಒಂದು ನಿರ್ದಿಷ್ಟ ಆನುಭವ/ಸನ್ನಿವೇಶದತ್ತ ಜನರ ಗಮನ ಸೆಳೆಯುವ 


ಭಾರತೀಯ RRR ಏಕರೂಪತೆ ೧೩೧ 


ಪ್ರಭಾವೀ ಪ್ರಚಾರ ಮಾಧ್ಯಮವಾಗಿ ಮಾರ್ಪಟ್ಟ ದೆ. ಸಮಾಜವನ್ನು ನಿಯಂತ್ರಿಸಲು 
ಅದು ಸನ್‌ ಪರಿಣಾಮಕಾರೀ ಸಾಧನವಾಗಿದೆ. ಭಜನೆಪದೆಗಳು ನೀತಿಸರ 
ರಚನೆಗಳಾಗಿದ್ದು ಜನರ ಗುಣಶೀಲ ನಡತೆಗಳನ್ನು ತಿದ್ದಲು ಹಾಡುವಂಥವಾಗಿವೆ. 
ಅದರಿಂದಾಗಿ ಸಮುದಾಯವೊಂದು ಒಪ್ಪಿ ಸ್ವೀಕರಿಸಿದ ನಿಯಮಗಳ ಗೆರೆದಾಟಲು 
ಸಾಧ್ಯವಾಗುವುದಿಲ್ಲ. ಯುವ ಪೀಳಿಗೆಗೆ ಶಿಕ್ಷಣ ನೀಡುವ ವಿಷಯದಲ್ಲಿ ಆದರ ಪಾತ್ರೆ 
ಹಿರಿದಾದುದು. ಇನ್ನು ಹಾಡುಗಳ ರಾಗಗಳು ಅತ್ಯಂತ ಸುಲಭ ರೀತಿಯಲ್ಲಿ 
ಉಪಯುಕ್ತ ಜ್ಞಾನವನ್ನು ಎಳೆಯ ಮನಸ್ಸುಗಳಿಗೆ ತುಂಬುವ ಕಾರ್ಯವನ್ನು 
ಸದ್ದಿಲ್ಲದೆ ನಿರ್ವಹಿಸುತ್ತವೆ. ಜನತೆಯ ಸಾಮಾಜಿಕೀಕರಣದಲ್ಲಿ ಮೌಖಿಕ ಪರಂಪರೆ 
ಮಹತ್ವ ದ ಪಾತ್ರವಹಿಸುತ್ತದೆ ಎಂದು ಸರಿಯಾಗಿಯೇ ನಂಬಲಾಗಿದೆ. ಅಷ್ಟೇ ಅಲ್ಲ 
ಆದು ಎಷ್ಟ ವಿಧದ ವಿಧಿ, ಆಚರಣೆ ಮತ್ತು ಸಾಂಪ್ರ ದಾಯಿಕ ಕ್ರಿಯೆಗಳ ಅನುಷ್ಕಾ ನ 
ದಲ್ಲೂ ಅಸಕ್ತಿ ವಹಿಸುತ್ತದೆ. ಮೌಖಿಕ ಪರಂಪರೆಯ ಕೆಲವು ಭಾಗವಾದರೂ 
ಸಾಮಾಜಿಕ ಪ್ರತಿಭಟನೆಯ ಸಾಧನವಾಗಿ ಮಾರ್ಪಟ್ಟಿರುವುದು ಸಮಾಧಾನದ ವಿಷಯ, 
ಸಾಮಾನ್ಯವಾಗಿ ಜನತೆ ಅನ್ಯಾಯ, ಶೋಷಣೆ ಮತ್ತು ತುಳಿತಗಳ ವಿರುದ್ಧ ನೇರವಾಗಿ 
ಬಂಡೇಳಲು ಹಿಂಜರಿಯುತ್ತದೆ. ಅಂಥ ಸಂದರ್ಭಗಳಲ್ಲಿ ವರೌಖಕ ಪರಂಪರೆ ಅವರ 
ನೆರವಿಗೆ ಬರುತ್ತದೆ. 

ಈ ಎಲ್ಲ ಸಾಮಾಜಿಕ ಪ್ರತಿಭಟನೆಯ ಕ್ರಿಯಾತ್ಮಕ ಪಾತ್ರವನ್ನು ಲಕ್ಷ್ಯಕ್ಕೆ 
ತೆಗೆದುಕೊಳ್ಳು ವುದಾದರೆ ಭಾರತದಲ್ಲಿ ಸಾಮಾಜಿಕ ಹಾಗೂ ರಾಜಕೀಯ ಚಳವಳಿಗಳಲ್ಲಿ 
ಜಾನಪದದ ಪಾತ್ರ ವೇನೆಂಬುದನ್ನು ಶೋಧಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ. 


ಸಂಗ್ರಹಿತವಾದ ಜನಪದ ಕಾವ್ಯಗಳ ವರ್ಗಿಕರಣ ಅತ್ಯಂತ ಪ್ರಮುಖವಾದ 

ಕಾರ್ಯ. ವ್ಯಾಪಕ ಸಂಗ್ರಹಕಾರ್ಯ ನಡೆದಾಗ ಮಾತ್ರ ಕ್ರಮಬದ್ಧ ವಾದ ವರ್ಗೀ 

ಕರಣ ಸಾಧ್ಯವಾಗುತ್ತದೆ. ಸರಿಯಾದ ವರ್ಗೀಕರಣವಿಲ್ಲದ ಅಧ್ಯಯನ ಅಸಮಗ್ರ, 
ಅಪೂರ್ಣ. 

—ಡಾ, ಜೀ. ಶಂ. ಪರಮಶಿವಯ್ಯ 

(ದಕ್ಷಿಣ ಕರ್ನಾಟಕದ ಜನಪದ ಕಾವ್ಯಪ್ರಕಾರಗಳು :೧೯೭೯: ಪು viii) 


""ಸಾಮಾನ್ಯವಾಗಿ ಕತೆ ಹೇಳುವ ಹಾಗೂ ಕೇಳುವ ಕ್ರಿಯೆ ಮಾನವ ಇರುವ 
ಕಡೆಯಲ್ಲೆಲ್ಲಾ ನಿರಂತರವಾಗಿ ಸಾಗುತ್ತಾ ಬಂದಿರುವಂಥದು, ಆದ್ದರಿಂದ ಪ್ರಪಂಚದ 
ಎಲ್ಲ ಕತೆಗಳಲ್ಲಿಯೂ ಕಾಣಬರುವ ಒಂದು ಸರ್ವೇಸಾಮಾನ್ಯ ಲಕ್ಷಣವೆಂದರೆ 
"ಸಮರೂಪತೆ', ಇದಕ್ಕೆ ಕತೆಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ 
ಮಾಡುವುದು ಕಾರಣವಿರಬಹುದು ಅಥವಾ ಕತೆ ಹೇಳುವ ಮಾನವನ ಮೂಲ ಪ್ರವೃತ್ತಿ 
ಕಾರಣವಿರಬಹುದು,'' 

--ರಾಮೇಗೌಡ 
(ಜಾನಪದ ಸಾಹಿತ್ಯ ರೂಪಗಳು ೧೯೭೮ : ೩೪) 


ಜಾನಪದ ಅಧ್ಯಯನ ಸುಲಭ ಸಾಧ್ಯವಾದುದಲ್ಲ. ಯಾವುದೇ ಕ್ಷೇತ್ರದ 
ವಿದ್ವತ್ತು ಬೆಳೆಯುವುದು ಶಾಂತ್ರಿಕ, ಆರ್ಥಿಕ ಹಾಗೂ ಸಾಂಸ್ಥಿ ಕ ಸಂಪನ್ಮೂಲಗಳನ್ನು 
ಯೋಜಿತ ರೀತಿಯಲ್ಲಿ ಬಳಸಿಕೊಂಡಾಗ ಮಾತ್ರ, ನಮಗೆ ಎಷ್ಟೇ ಪ್ರಮಾಣದ 
ಬೌದ್ಧಿಕ ಅಥವಾ ಪಾಂಡಿತ್ಯದ ಸ್ವಾತಂತ್ರ್ಯವಿದ್ದಿರಲಿ, ನಾವು ಈಗಾಗಲೇ ಸ್ವೀಕರಿಸಿರುವ 
ಅಧ್ಯಯನ ಮಾದರಿಗಳು ಹಾಗೂ ಅವಕ್ಕೂ ಹಿಂದೆ ಪ್ರಚಲಿತವಿದ್ದ ಸೈದ್ಧಾಂತಿಕ 
ವಿಧಾನಗಳಿಂದ ಸಂಪೂರ್ಣ ಪ್ರಭಾವಿತರಾಗಿದ್ದೇವೆ. ಕರ್ನಾಟಕ ಜಾನಪದ 
ಅಧ್ಯಯನದ ವೈಜ್ಞಾನಿಕ ಶಕೆ ಆರಂಭಗೊಂಡು ಇಪ್ಪತ್ತು ವರ್ಷಗಳಾದವು. ಇಲ್ಲಿಯ 
ಜಾನಪದ ಅಧ್ಯಯನದ ಉತ್ತಮ ಭವಿಷ್ಯವನ್ನು ರೂಪಿಸುವ ದೃಷ್ಟಿಯಿಂದ ಈಗ 
ನಾವು ಎಲ್ಲಿದ್ದೇವೆ? ಏನಾಗಿದ್ದೇವೆ ಮತ್ತು ಯಾವ ದಿಕ್ಕಿನಲ್ಲ ಸಾಗುತ್ತಿದ್ದೇವೆ? 
ಎಂಬುದನ್ನು ಅವಲೋಕಿಸಬೇಕಾಗಿದೆ. 
--ಡಾ, ಅಂಬಳಿಕೆ ಹಿರಿಯಣ್ಣ 
(ಜಾನಪದ ವಿವಕ್ಷೆ : ೧೯೮೬ : ೪೯) 


ವೈ. ಸಿ. ಭಾನುಮತಿ 


ಹೆತ್ತೂರಿನ ಹಬ್ಬಗಳು 


ಹಬ್ಬಗಳು ಭಾರತೀಯ ಜನಜೀವನದಲ್ಲಿ ಹಾಸುಹೊಕ್ಕಾಗಿ ಹೆಣೆದುಕೊಂಡಿವೆ. 
ವರ್ಷದ ವಿವಿಧ ಸಮಯಗಳಲ್ಲಿ ಆಚರಿಸುವ ಹಬ್ಬಗಳು ಎಲ್ಲ ಸಂಸ್ಕೃತಿಗಳಲ್ಲಿಯೂ 
ಕಾಣಬರುವ ಅಂಶ, ಶಿನ್ನ ಸಂಸ್ಕೃತಿಯ ಹಬ್ಬಗಳ ಆಚರಣೆಯಲ್ಲಿ ಬಹುಪಾಲು 
ಏಕತೆಯಿದೆ. ಆದಕೆ ಜನಪದರ ಹಬ್ಬಗಳಲ್ಲಿ ವೈವಿಧ್ಯತೆಯಿದ್ದು ಹಾಸನ ಜಿಲ್ಲೆಯಲ್ಲಿಯೆ 
ಹಬ್ಬಗಳನ್ನು ಬೇಕೆ ಬೇಕೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಿಸುವುದನ್ನು 
ಗಮನಿಸಬಹುದು. ಈ ಜಿಲ್ಲೆಯ ಮಲೆನಾಡು ಪ್ರದೇಶವಾದ ಸಕಲೇಶಪುರ ತಾಲ್ಲೂಕಿನ 
ಹೆಶ್ತೂರಿನ ಒಕ್ಕಲಿಗರು ಹಬ್ಬ ಹರಿದಿನಗಳನ್ನು ಆಚರಿಸುವಲ್ಲಿ ತಮ್ಮದೇ ಆದ 
ಸಂಪ್ರದಾಯ ರೂಢಿಸಿಕೊಂಡಿದ್ದಾರೆ. ಇವರಲ್ಲಿ ಬಳಕೆಯಲ್ಲಿರುವ ಹಬ್ಬಗಳನ್ನು 
ಸ್ಕೂಲವಾಗಿ ಹೀಗೆ ವಿಂಗಡಿಸಬಹುದು. 


1 ಸಾಮಾನ್ಯ ಹಬ್ಬಗಳು 
2. ವ್ಯವಸಾಯ ಸಂಬಂಧಿ ಹಬ್ಬಗಳು 


ಈ ವಿಭಾಗಗಳಲ್ಲಿ ಮುಖ್ಯವೆನಿಸುವ ಹಬ್ಬಗಳನ್ನು ಇಲ್ಲಿ ನೋಡಬಹುದು. 
ಕರ್ಣಾಟಕದ ಇತರ ಪ್ರದೇಶಗಳ ಒಕ್ಕಲಿಗರಂತೆ ಈ ಪ್ರದೇಶದ ಒಕ್ಕಲಿಗರೂ ಕೂಡ 
ಯುಗಾದಿಯನ್ನು ಹೊಸ ವರ್ಷವೆಂದು ಪರಿಗಣಿಸುವರು, ನೂತನ ವರ್ಷಾರಂಭಕ್ಕೆ 
ಮನೆ, ಮಂದಿ ಆಳುಕಾಳಿಗೆಲ್ಲ ಹೊಸಬಟ್ಟೆ ಗಳನ್ನು ಹೊಲಿಸುವರು. ದೈನಂದಿನ 
ಜೀವನದಲ್ಲಿ ಅಭ್ಯಂಜನದ ಅಭ್ಯಾಸವಿಲ್ಲದ. ಈ ಜನ ಯುಗಾದಿ ಮತ್ತು ದೀಪಾವಳಿ 
ಗಳಲ್ಲಿ ಮಾತ್ರ ಎಣ್ಣೆ ಸ್ನಾನ ಮಾಡುವರು. ಕೆಲವರಂತು ಈ ಹಬ್ಬಗಳಲ್ಲಿಯೂ 
ಎಣ್ಣೆ ಯಿಂದ ದೂರವಿರುತ್ತಾ ಕೆ. ಅಂತು ಯುಗಾದಿಯಂದು ಬೇಗ ಎದ್ದ ಮಿಂದು 
ಮಡಿಯುಟ್ಟು ದೀವಾಲಯಕ್ಕೆ ಹೋಗಿ ದೇವರಿಗೆ "ಹಣ್ಣು ಕಾಯಿ ಮಾಡಿಸುವ. 
ಹೆಂಗಸರು ಮನೆಯಲ್ಲಿ "ಬೇವು ಬೆಲ್ಲ” ತಯಾರಿಸುವರು, ಇದು ಬೇವಿನ ಸೊಪ್ಪು 
ಬೆಲ್ಲದ ಚೂರು ಮಾತ್ರವಲ್ಲ, ಬೇವಿನ ಎಲೆಗೆ ಬೆಲ್ಲ ಹುರಿಗಡಲೆ ಹಾಗೂ ಕೊಬ್ಬರಿ ಹಾಕಿ 
ಕುಟ್ಟ ಸಿದ್ಧ ಸಡಿಸಿದ್ದು. ಡೇವಾಲಯದಿಂ ಹಿಂದಿರುಗಿದ ಬಳಿಕ ಮನೆಯವರೆಲ್ಲ ಬೇವು 
ಬೆಲ್ಲ "ಅನ್ನುವರು. ಬೇಕೆಯವರ ಮನೆಗೂ ಕಳಿಸಿಕೊಡುವರು. ಇದು ಬಾಳಿನ ಸಿಹಿ 


೧೩೪ ಮಾನವಿಕ ಕರ್ಣಾಟಕ 


ಕಹಿಗಳನ್ನು ಪ್ರತಿನಿಧಿಸುವ ಬೇವುಬೆಲ್ಲವನ್ನು ಹೀಗೆ ಇತರರಿಗೆ ಹಂಚುವ ಮೂಲಕ 
ಬದುಕಿನ ಸುಖದುಃಖಗಳನ್ನು ಸಹಮಾನವರೊಂದಿಗೆ ಹಂಚಿಕೊಳ್ಳುವ ಒಂದು ವ್ಯವಸ್ಥೆ - 

ಇಲ್ಲಿನ ಮಲೆನಾಡುಗೌಡರ ಬಹುಪಾಲು ಹಬ್ಬಗಳು ಮಾಂಸದೂಖವಿಲ್ಲದೆ 
ನಡೆಯುವುದಿಲ್ಲ. ಹಬ್ಬಗಳಲ್ಲಿ ಮಾಂಸಹಾರದ ಬಗ್ಗೆ ನಿಷೇಧವಿಲ್ಲ. ಯುಗಾದಿ ಇವರಿಗೆ 
ಸಾಯಂಕಾಲದ ಹಬ್ಬ. ಆದುದರಿಂದ ಮಧ್ಯಾಹ್ನದ ಊಟದಲ್ಲಿ ವಿಶೇಷವೇನಿಲ್ಲ. 
ರಾತ್ರಿಯೂಟಕ್ಕೆ ಬಟ್ಟಲು ಹಿಟ್ಟು ಅಥವಾ ಕಡುಬು ತಯಾರಿಸಿ ಮಾಂಸದ ಸಾರು 
ಮಾಡುವರು, ಅಡಿಗೆ ಮನೆಯಲ್ಲಿ ನೀರಿನ ಹಂಡೆಯ ಬಳಿ ಕೊಡಗಳಿಗೆ ನೀರುತುಂಬಿ 
ಕಳಶ ಸ್ಥಾಪನೆ ಮಾಡಿ ಕುಟುಂಬದ ಸತ್ತ ಹಿರಿಯರನ್ನು ಆವಾಹನ ಮಾಡುವರು. ಕಳಶ 
ಗಳಿಗೆ ವಿಭೂತಿ ಕುಂಕುಮಗಳನ್ನ್ಟಿಟ್ಟು ಹೂಮುಡಿಸಿ ಪೂಜಿಸಲಾಗುವುದು. ಅನಂತರ 
ಮೂರು ಅಗ್ರ ಬಾಳೆಎಲೆಗಳನ್ನು ಅವುಗಳ ಮುಂದಿಟ್ಟು, ಮಾಡಿದ ಅಡಿಗೆಯನ್ನು 
ಬಡಿಸಿ ಎಡೆಯಿಕ್ಟುವರು. ಧೂಪ ದೀಪಗಳನ್ನು ಬೆಳಗಿದ ಬಳಿಕವೆ ಮನೆಯವರ 
ಊಟ, ಪ್ರತಿಯೊಂದು ಹಬ್ಬಕ್ಕೂ ಹ್‌ರಿಜನರು “ಹಿಟ್ಟು ಎತ್ತು ವುದು' ಎಂದು ಮನೆ 
ಮನೆಗೆ ತೆರಳಿ ಗಂಗಳದ ಹಿಟ್ಟು ಅಥವಾ ಕಡುಬನ್ನು ಪಡೆಯುವುದು ವಾಡಿಕೆ, ಆದರೆ 
ಯುಗಾದಿ ಹೊಳವರ್ಷವಾಗಿದ್ದು ಇಂದು ಬೇರೆಯವರ ಮನೆಯ ಹಿಟ್ಟು ಪಡೆದಕೆ 
ವರ್ಷವಿಡಿ ಅನ್ಯರ ಮನೆಯ ಹಿಟ್ಟನ್ನೆ ಆಶ್ರಯಿಸಬೇಕಾಗುವುದೆಂದು ಭಾವಿಸು 
ತಾಕಿ ಈ ಒಂದು ನಂಬಿಕೆಯ ಆಧಾರದ ಮೇಲೆ ಯುಗಾದಿಯಂದು ಹರಿಜನರು 
ಹಿಟ್ಟಿಗಾಗಿ ಬರುವುದಿಲ್ಲ. 

ಶೈ ವಾರಾಧಕರಾದ ಇಲ್ಲಿನ ಒಕ್ಕಲಿಗರಿಗೆ ಶ್ರಾವಣಸೋಮವಾರ ಪ್ರಶಸ್ತ 
ವಾದುದು. ಶ್ರಾವಣಮಾಸದಲ್ಲಿ ಮಾಂಸಾಹಾರಸೇವನೆಗೆ ಅಡ್ಡಿಯಿಲ್ಲದಿದ್ದರೂ 
ಸೋಮವಾರದಂದು ಮಾತ್ರ ಸಸ್ಯಾಹಾರಿಗಳಾಗಿರುತ್ತಾರೆ. ಅಂದು ಊರಿನ ಈಶ್ವರ 
ದೇವಾಲಯದಲ್ಲಿ ಪ್ರಾತಃಕಾಲಕ್ಕೆ ವಾದ್ಯಗಳು ಮೊಳಗುತ್ತವೆ. ದೇವರಿಗೆ ಪೂಜೆ 
ನಡೆಯುತ್ತದೆ. ಮನೆಯ ಹೆಂಗಸರು ಮುಂಜಾನಿಗೆ ಎದ್ದು ಮನೆ ಗುಡಿಸಿ, ಸಾರಿಸಿ 
ಸ್ನಾನ ಮಾಡುವರು. ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡಿಬರುವರು. 
ಪ್ರತಿ ಸೊಮವಾರವೂ ಒತ್ತು ಸೇವಿಗೆ ಅಥವಾ ಕಡುಬು ಹೀಗೆ ಯಾವುದಾದರೂ ಒಂದು 
ಬಗೆಯ ವಿಶೇಷ ಅಡಿಗೆ ಮಾಡಿ ಹಿರಿಯರಿಗೆ "ಎಡೆ ಇಕ್ಳುವರು', 

ಮಲೆನಾಡು ಒಕ್ಕಲಿಗರ ಬಹುಮುಖ್ಯ ಹಬ್ಬಗಳಲ್ಲಿ ಗೌರಿ ಮತ್ತು ಗಣೇಶ 
ಚತುರ್ಥಿಗಳು ಸೇರುತ್ತವೆ. ಹಬ್ಬ ಸಮಿಾಪಿಸುತ್ತಿರುವಾಗ ಕುಟುಂಬದ ಪ್ರತಿ 
ಸದಸ್ಯನಿಗೂ ಹೊಸ ಬಟ್ಟಿ ತರಲಾಗುವುದು, ಹೆಂಗಳೆಯರು ಬತ್ತ ಹುರಿದು ಅರಳು 
ಮಾಡಿ ಇಡುವರು. ಗೌರಿ ಹಬ್ಬಕ್ಕೆ ಮಾಡಿದ ಅರಳು ದೀಪಾವಳಿಯವರೆಗೆ ಇರುತ್ತದೆ. 
ಆ ಬಳಿಕ ಮದುವೆಯಾಗಿ ಹೋದ ಮನೆಯ ಹೆಣ್ಣು ಮಕ್ಕಳನ್ನೆಲ್ಲ ಹಬ್ಬಕ್ಕೆ 
ಆಹ್ವಾನಿಸುತ್ತಾರೆ, ಬೇಲೂರು ತಾಲ್ಲೂಕಿನ ಮಲೆನಾಡು ಗೌಡರು ಹೆಣ್ಣು ಮಕ್ಳುಳ 
ಮನೆಗಳಿಗೆ ಮೂರರಿಂದ ಹದಿನೈದರವರೆಗೆ ತಮ್ಮ ಶಕ್ತ್ಯಾನುಸಾರ ತೆಂಗಿನಕಾಯಿಗಳನ್ನು 


ಹೆತ್ತೂರಿನ ಹಬ್ಬಗಳು ೧೩೫ 


ಕುಳವಾಡಿಯ ಕೈಯಲ್ಲಿ ಅವರವರ ಊರಿಗೆ ಕಳಿಸುತ್ತಾರೆ. ಆ ಹೆಣ್ಣು ಮಕ್ಕಳು 
ತೆಂಗಿನಕಾಯಿ ತಂದ ಕುಳವಾಡಿಗೆ ಬತ್ತ ಹಾಗೂ ಹಣವನ್ನು ಬಕ್ಷೀಸು ಕೊಡುವರು. 
ಕೆಲವು ಊರುಗಳಲ್ಲಿ ಅಣ್ಣ ತಮ್ಮಂದಿರು ಗೌರಿಹೆಬ್ಬ ವಾದ ಬಳಿಕ ಅಕ್ಕತಂಗಿಯರ 
ಮನೆಗೆ ಹೋಗಿ ತೆಂಗಿನಕಾಯಿ ಕೊಟ್ಟು ಬರುವುದುಂಟು, ಮಲೆನಾಡು ಒಕ್ಕಲಿಗರಲ್ಲಿ 
ಮಣ್ಣಿನ ಗೌರಿ ಅಥವಾ ಗಣೇಶನನ್ನು ಕೂರಿಸುವ ಪದ್ಧ ತಿ ಇಲ್ಲ. ಇವರು ಈ ಹಬ್ಬವನ್ನು 
ಆಚರಿಸುವ ರೀತಿ ಅಸರೂಪವಾದುದು. ಗೌರಿಹಬ್ಬದಂದು ಹೆಣ್ಣುಮಕ್ಕಳು ನಸುಕಿಗೆ 
ಸ್ನಾನಮಾಡಿ ಬೆಳಗಿನ ಏಳುಗಂಟೆಯ ಹೊತ್ತಿಗೆಲ್ಲ "ಗೌರಮ್ಮನನ್ನು ತರಲೆಂದು? 
ಗುಂಪುಗುಂಪಾಗಿ ಸವಿತಾಪದ ಬಾವಿಯ ಬಳಿಗೆ ಹೋಗುತ್ತಾರೆ, ಜೊತೆಯಲ್ಲಿ 
ಪೂಜಾಸಾಮಗ್ರಿಗಳು ಇರುತ್ತವೆ. ಅಲ್ಲಿ ತಂತಮ್ಮ ಕಳಶಗಳಿಗೆ ನೀರು ತುಂಬಿಸಿ 
ಕೊಂಡು ಗೌರಿಯನ್ನು ಆವಾಹಿಸಿ ಒಂದೆಡೆ ಸ್ಥಾಪಿಸುತ್ತಾರೆ, ಕಾಡಿನಲ್ಲಿ 
ದೊರೆಯುವ ಗೌರಿಹೊವು, ಗಂಗನ ಕಾಯಿ, ಗಾಚಲ ಕಾಯಿ, ಮದ್ದರಸನ ಕಾಯಿ 
ಗಳಿಂದ ಗೌರಿಯ ಕಳಸವನ್ನು ಅಲಂಕರಿಸಲಾಗುವುದು. ಅನಂತರ ಕಳಸದ ಮುಂದೆ 
ಒಂದು ಸಣ್ಣ ಮಣ್ಣಿನ ಉಂಡೆ ಇಟ್ಟು ವೀಳೆಯದೆಲೆ, ಅಡಿಕೆ, ಬಾಳೆಹಣ್ಣು ಹಾಗೂ 
ತೆಂಗಿನ ಕಾಯಿಗಳನ್ನು ಸಮರ್ಪಿಸುವರು. ನೆನೆ ಅಕ್ಕಿ ನೆನೆಗಡಲೆಯನ್ನು ಗೌರಿಗೆ 
ನೈವೇದ್ಯ ಮಾಡಿ ಎಲೆ ಅಡಿಕೆ ಮತ್ತು ಒಂದು ನಾಣ್ಯವನ್ನು ಬಾವಿಗೆ ಬಿಡುವರು. 
ಒಂದು ತಟ್ಟಿಗೆ ಅಕ್ಕಿ ತುಂಬಿಕೊಂಡು ಅದರ ಮೇಲೆ ಪೂಜಿಸಿದ ಕಳಶವನ್ನಿಟ್ಟು 
ಗೌರಮ್ಮನನ್ನು ತೆಗೆದುಕೊಂಡು ಮನೆಗೆ ಬರುತ್ತಾರೆ. ಈ ಕಳಶವನ್ನು ಅಡಿಗೆ 
ಮನೆಯಲ್ಲಿ ಮೂರು ದಿನಗಳವರೆಗೆ ಇಡುವರು. 

ಗೌರಮ್ಮ ಮನೆಗೆ ಬಂದ ಬಳಿಕ ಮನೆಯಲ್ಲಿ ಕುಟ್ಟುವ, ಬೀಸುವ, ಹುರಿಯುವ 
ಕೆಲಸಗಳನ್ನು ಮಾಡುವಂತಿಲ್ಲ. ಈ ಹಬ್ಬಕ್ಕೆ ಅರಳುಹಿಟ್ಟು ವಿಶೇಷ, ಇದು ಬತ್ತದ 
ಅರಳಿನ ಪುಡಿ, ಜಿಲ್ಲ, ತೆಂಗಿನಕಾಯಿ, ಎಳ್ಳುಪುಡಿ ಇವುಗಳ ಮಿಶ್ರಣ, ಧರ್ಮ 
ಸ್ಥಳದಲ್ಲಿ ಇದೇ ಸಾಮಗ್ರಿಯನ್ನು ಬಳಸಿ ತಯಾರಿಸುವ ಸಂಚಕಜ್ಜಾಯದ ರೀತಿ. ಒತ್ತು 
ಸೇವಿಗೆ ಕೆಸುವಿನನಂಟನ ಮಜ್ಜಿಗೆ ಹುಳಿ, ಪಾಯಸ, ತಂಬಿಟ್ಟು ಇವುಗಳು ಗೌರಿ 
ಹಬ್ಬದಂದು ಕಡ್ಡಾಯವಾಗಿ ಮಾಡುವ ಇತರ ಅಡುಗೆಗಳು. ಎಲ್ಲ ಹಬ್ಬಗಳಲ್ಲೂ 
ಮಾಂಸವನ್ನು ಬಳಸುವ ಈ ಜನ ಅಪವಾದವೆಂಬಂತೆ ಗೌರಿಹಬ್ಬ ಹಾಗೂ ಸುಬ್ರಹ್ಮಣ್ಯ 
ಷಸ್ಮಿಯಂದು ಅಪ್ಪಟ ಸಸ್ಯಾಹಾರಿಗಳಾಗುತ್ತಾರೆ. ಆದುದರಿಂದ ಗೌರಿಹಬ್ಬದ ದಿನ 
ಮಾಡುವ ಒತ್ತುಸೇವಿಗೆಗೆ ಮಾಂಸದ ಸಾರಿನ ಬದಲು ಕಾಯಿಹಾಲು ಕೊಡುವರು. 
ಈ ಜನ ವೈದಿಕ ದೇವತೆಗಳನ್ನು ಪೂಜಿಸುವುದಕ್ಕಿಂತ ಮಿಗಿಲಾಗಿ ತಮ್ಮ ಕುಟುಂಬದ 
ಪೂರ್ವಿಕರನ್ನೆ ದೇವತೆಗಳೆಂದು ಭಾವಿಸಿ ಪೂಜಿಸುತ್ತಾರೆ. ಇವರಿಗೆ ಪ್ರತಿಹಬ್ಬದಲ್ಲೂ 
ಕಳಶವಿಟ್ಟು ಮೂರು ಎಡೆ ಇಡುವರು. ಗೌರಿಹಬ್ಬ ಮಧ್ಯಾಹ್ನದ ಹಬ್ಬ. 

ಗಣೇಶ ಚತುರ್ಥಿಯಂದು ಬೆಳಿಗ್ಗೆ ಸ್ನಾನ ಮಾಡಿ ಗಣೇಶನ ಸಟವನ್ಸಿಟ್ಟು 
ಅದರೊಂದಿಗೆ ಪುಸ್ತಕಗಳನ್ನಿ ಟ್ಟು ಪೂಜಿಸುವರು. ವೈದಿಕರಲ್ಲಿ ಶಾರದಾ ಪೂಜೆಯಂದು 


೧೩೬ ಮಾನವಿಕ ಕರ್ಣಾಟಕ 


ಹೀಗೆ ಪುಸ್ಮಕಗಳನ್ನು ಪೂಜಿಸುವುದು ರೂಢಿಯಲ್ಲಿದೆ. ಗಣೇಶನ ಹಬ್ಬದಲ್ಲಿ ತೆಂಗಿನ 


ಕಾಯಿ ಒಡೆಸುವ ಸಂಭ್ರಮ, ಚೌತಿಕಾಯಿ ಎಂದು ಊರಿನ ಎಲ್ಲ ದೇವಾಲಯ 
ಗಳಿಗೆ, ಮನೆದೀವರಿಗೆ, ಕೊಟ್ಟಿಗೆಗೆ, ಬಾಗಿಲಿಗೆ ತೋಟದ ಸಮಿನಾಪವಿರುವ ಮಾಸ್ತಿ 
ಕಲ್ಲುಗಳಿಗೆ ಕಾಯಿ ಒಡೆಸುತ್ತಾರೆ, ಗಣೇಶನ ಹಬ್ಬ ಸಾಯಂಕಾಲದ ಹಬ್ಬ. 
ನೈವೇದ್ಯಕ್ಕಾಗಿ ಅರಳಿನ ಹೂರಣ ಬಳಸಿ " ಹೊರಲು ಗಡಬು' (ಹೂರಣ ಕಡಬು) 
ತಯಾರಿಸುವರು. ಇದು ಗಣೇಶನಿಗೆ ಪ್ರಿಯವಾದುಡೆಂದು ನಂಬಿಕೆ. ಬಟ್ಟಲು 
ಹಿಟ್ಟು ಮತ್ತು ಮಾಂಸದ ಸಾರು ಮಾಡಿ ಹಿರಿಯರಿಗೆ " ಎಡೆ ಇಕ್ಕು 'ವರು. 

ವ್ಯವಸಾಯವೇ ಪ್ರಧಾನವೃತ್ತಿಯಾಗುಳ್ಳ ಮಲೆನಾಡ ಗೌಡರ ಬದುಕು 
ಬಡಗಿಗಳು, ಕುಂಬಾರರು, ಕ್ಕೌರಿಕರು ಮೊದಲಾದವರ ಸಹಕಾರವಿಲ್ಲದೆ ಸಾಗುವುದಿಲ್ಲ. 
ಆದುದರಿಂದ ವರ್ಷಕ್ಕೊಮ್ಮೆ ಗ್ರಾವಿನಾಣ ಬದುಕಿನ ಅಂಗವಾಗಿರುವ ಇತರ ವೃತ್ತಿ 
ಗಳವರನ್ನು ಕರಿದು ಗೌರವಿಸುವರು. ಈ ಕಾರ್ಯ ಗಣೇಶನ ಹಬ್ಬದ ಮರುದಿನ 
" ಬತಾರರ ಹಬ್ಬ 'ದಂದು ನಡೆಯುತ್ತದೆ. ಒಂದು ದಿನ ಮುಂಚಿತವಾಗಿ ಹಿತಾರರ 
ಹಬ್ಬದ ಬಗೆಗೆ ಸಾರುಹಾಕಿಸುವರು. ಹಬ್ಬದ ದಿನ ದೋಸೆ ಮತ್ತು ಗಂಗಳದ ಹಿಟ್ಟು 
ಮಾಡುವರು. ಗಣೇಶನ ಹಬ್ಬಕ್ಕಾಗಿ ಮಾಡಿದ ಮಾಂಸದ ಸಾರು ಈ ದಿನಕ್ಕೂ 
ಉಳಿದಿರುತ್ತದೆ. ಹರಿಜನರು ಓಲಗ ಮಾಡಿಕೊಂಡು ಮನೆ ಮನೆಗೆ ಹೋಗುವರು. 
ಹರಿಜನ ಗಂಡಸರಿಗೆ ಅಕ್ಕಿ ಬತ್ತ ಹಣವನ್ನು ಇನಾಮಾಗಿ ನೀಡಲಾಗುವುದು. 
ಹೆಂಗಸರಿಗೆ ಹೆಬ್ಬದ ಅಡುಗೆಯನ್ನು ಕೊಡುವರು. ಊರಿನ ಮಡಿವಾಳ, ಕುಂಬಾರ, 
ಕ್ಪೌರಿಕ, ಬಡಗಿ, ಕುಳವಾಡಿ ಮೊದಲಾದವರೂ ಪ್ರತ್ಯೇಕವಾಗಿ ಎಲ್ಲರ ಮನೆಗಳಿಗೂ 
ತೆರಳಿ ಅಕ್ಕಿ ಹಾಗೂ ಒಂದೊಂದು ತೆಂಗಿನಕಾಯಿ ಪಡೆಯುವರು. ಹೀಗೆ ಸಮುದಾಯ 
ಜೀವನವನ್ನು ಬೆಸೆಯುವ ಸಾಧನವಾಗಿದೆ ಹಿತಾರರ ಹಬ್ಬ. ಈ ಅರ್ಥದಲ್ಲಿ ಹಿತವರನ್ನು 
ಕರೆದು ಗೌರವಿಸುವ ಹೆಬ್ಬವೆ " ಹಿತಾರರ ಹಬ್ಬ? ಆಗಿರಬಹುದು. ಗೌರಿಹಬ್ಬ ದಂದು 
ಪ್ರತಿಷ್ಠಾಪಿಸಿದ ಗೌರೆಮ್ಮನನ್ನು ಹಿತಾರರ ಹಬ್ಬ ದಂದು ತೆಗೆದು ನೀರನ್ನು ತ 
ಗಳಿಗೆ ಚೆಲ್ಲಿ ಹಬ್ಬಕ್ಕೆ ಮುಕ್ತಾಯ ಕಲ್ಪಿ ಸುವರು, ಅನಂತರ ಆ ವರ್ಷ ಮದುವೆ 
ಮಾಡಿಕೊಟ್ಟ ಹೆಣ್ಣು ಮಗಳೆನ್ನೂ ಅಳಿಯನನ್ನೂ ತವರಿಗೆ ಅಮಂತ್ರಿಸಲು ಮನೆಯ 
ಯಜಮಾನನಾಗಲಿ ಅಥವಾ ಹುಡುಗಿಯ ಸೋದರನಾಗಲಿ ಬೀಗರ ಮನೆಗೆ 
ಹೋಗುತ್ತಾನೆ. ಈ ಜನಾಂಗದಲ್ಲಿ ಮಗಳು ಅಳಿಯನನ್ನು ಕರೆಸುವುದು ಗೌರಿಹಬ್ಬದ 
ಸಮಯದಲ್ಲೆ. ಇದನ್ನು "ಅಳಿಗುಣಿ ಕರೆಸುವುದು” ಎಂದು ಹೇಳುತ್ತಾರೆ. ಆ 
ಸಂದರ್ಭದಲ್ಲಿ ಅವರನ್ನು ಎರಡು ದಿನ ಮನೆಯಲ್ಲಿಟ್ಟುಕೊಂಡು ಉಪಚರಿಸಿ ಮಗಳಿಗೆ 
ಹೊಸ ಸೀರೆ ರವಿಕೆ ಹಾಗೂ ತಾಂಬೂಲವನ್ನು ಕೊಡುವರು. ಅಳಿಯನಿಗೆ ಚಿನ್ನದ 
ಉಂಗುರವನ್ನು ಉಡುಗೊರೆಯಾಗಿ ನೀಡುವರು. 

ಬಯಲು ಸೀಮೆಯ ಒಕ್ಕಲಿಗರು ಪಕ್ಷ ಮಾಡುವಂತೆ ಇಲ್ಲಿನ ಒಕ್ಕಲಿಗರು 
ಮಾಳದ ಹಬ್ಬವನ್ನು ಮಾಡುವರು. ಇದಕ್ಕೆ " ಮಾಳಸಕ್ಷ' ಎಂಬ ಪರ್ಯಾಯ 


ಹೆತ್ತೂರಿನ ಹಬ ಗಳು ೧೩೭ 


ನಾಮವುಂಟು. ಮಹಳ ಅಥವಾ ಮಾಳ ಎಂಬ ಶಬ್ದದ ಉಲ್ಲೇಖ ಬೇಲೂರಿನ 
ಪರಿಚಯವಿದ್ದ ಜನ್ನನ ಯಶೋಧರ ಚರಿತೆಯಲ್ಲಿ ದೊರೆಯುತ್ತದೆ. 


ಒರ್ಮೆ ಯಶೋಮತಿ ಮೃಗಯಾ 

ನರ್ಮ ಮನಂ ಪರಿಸೆ ನಡೆದು ಮೃಗಮಂ ಸಡೆದಾ 

ಎರ್ಮೆಯ ಪೋಜಕಯಸಿಕ್ಕಿದ 

ನೂರ್ಮಾರಿಗೆ ಮತ್ತಮದನೆ ಮಹಳಕ್ಕಿತ್ತಂ ೩-೫೭ 
ಇದರಿಂದ ಎಂಟುನೂರು ವರ್ಷಗಳಷ್ಟು ಹಂದೆ ಮಹಳ ಪಕ್ಷದಲ್ಲಿ ಕೋಣನನ್ನು ಬಲಿ 
ಕೊಡುತ್ತಿ ದ್ದ ಸಂಪ್ರದಾಯವಿದ್ದು ದನ್ನು ತಿಳಿಯಬಹುದು, ಸುಮಾರು 1400ರಲ್ಲಿದ್ದ 

ಆಯತವರ್ಮನ ರತ್ನ್ನ ಕರಂಡಕ ಶ್ರಾ ವಕಾಚಾರದಲ್ಲಿ ' " ಯಜ್ಞ ನಿಧಿ ಮಹಳ ಪಕ್ಷ 

ನಿತೃಕಾರ್ಯ ವಿವಾಹೋತ್ಸ ವೆಜೊಳಂ ಮಾಂಸ ಭಕ್ಷಣೆ ' ಎಂಬ ಮಾತು ಸಿಕ್ಕುತ್ತದೆ. 
ಬಸ ಮಹಳ ಪಕ್ಷ ದಲ್ಲಿ ಮಾಂಸಸೇವನೆ ತುಂಬ ಪ್ರಾ ಚೀನವಾದುದು, ವರ್ಷದಲ್ಲಿ 
ಏನೇನು ಅಡಿಗೆ ಮಾಡುತ್ತಾರೊ ಅವೆಲ್ಲವನ್ನೂ ಅಂದು ಬಹ ನಿಯಮ. 
ವಿವಿಧ ಬಗೆಯ ಪಾಕವನ್ನು ಬೆಳಗಿನಿಂದ ಸಂಜೆಯವರೆಗೆ ಉಪವಾಸವಿದ್ದು ಸಿದ್ಧ 
ಪಡಿಸುವರು, ಸಾಯಂಕಾಲ ಕಳಶವಿಟ್ಟು ಹಿರಿಯರನ್ನು ಆಹ್ವಾನಿಸಿ ಮಾಡಿದ 
ಅಡುಗೆಯನ್ನೆ ಲ್ಲ ಬಡಿಸಿ ಎಡೆಯಿಕ್ಟುವರು. ಸೇಂದಿ, ಕಳ್ಳು ಮೊದಲಾದ ಮದ್ಯವನ್ನು 
ಕೂಡ ಟ್ರ ಪಕ್ಕದಲ್ಲಿಟ್ಟು ಸತ್ತ ಹಿರಿಯರ ಆತ್ಮಗಳನ್ನು ಸಂತುಷ್ಟ ಗೊಳಿಸ 
ಲಾಗುವುದು. ದುರಂತಕ್ಕೆ ಒಳೆಗಾಗಿಯೊ, ಆಕಸಿ ಮಕವಾಗಿಯೊ, ಕೋಗರುಜಿನಗಳಿಗೆ 
ತುತ್ತಾಗಿಯೊ ಅಕಾಲದಲ್ಲಿ ಸಾವನ್ನ ಫ್ಪಿ ದ ಚ ವೃತ್ತಿ ಗಳಿದ್ದ ಕೆ ಅಂಥವರಿಗೆ 
" ತಾಯಿಮನೆ' (ನಡುಮನೆ) ಯಲ್ಲಿ ಸ್ರತೇಕ ಕಳಸವಿಟ್ಟು ಹೊಸಬಟಿ ಕೈಯಿಟ್ಟು 
ಎಡೆಯಿಕ್ಳುವರು. ಇದನ್ನು ಕೊಲೆಗೆ ಇಕ್ಕುವುದು ಎನ್ನು ತ್ತಾರೆ, ದಕ್ಷಿಣ ಕನ್ನಡ 
ಜಿಲ್ಲೆಯಲ್ಲಿ ಬಳಕೆಯಲ್ಲಿರುವ « ಕೋಲ' ಶಬ್ದಕ್ಕೆ ಇಲ್ಲಿನ ಇರೆ ಸಂವಾದಿಯಾಗಿ 
ಕೊಲೆ 'ಯ ಎಡೆಯನ್ನು ಉಪವಾಸವಿದ್ದವರು ಮಾತ್ರ ಸ್ವಿ (ಕರಿಸುವರು. 


ದೆಸರಾ ಹೆಬ್ಬ ಗಳಾದ ಮಹಾನವಮಿ ಮತ್ತು ವಿಜಯದಶಮಿ ಹಬ ರ) ಗಳನ್ನು ಈ 
ಜನಾಂಗದವರು ಆಚರಿಸುವುದಿಲ್ಲ. ಇತರ ಜನಾಂಗಗಳ ಅಡುವ ಇತ್ತೀಚೆಗೆ 
ಆಯುಧಸಪೂಜೆಯಂದು ವಾಹನಪೂಜೆ ಮಾಡುವುದು ಅಲ್ಲಲ್ಲಿ ಕಂಡುಬರುತ್ತಿದೆ. 

ಮಲೆನಾಡು ಒಕ್ಕಲಿಗರಿಗೆ ದೀಪಾವಳಿ ಮುಖ್ಯವಾದ ಹಬ್ಬ. ವಯೋವೃ ದೃರು 
ಈ ಹಬ್ಬ ವನ್ನು ದೀವಳಿಗೆ ಹಬ್ಬ ಎಂದೇ ಕರೆಯುವರು. ಘಟ ರಿನ ಸುತ್ತ ಮುತ್ತ ಲ 
ಗೌಡ ಜತಾಂಗಡವರಿಗೆ ಇದು ಯಿನಡೆ ಹಬ್ಬ. ಆದುದರಿಂದ ಬಲಿಪಾಡ್ಯಮಿಯಂದೇ 
ಸಾಮಾನ್ಯವಾಗಿ ಎಣ್ಣೆ ಮಜ್ಜ ನ ಮಾಡುತಾ, ರಿ. ಇಲ್ಲಿನ ದೀಪಾವಳಿ ಆಚರಣೆ 
ಪ್ರಕೃ ತಿಯೂಡನೆ ಸಂಬಂಧ ಕೊಂದಿದೆ. ಅಂದು ಬೆಳಿಗ್ಗೆ ವಿವಿಧ ಬಗೆಯ ಕಾಡು 
ಸೊಪ್ಪ ನ್ನು ತರಲು ಒಟ್ಟಾಗಿ ಹೊರಡುವರು. " ಹೆಚ್ಚು ತರುವುದು ' ಎಂದು ಇದು 


೧೩೮ ಮಾನವಿಕ ಕರ್ಣಾಟಕ 


ರೂಢಿಯಲ್ಲಿದೆ, ಇದು ಕಾಡಿನ ಸಿರಿಯನ್ನು ನಾಡಿಗೆ ತರುವ ಸಂಕೇತವಾಗಬಹುಜೀನೊ? 


ರಚಸ 


ಹೆಚ್ಚು ತರಲು ಹೊರಡುವ ಮುನ್ನ ಊರುಬಾಗಿಲು ಹತ್ತಿರ ಊರ ಮುಖ್ಯರ ; 


ನೇತೃತ್ವದಲ್ಲಿ “ಗುಂಡು ಹಾರಿಸಿ', ಓಲಗ ಮಾಡಿ ಸೂಚನೆ ನೀಡಲಾಗುವುದು. ಅದಕ್ಕೆ 
ಅನುಗುಣವಾಗಿ ಗಂಡಸರೆಲ್ಲ ಅಲ್ಲಿ ನೆರೆಯುವರು. ಓಲಗ ಸಹಿತ ಕಾಡಿಗೆ ಹೋಗಿ 
ನೂರಾರು ಬಗೆಯ ಮರಗಿಡಗಳ ಸೊಪ್ಪನ್ನು ಮುರಿದು ಉತ್ಸಾಹದಿಂದ ಕೂ ಊಊ 
ಕೂ ಊ ಊ' ಎಂದು ಕೂಗುತ್ತ ಕಾಡು ಸೊಪ್ಪಿನ ಹೊರೆಯನ್ನು ಹೊತ್ತು ತರುವರು, 
ಅಂತೆಯೆ ದಾರಿಯಲ್ಲಿ ತಂತಮ್ಮ ಗದ್ದೆಗಳಲ್ಲಿ ಬೆಳೆದು ಥಿಂತ ಪೈರಿನ ತೆನೆಯನ್ನು ಕಿತ್ತು 
"ಹೆಚ್ಚಿಗೆ' ಸೇರಿಸುವರು, ಮೊದಲು ದೇವಸ್ಥಾ ನಕ್ಕೆ ತೆರಳಿ ಕಟ್ಟೆಯ ಮೇಲೆ ಒಂದೊಂದು 
ಕೊನೆಯನ್ನು ಇಟ್ಟು ತಂತಮ್ಮ ಮನೆಗಳಿಗೆ ಹಿಂತಿರುಗುವರು. ಮನೆಯಲ್ಲಿ 
ಪ್ರತಿಯೊಂದು ಸೂರಿಗೆ, ಕೊಟ್ಟಿಗೆಗೆ ಆ ಸೊಪ್ಪನ್ನು ಸಿಕ್ಕಿಸಬೇಕು. ಉಪ್ಪರಿಗೆಯ 
ಮೇಲಿನ ಹೆಗ ಷ್ಟ! ಕಟ್ಟ ಬೇಕು. ಒಲೆಗೂ ಆ ಸೊಪ್ಪ ನ್ನು ಹಾಕಲಾಗುವುದು. 
ಬೇಲೂರು ಸುತ್ತಮುತ್ತ " ಲಕ್ಟೇವು ತರುವುದು ” ಎಂದು ಲಕ್ಕೈಸೊಪ್ಪ , ಉತ್ತರಾಣಿ 
ಕಡ್ಡಿ ಹಾಗೂ "ಭತ್ತ ಡೆ ತೆನೆಗಳನ್ನು ಮಾತ್ರ ಹೀಗೆ ತರುವುದು ರೂಢಿಯಲ್ಲಿದೆ. ಈ 
ಕಡ್ಡಿ ಗಳನ್ನು ಸಗಣಿಯಲ್ಲಿ ಮಾಡಿದ “ಕಿರಕನಿಗೆ ಇಡುತ್ತಾರೆ. 

ಸಗಣಿಯ ಬೆನಕನನ್ನು ಮಾಡುವಂತೆಯೆ ಕೆರಕನನ್ನು ಮಾಡುವರು. ಹೆತೂ ರಿನ 
ಭಾಗದಲ್ಲಿ ಕೆರಕನನ್ನು ಹೊಸ್ತಿ ಲ ಮೇಲೆ ಇಡದೆ ಕಿಟಕಿ ಬಾಗಿಲುಗಳ ಅಕ್ಕಪಕ್ಕದಲ್ಲಿ 
ಬೆರಣಿ ತಟ್ಟು ವಂತೆ. ತಟ್ಟುತ್ತಾ ಕೆ. ಕೆರಕನನ್ನು ಮಾಡುವವರು ಹೆಂಗಸರು. 
a ಹೆಬ್ಬ ಕ್ರೈ ಂದು ಕಾವಲಿ ದೋಸೆ, ಗಂಗಳದ ದೋಸೆ ಎಲೆಗೋರದ ಹಿಟ್ಟು, 
ಪಾಯಸ ಹಾಗೂ ಮಾಸದ ಸಾರಿನ ಅಡಿಗೆ ತಯಾರಿಸಿ ಇವೆಲ್ಲವನ್ನೂ ಒಂದು ಬಾಳೆ 
ಎಲೆಗೆ ಬಡಿಸಿ ಪ್ರತಿಯೊಂದು ಕೆರಕನ ಮುಂದೆಯೂ ಇಟು ನೈವೇದ್ಯ ಮಾಡುವರು. 
ಆ ಬಳಿಕ ಗಂಡಸ ರು ತಮಗೆ ಸೇರಿದ ಗದ್ದೆ ಗಳಲ್ಲಿ NS ಕೋಲು ನೆಟ್ಟು ಅದಕ್ಕೆ 
ಗಿಡದ ಬಳ್ಳಿ ಬಿಟ್ಟು ಬರುತ್ತಾರೆ, ಹೀಗೆ ಗಜ್ಜಿ ಗಳಿಗೆ ಕೋಲು ನೆಟ್ಟು ಬಳ್ಪ ಬಿಡುವ 
ಸಂಪ್ರ ಶಾಸ ಕೊಡವ ಗೌಡರಲ್ಲಿಯೂ ರೂಢಿಯಲ್ಲಿದೆ. ಹಾಸನ ಜಿಲ್ಲೆಯ ಬೇಲೂರು 
ಸುತ್ತಮುತ್ತ ದೀಪಾವಳಿಯಂದು ಮಾಡಿದ ಅಡುಗೆಯನ್ನೆಲ್ಲ ಒಂದು ಕೊಡಕ್ಕೆ ಹಾಕಿ 
ಅದನ್ನು ತಂತಮ್ಮ ಜನಿಸಾನುಗಳಲ್ಲಿ ಚೆಲ್ಲಿ ಗದ್ದೆಯ ನಡುವೆ ದೊಡ್ಡ ದೊಂದು ಪಂಜು 
ಹೊತ್ತಿಸಿ ಬರು ವೆ ವಾಡಿಕೆಯಿದೆ. ನೀವಾ ಕೆರಕ ಹಾಗೂ. "ಹೆಚ್ಚು > ತಂದೆ 
ಸೊಪ್ಪು ಗಳಿಗೆ ಒಣಗಿದ ಬಳಿಕವೂ ಮಹತ್ವ ವಿಜಿ. ಅವನ್ನು ಒಲೆಗೆ ಹಾ ಸುಟು 
ಬೂದಿಯನ್ನು ಸಂಗ್ರ ಹಿಸಿಟ್ಟು ಕೊಳ್ಳು ಫಹ. ಮುಂದೆ “ಜಳ ಕೊಯ್ದು ಮೆದೆ 
ಒಟ್ಟು ವಾಗ ಆ ಇದಿರು ಎಣಿ ಗೆರಸಿ ಮೊರ ಮೊದಲಾದ ಆಕಾರಗಳಲ್ಲಿ 
ರಂಗೋಲಿ ಇಡುತ್ತಾರೆ, ಬೂದಿಯನ್ನು ಮೆದೆಯ ಸುತ್ತಲೂ ಹಾಕಲಾಗುವುದು. 
ನೂರಾರು ಬಗೆಯ ಕಾಡುಸೊಸ್ಪಿನ ಬೂದಿಯಲ್ಲಿ ಕೀಟನಾಶಕ ಗುಣವಿರಬಹುದೇ 
ವಿಂಬುದು ಪರಿಶೀಲನಾರ್ಹ. 


A 


ಹೆತ್ತೂರಿನ ಹಬ್ಬಗಳು ೧೩೯ 


ದೀಪಾವಳಿ ನಂತರದ ಮೊದಲ ಹುಣ್ಣಿಮೆಯಂದು "ಮಕ್ಕಳ ಹುಣ್ಣಿಮೆ'ಯನ್ನು 
ಆಚರಿಸುವರು. ತೀರ್ಥಹಳ್ಳಿ ತಾಲ್ಲೂಕಿನ ಒಕ್ಕಲಿಗರು ಭೂಮಿಹುಣಿ ಮೈಯನ್ನು 
ಮಾಡುವಂತೆ. ಆದರೆ ಎರಡೂ ಬೇರೆ ಬೇಕೆ ಕಾಲದಲ್ಲಿ ಬೇಕಿ ಬೇಕಿ" ರೀತಿಯಲ್ಲಿ 
ನಡೆಯುವಂಥವು. ಮಕ್ಕಳ ಹುಣ್ಣಿಮೆ ಮಕ್ಕಳಿಗೆ ಒಳ್ಳೆಯದಾಗಲೆಂಬ ಆಶಯದ 
ಮೇಲೆ ನಿಂತಿದ್ದರೂ ಇದರಲ್ಲಿ ಆಯುಧ ಪೂಜೆ ಹಾಗೂ ತಿಪ್ಪಮ್ಮನ ಪೂಜೆಗಳು 
ಸೇರಿಕೊಂಡಿವೆ. ಆ ದಿನ ಗಂಡಸರು ಸೂರ್ಯೋದಯದ ವೇಳೆಗಾಗಲೇ ತಿಪೆ.ಯ ಬಳಿಗೆ 
ಹೋಗಿ ಒಂದು ಪುಟ್ಟ ಚಪ್ಪರವನ್ನು ಹಾಕಿ ಬರುತ್ತಾರೆ. ಸನ್‌ ದೈನಂದಿನ 
ಜೀವನದಲ್ಲಿ ಬಳಸುವ ಸೇರು ಪಾವು ತಕ್ಕಡಿ ಮೊದಲಾದ ಅಳತೆ ಮಾಪನಗಳನ್ನು 
ವ್ಯವಸಾಯದಲ್ಲಿ ಉಪಯೋಗಿಸುವ ನೇಗಿಲು, ನೊಗ, ಗೆರಸಿ, ಚಿಬಲು, ಮೊರ, 
ಕೊಂಗ, ಹೆಡಗೆ ಮೊದಲಾದ ಉಪಕರಣಗಳನ್ನು ತೊಳೆದು ನಡುಮನೆಯಲ್ಲಿ ಸಾಲಾಗಿ 
ಇಡಲಾಗುವುದು. ಅಕ್ಕಿಹಿಟ್ಟನ್ನು ನೀರಿನಲ್ಲಿ ಕಲೆಸಿ ಅಳತೆಯ ಮಾನವನ್ನು ಹಿಟ್ಟಿ ಗೆ 
ಅದ್ದಿ ಹಸುಗಳ ಮೇಲೆ ಮುದ್ರೆ ಒತ್ತಲಾಗುವುದು. ಇದಕ್ಕೆ ಉಂಡಲಿಕೆ ಹಾ ಕುವ 
ಮಡಿ ಹೇಳುವರು. " ಉಂಡಲಿಗೆಯ ಪಶುವಾನಯ್ಯ ' ಎಂಬ ಮಾತು ಬಸವಣ್ಣ ನವರ 
ವಚನದಲ್ಲಿ ದೊರೆಯುವುದರಿಂದ ಈ ಸಂಪ್ರದಾಯದ ಪ್ರಾಚೀನತೆಯನ್ನು ಮನಗಾಣ 
ಬಹುದು. ಆಯುಧಗಳ ಮುಂದಿನ ಎಡೆಗಾಗಿ ಗಂಗಳದ ಹಿಟ್ಟು, ಕಾವಲಿದೋಸ್ಕೆ 


ಎಲೆಗೋರದಹಿಟ್ಟು, ಪಾಯಸ ಹಾಗೂ ಮಾಂಸದ ಸಾರನ್ನು ತಯಾರಿಸುವರು, 


ಮಧ್ಯಾಹ್ನ ಅಯ ಭಗಳಿಗೆ ಎಡೆ ಹಾಕಲಾಗುವುದು. ಹೆಂಗಳೆಯರು ಶಿನ ಶೈಮ್ಮನ 
ಪೂಜೆಗೆ ಆಣಿಗೊಳಿಸುವರು, ಮಣ್ಣಿನಿಂದ ತ್ರಿ ಕೋನಾಕಾರವನ್ನು ರಚಿಸಿ ಅದರ 
ಮೇಲೊಂದು ಮಣ್ಣಿ ನ ಉಂಡೆಯನ್ನು ಜೋಡಿಸಿ ತಿಪ್ಪಮ್ಮನ ಪ್ರ ತಿಮೆಯನ್ನು 
ಮಾಡಲಾಗುವುದು. ಇದರ ಮೇಲ್ಭಾ ಗಕೈೆ ಕಡ್ಡಿ ಯಿಂದ ಗೆರೆ ಎಳೆದು ಕಣ್ಣು ಮೂಗು 
ಗಳನ್ನು ತಿದ್ದಲಾಗುವುದು. ಕಣ್ಣಿ ಕ್ವ ನಗಳ ಸೀಗೆಕಾಯಿಯ ಕಪ್ಪು ಬೀಜಗಳನ್ನು 
ಅಂಬಿಸಿ ತಲೆಗೆ ಸುಮಾರು ಎಂದು! ಅಡಿ ಉದ್ದದ ತೆಳುವಾದ ಓಟಿಕಡಿ ಗಳನ್ನು ಸಿಕ್ಕಿಸಿ 
ಚೆಂಡು ಹೂವು ಇಟ್ಟು ಅಲಂಕರಿಸುವರು, ಕೊರಳಿಗೆ ಹರಳುಎಲೆಯ ತೊಟ್ಟಿನ 
ಟೊಳ್ಳಾದ ಭಾಗವನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸಿ ಪೋಣಿಸಿ ಮಾಲೆ a 
ಹೀಗೆ ತಿಪ್ಪಮ್ಮನನ್ನು ಖತ್ರೀ ಒಂದು ಮೊರದ ಮೇಲೆ ಅಗ್ರ ಬಾಳೆಲೆ ಇಟ್ಟು 
ಆಯುಧಗಳ ಪತ್ರ ದಲ್ಲಿ ಕೂರಿಸಲಾಗುವುದು. ವಿಭೂತಿ ಹೂವು ಕುಂಕಮಗಳೆನ್ಸಿಟ್ಟು 
ತಿಪ ಶ್ರಮ್ಮನನ್ನು ಪೂಜಿಸಲಾಗುವುದು. ಈ ಜನ ಕಿಪ್ರಮ್ಮನನ್ನು ಶಿಷ್ಟ ದೇವತೆಯಂತೆ 
ಸರಿಗಣಿಸುವಕೆಂದು ತೋರುತ್ತದೆ. . ಏಕೆಂದರೆ ಆಯುಧಗಳಿಗೆ ಮಾಂಸಾಹಾಕಡೆ 
ಎಡೆಯನ್ನು ಇಡುವ ಇವರು ತಿಸ್ಪಮ ನಿಗೆ ಹಾಲುಪಾಯಸವನ್ನ ಸ್ಟೇ ಅರ್ಪಿಸುವರು. 
ಸಂಡೆ ದೀಪ ಹೊತ್ತಿ ವ ತಹ ಮ ಅದಕ್ಕಾಗಿ 'ಕಾಟೀಕಾಯಿಗಳನ್ನು 
ಕೊಯ್ದು ತಿರುಳು ತೆಗೆದು ಬಿಸಿಲಿನಲ್ಲಿ ಒಣಗಿಸಿ ಇಟ್ಟು ಕೊಂಡಿರುತ್ತಾರೆ. ಗೋಧೂಳಿ 
ಸಮಯದಲ್ಲಿ ಮೊದಲು ತಿಪುಮ ನ ಮುಂಡೆ ಎರಡು ಕೌಟೀಕಾಯಿ ದೀಪಗಳನ್ನು 


೧೪೦ ಮಾನವಿಕ ಕರ್ಣಾಟಕ 


ಇಡಲಾಗುವುದು, ಅನಂತರ ಪ್ರತಿಯೊಂದು ಬಾಗಿಲು ಕೆಟಕಿಗಳಿಗೂ ಜೋಡಿ 
ದೀಪಗಳನ್ನಿಡುವರು. ಸನಿಹದಲ್ಲಿರುವ ಮನೆಗಳಿಗೆ ಹೋಗಿ "ನಿಮ್ಮ ಸೊಸೆ ನೀವು. 


ಕರಕೊಳಿ' ಎಂದು ಹೇಳುತ್ತ ಅವರ ಬಾಗಿಲಿಗೂ ಜೋಡಿ ದೀಪವಿಟ್ಟು ಬರಬೇಕು. 
ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಅವರನ್ನು ತಿಪ್ಪಮ್ಮನ ಪಕ್ಕದಲ್ಲಿರಿಸಿ ಆರತಿ ಎತ್ತುವರು, 
ತಿಪ್ಪಮ್ಮನ ಪೂಜೆಯನ್ನು ಮಕ್ಕಳ ಹಬ್ಬ ಎನ್ನುವುದು ಈ ಅರ್ಥದಲ್ಲಿಯೆ ಇರಬೇಕು. 

ಕತ್ತ ಲು ಸಮಾಪಿಸುತ್ತಿದ್ದ ಂತೆ ತಿಪ್ಪ ಮ್ಮನ ವಿಸರ್ಜನೆಗೆ ಸಿದ್ಧತೆಗಳು ನಡೆಯು 


ತ್ತವೆ. ಹಸಿ ಅಕ್ಕಿಗೆ ಕಾಯಿ ಜಿಲ್ಲ ಬೆರಸಿ: ಒಂದೆಡೆ ಇಟ್ಟುಕೊಳ್ಳುತ್ತಾರೆ. ಮನೆಯ 
ಹೆಣ್ಣು ಮಗಳು ಮೊರ ಸಹಿತ ತಿಪ್ಪಮ್ಮನನ್ನು ತಲೆಯ ಮೇಲೆ ಹೊತ್ತುಕೊಂಡು 


ತಿಪ್ಪೆಯೆಡೆಗೆ ಸಾಗುತ್ತಾಳೆ. ಗಂಡಸರು ಬಂದೂಕು ಹಿಡಿದು, ಜಾಗಟೆ ಬಾರಿಸುತ್ತ, 


ಅಕ್ಕಿ ಬೆಲ್ಲವನ್ನು ತೆಗೆದುಕೊಂಡು ಆಕೆಯೊಡನೆ ನಡೆಯುವರು. ಮನೆಯ ಇತರರೂ ' 
ಅವರನ್ನು ಹಿಂಬಾಲಿಸುವರು. ತಿಪ್ಪೆಯ ಮೇಲೆ ಮೊದಲೇ ಸಜ್ಜುಗೊಳಿಸಿದ್ದ ಚಪ್ಪರದ ' 


ಣೆಗೆ ತಿಪ್ಪಮ್ಮನನ್ಸಿಟ್ಟು ಮತ್ತೊಮ್ಮೆ ಪೂಜಿಸಿ, ನೆರೆದಿದ್ದ ಮಕ್ಕಳಿಗೆ ನೆನೆಆಕ್ಕಿ 


ಬೆಲ್ಲವನ್ನು ಹೆಂಚಲಾಗುವುದು, ಅನಂತರ ಗಂಡಸರು “ಬೆನಕ ಬೆನಕ ಏಕಬೆನಕ | 
ಪಚ್ಚೆಕಲ್ಲು ಪಾನಿಬಟ್ಟು ಮುತ್ತಿನುಂಡೆ ಮುರಿಯಗೆಜ್ಜೆ ಉಫೇ ಉಘೇ? ಎಂದು ' 


ಕೂಗುತ್ತ ಗುಂಡು ಹಾರಿಸಿ ಒಂದಿಷ್ಟು ಅಕ್ಕಿಯನ್ನು ತಿಪ್ಪಮ್ಮನ ಮೇಲೆ ಸುರಿದು 


ಹಬ್ಬವನ್ನು ಮುಕ್ತಾಯಗೊಳಿಸುತ್ತಾರೆ, ಹೀಗೆ ತಿಪ್ಪಮ್ಮನ ವಿಸರ್ಜನೆಯಲ್ಲಿ ' 


ಗಣಪತಿಯ ಸ್ಮರಣೆ ಮಾಡುವುದಕ್ಕೆ ಕಾರಣ ತಿಳಿಯುವುದಿಲ್ಲ, 

ನಾಗಾರಾಧನೆ ಅತ್ಯಂತ ಪ್ರಾಚೀನವಾದುದು ಹಾಗೂ ಭಾರತದಾದ್ಯಂತ 
ವ್ಯಾಪಕವಾಗಿ ಇರುವಂಥದು. ಕೆಲವು ಜನಾಂಗಗಳು ನಾಗರಪಂಚಮಿಯನ್ನುು 
ಆಚರಿಸುತ್ತವೆ, ಮತ್ತೆ ಕೆಲವರಿಗೆ ಷಸ್ಮಿ ಪ್ರಶಸ್ತವಾದುದು. ಇವೆರಡನ್ನೂ ಆಚರಿಸುವ 


ಜನರಿದ್ದಾರೆ. ಹೆತ್ತೂ ರಿನ ಒಕ್ಕಲಿಗರಿಗೆ ಪರಂಪರೆಯಾಗಿ ಬಂದ ನಾಗಾರಾಧನೆಯ 


ಸಂಪ್ರದಾಯದ ಜೊತೆಗೆ ಘಾಓಸುಬ್ರಹ್ಮಣ್ಯ ಕ್ಷೇತ್ರ ಈ ಪ್ರದೇಶಕ್ಕೆ ಸಮಾಪವಿರು ' 


ವುದರಿಂದ "ಸುಬ ಸ, ರಾಯನ ಷಷ್ಠಿ 'ಯನ್ನು ಶ್ರ ಶ್ರದ್ಧೆ ನಿಷ್ಕೆ ಗಳಿಂದ ಮಾಡುತ್ತಾರೆ. ಇಲ್ಲಿನ 
ಪ್ರತಿ ಕುಟುಂಬದಲ್ಲೂ ಸುಬ ್ರಹ್ಮಣ್ಯನೆ ಸಟ ಹೊತ್ತ ಒಬ್ಬರಾದರೂ ೩ ವ್ಯಕ್ತಿ ಗಳಿರು 
ವುದನ್ನು ಗಮನಿಸಬಹುದು, ಹಳೆಯ ತಲೆಮಾರಿನವರಂತು ಗಂಡಿಗೆ ಸುಬ್ಬೆ ಗೌಡ, 
ಸುಬ್ಬಪ್ಪ, ಸುಬ್ಬಯ್ಯ, ಸುಬ್ರಹ್ಮಣ್ಯ ಎಂದೂ, ಹೆಣ್ಣಿಗೆ ಸುಬ್ಬ ನಮ್ಮ ಎಂದು ಹೆಸರಿಟ್ಟು 
ಶ್ರ ೈವಡ ಬಗೆಗೆ ತಮ್ಮ ನಿಸ್ಕೆ ಪ್ರದರ್ಶಿಸಿರುವುದನ್ನು ಕಾಣಬಹುದು. ಷಷ್ಮಿ ಈ ಜನರ 
ಬಾಯಲ್ಲಿ "ಶ್ರ ಷ್ಟಿ? ಸ ಅಪಪ್ರ ಯೋಗವಾಗಿ ಬಳಕೆಯಲ್ಲಿದೆ. ಅಂದು 'ಜೆಳಗ್ನೆಯೆ 
ಗುಡಿಸಿ, RORY ಮಿಂದು ಮಡಿಯುಟ್ಟು ನಿರಾಹಾರಿಗಳಾಗಿರುತ್ತಾರೆ, ತಾವು ಬೆಳೆದ 
ಕಾಯಿಪಲ್ಲೆ ಗಳನ್ನು ನೆರೆಹೊರೆಯ ಮನೆಗೆ ಕಳಿಸುವರು, ಪರಸ್ಪ ರ ಕೊಳುಕೊಡುಗೆ 
ಯಾದ ಬಳಿಕ ಎಲ್ಲ ತರಕಾರಿಯನ್ನೂ ಬಳಸಿ ಒಂದೆರಡು ಸಿಹಿ A SR: 
ಬಲೆಯನ್ನು ಹಾಕಿ ಸಾರು pe ಈ ಸಾರಿಗೆ ವಿಶೇಷ ಸ್ವಾದ ಒದಗಿರುತ್ತ ದೆಂದು 


ಹೆತ್ತೂರಿನ ಹಬ ಗಳು ೧೪೧ 


ನಂಬಿಕೆ. ಜೊತೆಗೆ ಅಕ್ಕಿಯ ಪಾಯಸವು ಇರುತ್ತದೆ. ಬೇರೆಲ್ಲ ಹಬ್ಬಗಳನ್ನು 
ಮಾಂಸವಿಲ್ಲದೆ ನಡೆಸದ ಇವರಿಗೆ ಇಂದು ಅದು ನಿಷಿದ್ಧ. ನಡುಮನೆಯಲ್ಲಿ ಎಲೆಯ ಮೇಲೆ 
ಅಕ್ಕಿ ಇಟ್ಟು ಸುಬ್ಬಪ್ಪನ ಹೆಸರು ಹೇಳಿ ಕಳಶ ಸ್ಥಾಪಿಸುವರು, ತನಿ ಎರೆಯುವ 
ಪದ್ಧತಿ ಇಲ್ಲದಿರುವುದರಿಂದ ಈ ಕಳಶಪೂಜೆ ಮಾಡಿ ಮನೆಯಲ್ಲಿ ಎಷ್ಟು ಮಂದಿ 
ಇದ್ದಾರೋ ಅಷ್ಟು ಎಡೆಯನ್ನು ಸುಬ್ಬ ಪೃನಿಗೆ ಹಾಕುವರು, ಸಸ್ಮಿ ಹೆಬ್ಬದಲ್ಲಿ 
ಅಪವಾದವೆಂಬಂತೆ ಹಿರಿಯರಿಗೆ ಎಡೆ ಇಡುವುದಿಲ್ಲ. ಮಧ್ಯಾಹ್ನ ಸುಬ್ಬಪ್ಪನ ಪ್ರಸಾದ 
ವೆಂದು ಎಡೆ ಸ್ವೀಕರಿಸುವರು, ಷಷ್ಮಿಯ ದಿವಸ ಕಡ್ಡಾಯವಾಗಿ ಒಪ್ಪತ್ತು ಮಾಡುವರು. 
ರಾತ್ರಿಗೆ ಹಸಿ ಅಕ್ಕಿ ತಮ್ಮಟಿ (- ತಂಬಿಟ್ಟು) ಮತ್ತು ತುಪ್ಪ ಬಾಳೆಹಣ್ಣು 
ಫಲಾಹಾರ ಸೇವಿಸುವಗು. ಹೀಗೆ ವರ್ಷಕ್ಕೊಮ್ಮೆ ಉಪವಾಸವಿದ್ದು ಸಸ್ಯಾಹಾರ 
ಹಬ್ಬವನ್ನು ಮಾಡಿದ ಬಳಿಕ ಮಾಂಸದೂಟಕ್ಕಾಗಿ ಆಸೆಪಡುತ್ತಾರೆ. ಅದಕ್ಕಾಗಿ 
ಸಪ್ತಮಿಯ ದಿನ ಸೂರ್ಯೋದಯದ ಹೊತ್ತಿಗೆ "ಕಾಗೆ ಕರೆಯನ ಹಬ್ಬ'ವನ್ನು 
ಮಾಡುವರು. ಹೆಂಗಸರು ಬೇಗ ಎದ್ದು ಹಕ್ಕಿಗಳು ಚಿಲಿಪಿಲಿಗುಡುವ ಮುನ್ನವೇ 
ಕೋಳಿಸಾರು ಕಡುಬು ತಯಾರಿಸುವರು, ಹಿರಿಯರಿಗೆ ಎಡೆಯಿಟ್ಟು ಕಾಗೆ ಕಾ ಎನ್ನುವ 
ಮೊದಲೇ ಎಲ್ಲರೂ ಊಟ ಮಾಡುವರು, ಹೆಚ್ಚಿನ ವಿಶೇಷ ಇಲ್ಲದಿರುವ ಈ ಹಬ್ಬವನ್ನು 
ಮಾಂಸದೂಟಕ್ಕಾಗಿಯೆ ಆಚರಣೆಯಲ್ಲಿ ತಂದಂತೆ ತೋರುತ್ತದೆ, ಇದು ಬ್ರಾಹ್ಮಣರ 
ಧನುರ್ಮಾಸದ ಪೂಜೆಯಂತೆ. 

ಸಂಕ್ರಾಂತಿ ಹಬ್ಬದಲ್ಲಿ ಶಿಸ್ಪಸಂಸ್ಕೃತಿಯಂತೆ "ಎಳ್ಳು ಬೀರುವ ಪದ್ಧತಿ' ಈ 
ಜನಾಂಗದಲ್ಲಿಲ್ಲ. ಆದರೆ ಈ ಹಬ್ಬದಲ್ಲಿ ಅವಲಕ್ಕಿ ಕುಟ್ಟಿ ಟ್ಟು ಕೊಳ್ಳುವ ರೂಢಿ ಇದೆ, 
ಹಬ್ಬ ಹತ್ತಿರ ಬಂದಂತೆಲ್ಲ ಪ್ರತಿ ಮನೆಯಲ್ಲೂ ಹೆಂಗಳೆಯರು ಅವಲಕ್ಕಿ ಸಿದ್ಧ ಪಡಿಸು 
ತ್ತಾರೆ. ಸಂಕ್ರಾಂತಿಯ ವೇಳೆಗೆ ಬೆಳೆ ಕೊಯ್ದು ಮೆದೆ ಒಟ್ಟಿರುತ್ತಾರೆ. ಆದುದರಿಂದ 
ಅಂದು ಮೆಜಿಪೂಜೆ ಮಾಡಲಾಗುವುದು. ಈ ಒಂದು ಸಂಪ್ರದಾಯ ಬೇಲೂರು 
ಶಾಲ್ಲೂಕಿನ ಇತರ ವೈದಿಕೇತರ ಜನಾಂಗಗಳಲ್ಲಿಯೂ ರೂಢಿಯಲ್ಲಿದೆ. ಸಂಕ್ರಾಂತಿ 
ಹೆತ್ತೂರಿನ ಒಕ್ಕಲಿಗರಿಗೆ ಸಂಜೆಯ ಹಬ್ಬ. ಕೋಳಿಸಾರು ಕಡುಬು ತಯಾರಿಸಿ ಆಲ, 
ಹಲಸು ಹಾಗೂ ಅತ್ತಿಮರಗಳ ಎಲೆಗಳಿಗೆ ಕಡುಬು ತುಂಬಿಸಿ ಮೆಡೆಯ ಮೇಲೆ 
ಎಡೆ ಹಾಕುತ್ತಾರೆ. ಅಲ್ಲಿಯವರೆಗೂ ಮನೆಯವರು ಉಪವಾಸ ಇರುತ್ತಾರೆ, 

ಶಿವರಾತ್ರಿ ಸಾಯಂಕಾಲದ ಹಬ್ಬ. ದೊಡ್ಡ ದೊಡ್ಡ ಊರುಗಳಲ್ಲಿ ಮಹಾಶಿವ 
ರಾತ್ರಿಯಂದು ಮಾಂಸದ ಮಾರಾಟವಿರುವುದಿಲ್ಲ. ಅಹಿಂಸಾತ್ಮಕವಾಗಿ ಆಚರಿಸ 
ಬೇಕೆನ್ನುವುದೇ ಇದರ ಉದ್ದೇಶ, ಆದರೆ ಹೆತ್ತೂರು ಭಾಗದ ಒಕ್ಕಲಿಗರು ಶೈವಾರಾಧಕ 
ರಾದರೂ ಬೇಡರ ಕಣ್ಣ ಪ್ಪನಂತೆ ಮಾಂಸವಿಲ್ಲದೆ ಶಿವರಾತ್ರಿ ಮಾಡುವುದಿಲ್ಲ. ಈ 
ಹಬ್ಬಕ್ಕಾಗಿಯೆ ಕಡುಬು, ಬಟ್ಟಿ ಲು ಜಟ್ಟು ಹಾಗೂ ಕೋಳಿ ಸಾರು ತಯಾರಿಸುವರು, 
ಯಥಾಪ್ರಕಾರ ದೇವಸ್ಥಾನಕ್ಕೆ ಹೋಗಿ ಬಂದು ಹಿರಿಯರಿಗೆ ಎಡೆಯಿಡುವ ಪದ್ಧತಿ ಇದೆ, 
ಜಾಗರಣೆ ಕಡ್ಡಾಯವಿಲ್ಲ. ಇಚ್ಛೆಯುಳ್ಳವರು ದೇವಸ್ಥಾನದಲ್ಲಿ ಜಾಗರಣೆ ಇರಬಹುದು. 


೧೪೨ ಮಾನವಿಕ ಕರ್ಣಾಟಕ 


ಬೇಲೂರು ತಾಲ್ಲೂಕಿನ ಮಲೆನಾಡು ಒಕ್ಕಲಿಗರು ಶಿವರಾತ್ರಿಯಂದು ತಂಬಿಟ್ಟು 
ಮಾಡುವರು. ಹೀಗೆ ಯುಗಾದಿಯಿಂದ ಆರಂಭವಾಗಿ ಶಿವರಾತ್ರಿಯವರೆಗಿನ ವಿವಿಧ 
ಹಬ್ಬಗಳು ಶಿಷ್ಟ ಸಂಸ್ಕೃತಿಯಲ್ಲಿ ಕಂಡುಬಂದರೂ ಇಲ್ಲಿನ ಒಕ್ಕಲಿಗರು ಆಚರಿಸುವ ರೀತಿ 
ಭಿನ್ನವಾಗಿದೆ, ವಿಶಿಷ್ಟವಾಗಿದೆ. 

ಮಲೆನಾಡು ಗೌಡರ ವ್ಯವಸಾಯ ಸಂಬಂಧಿ ಹಬ್ಬಗಳಲ್ಲಿ "ಹೊಸಕ್ಕಿ ಹಬ್ಬ' 
ಮತ್ತು "ಹೆಚ್ಚುತರೊ ಹಬ್ಬ'ಗಳು ಪ್ರಮುಖ. : ಇವು ಒಬ್ಬೊಬ್ಬರ ಮನೆಯಲ್ಲಿ 
ಒಂದೊಂದು ದಿನ ನಡೆಯುವಂಥವು.. ಏಕೆಂದರೆ ರೈತ ತನ್ನ ಗದ್ದೆ ಯಲ್ಲಿ ಯಾವ ತಳಿ 
ಬತ್ತವನ್ನು ಹಾಕಿರುತ್ತಾನೊ ಅದರ ಮೇಲೆ ಅವನ ಬೆಳೆ ಅವಲಂಬಿತವಾಗುತ್ತದೆ. 
ಸಾಮಾನ್ಯವಾಗಿ ದೀಪಾವಳಿ ವೇಳೆಗೆ ಗದ್ದೆಗಳಲ್ಲಿ ಪೈರು ತುಂಬಿ ತುಳುಕುತ್ತಿರುತ್ತದೆ, 
ಕೆಲವು ದಿನಗಳಲ್ಲಿಯೆ ಕಾಳು ಬಲಿತು ಕೊಯ್ಲಿಗೆ ಸಿದ್ಧವಾಗುತ್ತದೆ. ಗದ್ದೆಕೊಯ್ಲಿಗೆ 
ಮುನ್ನ ಕೈತ ತನಗೆ ಅನುಕೂಲವಾದ ದಿನದಂದು ಶಾಸ್ತ್ರೋಕ್ತವಾಗಿ ಕೆಲವು ತೆನೆಗಳನ್ನು 
ಕೊಯ್ಯುತ್ತಾನೆ. ಇದೆ ಹೆಚ್ಚು ತರುವುದು. ಹೆಚ್ಚು. ಎನ್ನುವ ಮಾತು ಸಮೃದ್ಧತೆ 
ಯನ್ನು ಸೂಚಿಸುತ್ತದೆ. ಅಂತೆಯೆ ಬೆಳೆ ಎಂಬ ಅತನ ಇದೆ. ಬೆಳೆ ಹೆಚ್ಚಿ 
ಮನೆ ತುಂಬಲಿ ಎಂಬ ಆಶಯದಿಂದ ಹೆಚ್ಚು ತರುವ ಕಾರ್ಯವನ್ನು ಬಹಳ ನಿಷ್ಕೆಯಿಂದ 
ಮಾಡಲಾಗುವುದು. ಅಂದು ಮನೆಯ ಯಜಮಾನ ಮುಂಜಾವಿಗೆ ಎದ್ದು ಸ್ನಾನ 
ಮಾಡಿ, ಯಾರನ್ನೂ ನೋಡದೆ, ಕತ್ತಲಿನಲ್ಲಿ ಗದ್ದೆಗೆ ಹೋಗಿ ತೆನೆಗಳನ್ನು ಕೊಯ್ದು 
ಗದ್ದೆ ಕೊಯ್ಲನ್ನು ವಿಧಿವಶ್ತಾಗಿಸುತ್ತಾ ನೆ, ಹಿಂತಿರುಗಿ ಬರುವಾಗ ಅದರಲ್ಲಿ ಸ್ವಲ್ಪ ಲ್ಪ ಭಾಗ 
ದೇವಸ್ಥಾ ನಡಲ್ಲಿಟ್ಟು ಮಾಸಲಳಿಯದಂತೆ ದೇವರಿಗೆ ಅರ್ಪಿಸಲಾಗುವುದು. ಜಾ 
ಮನೆಗೆ ತಂದ ತನೆಗಳಲ್ಲಿ ಕಾಳು ಬಿಡಿಸಿ, ಕುಟ್ಟಿ, ಅಕ್ಕೈ ತೆಗೆದು ಆದರಿಂದ ಪಾಯಸ 
ಮಾಡುವರು, ಹಿರಿಯರಿಗೆ ಪಾಯಸದ ಎಡೆ ಇಡುವರು. ಹೆಚ್ಚು ತಂದ ದಿನ 
ಮನೆಯಲ್ಲಿ ಮಾಂಸದ ಅಡಿಗೆಯನ್ನು ಮಾಡುವಂತಿಲ್ಲ. 

ಒಕ್ಕಲಾಟ ಮುಗಿದು ಮನೆಯ ಕಣಜಗಳು ಭತ್ತದಿಂದ ತುಂಬಿರುತ್ತವೆ. 
ಹೊಸಬತ್ತವನ್ನು ಮೊದಲ ಬಾರಿಗೆ ಉಪಯೋಗಿಸುವಾಗ ಹೊಸಕ್ಕಿ ಹಬ್ಬ ಮಾಡ 
ಲಾಗುವುದು, ತಾನು ಶ್ರಮವಹಿಸಿ ಅನೇಕ ಎಡರು ತೊಡರುಗಳ ನಡುವೆಯೂ 
ಬೆಳೆದ ಬೆಳೆಯನ್ನು ಭುಂಜಿಸುವ ಆ ಕ್ಷಣ ಒಕ್ಕಲಿಗರಿಗೆ ಸಂತಸದಾಯಕವಾಗಿರುತ್ತದೆ. 
ನೆರೆಹೊರೆಯವರನ್ನು ಆಮಂತ್ರಿಸಿ ತಮ್ಮ ಸಂತಸವನ್ನು ಹಂಚಿಕೊಳ್ಳು ತ್ತಾರೆ, ಹೊಸ 
ಅಕ್ಕೆ ಕಡುಬು ಮತ್ತು ಸನ್ನ ಮಾಡಿ ಹಿರಿಯರಿಗೆ ಎಡೆಯಿಟ್ಟು ನೆಂಟರಿಗೆ 
ಊಟಹಾಕಿ ಕಳಿಸುತ್ತಾ ಕೆ. 

ರೋಗರುಜಿನಗಳನ್ನು ನಿಯಂತ್ರಿಸಲು ಕೆಲವು ಹೆಬ್ಬ ಗಳನ್ನು ಮಾಡುವುದುಂಟು. 
ಅಂಥದೊಂದು ಹಬ್ಬ ವೆ ಮಾರಿಹಬ್ಬ. ವ್ಯವಸಾಯ ಪ ಪ್ರಧಾನ ARNE ಇಲ್ಲಿನ 
ಒಕ್ಕಲಿಗರು ದನಕರುಗಳಿಗೆ ಒಳ್ಳೆ ಿಯದಾಗಲ, ರೋಗಗಳು ಬಾರದಿರಲಿ, ಅವು ಬಹುಕಾಲ 
ಬಾಳಲಿ ಎಂಬ ಆಶಯದ ಹಿನ್ನೆಲೆಯಲ್ಲಿ ಪ್ರತಿವರ್ಷ ಆಶ್ಲೇಷ ಮಳೆಯಲ್ಲಿ ಮಾರಿಹಬ್ಬ 


ಹೆತ್ತೂರಿನ ಹಬ್ಬಗಳು ೧೪೩ 


ವನ್ನು ಮಾಡುವರು. ಜನಾಂಗದ ಮುಖಂಡರು ಈ ಹಬ್ಬದ ದಿನವನ್ನು ಗೊತ್ತು 
ಪಡಿಸಿ ಸಾರುಹಾಕಿಸುವರು. ಒಂದೊಂದು ಊರಿನಲ್ಲಿ ಒಂದೊಂದು ದಿನ ಹಬ್ಬ 
ಮಾಡುವರು, ಕೆಲವು ಕಡೆಗಳಲ್ಲಿ ಮಾರಿಹಬ್ಬವನ್ನು ಆರು ಅಥವಾ ಹನ್ನೆರಡು 
ವರ್ಷಗಳಿಗೊಮ್ಮೆ ಆಚರಿಸುವುದುಂಟು, ಅದು ಅದ್ದೂರಿಯ ಮಾರಿಹಬ್ಬ. 
ನೆಂಟರಿಷ ರನ್ನ ಲ್ಲ ಕರೆದು ಮನೆಗೊಂದು ಕುರಿ ಹೊಡೆದು ಮಾಡುವಂಥದು. ಹೆತ್ತೂರು 
ಸುತ್ತಮುತ್ತಲಿನಲ್ಲಿ ಮಾರಿಹಬ್ಬ ವರ್ಷಕ್ಕೊಮ್ಮೆ ಬರುವುದರಿಂದ ನೆಂಟರಿಷ್ಟರಿಗೆ 
ಆಮಂತ್ರ ಣವಿರುವುದಿಲ್ಲ. ದನಕರುಗಳ ಹಿಶಾಸಕ್ತಿಯಿಂದ ನಡೆಯುವ ಹಬ್ಬ 
ವಾಗಿರುವುದರಿಂದ ಅಂನು ಕೋಳಿಯನ್ನು ಕೊಟ್ಟಿಗೆಯಲ್ಲಿಯೇ ಕೊಯ್ಯಬೇಕು. 
ಸಂಜೆಯ ನಾಲ್ಕು ಗಂಟಿಯ ವೇಳೆಗೆ ಕಡಬು, ಬಿದಿರುಕಳಿಲೆಸಾರು ಹಾಗೂ ಕೋಳಿ 
ಸಾರು ಸಿದ್ಧವಾಗುತ್ತವೆ. ಅಡಿಗೆ ಮನೆಯಲ್ಲಿ ("ಕೋಣೆ ಮನೆ”) ಕಳಶ ಸ್ಥಾಪಿಸಿ 
ಹಿರಿಯರಿಗೆ ಮೂರು ಎಡೆ ಕೊಟ್ಟಿಗೆಯಲ್ಲಿ ಒಂದು ಎಡೆ ಇಕ್ಳುವರು, ಈ ಹಬ್ಬದಲ್ಲಿ 
ಕುಳವಾಡಿಗೆ ಎಲ್ಲಿಲ್ಲದ ಬೇಡಿಕೆ. ಆತನಿಗೆ ಎಡೆಹಾಕಿದರೆ ಒಳ್ಳೆಯದಾಗುವುಡೆನ್ನುವ 
ನಂಬಿಕೆ ಇದೆ. ಹಾಗಾಗಿ ಕುಳವಾಡಿಯನ್ನು ಪ್ರತಿ ಮನೆಯವರೂ ಆಮಂತ್ರಿಸಿರುತ್ತಾರೆ. 
ಅವನು ವಾಟಿ ಕಡ್ಡಿಯ ಹೊಸ ಚಿಬ್ಬಲನ್ನು ತೆಗೆದುಕೊಂಡು ಹೋಗಿ ತನ್ನ ಭಾಗದ 
ಎಡೆಯನ್ನು ಅದರಲ್ಲಿ ಹಾಕಿಸಿಕೊಳ್ಳುವನು, ಎಡೆಕೊಟ್ಟ ಮನೆಗೆ "ಇವರ ಮನೆ 
ದನಕರುಗಳಿಗೆಲ್ಲ ಒಳ್ಳೆಯದಾಗಲಿ' ಎಂದು ಹಾರೈಸಿ ಹೋಗುವನು. ಅವನು ಬಂದು 
ಹೋಗುವವರೆಗೆ ಮನೆಯವರ್ಯಾರೂ ಊಟಿ ಮಾಡಿರುವುದಿಲ್ಲ. 

ಪ್ರಕೃತಿಯ ಮಡಿಲಲ್ಲಿ ಹುಟ್ಟಿ ಬೆಳೆದ ಮಲೆನಾಡ ಒಕ್ಕಲಿಗರಿಗೆ ಇಲ್ಲಿನ ಕಾಡು 
ಮೇಡು ಬೆಟ್ಟ ಮರಗಿಡಗಳೆಲ್ಲ ವಿಚಿತ್ರ ಅನುಭವ ನೀಡುವ ಸಂಗತಿಗಳು. ಸೃಷ್ಟಿ 
ವೈಚಿತ್ರ್ಯದ ಹಿಂದೆ ಅಗೋಚರ ಶಕ್ತಿಯ ಅಸ್ತಿತ್ವವನ್ನು ಒಪ್ಪುತ್ತಾರೆ. ತಮಗೆ 
ಸೇರಿದ ತೋಟದ ಹಿಂದೆ ಕೂಡ ಅದೃಶ್ಯ ಶಕ್ತಿಯ ಕೆ ವಾಡವಿದೆಯೆಂದು ಭಾವಿಸುತ್ತಾರೆ, 
ಈ ಹಿನ್ನೆಲೆಯಲ್ಲಿ ವರ್ಷಕ್ಕೊಮ್ಮೆ ತೋಟದಲ್ಲಿ ಜರುಗುವ ವಿಶಿಷ್ಟ ಆಚರಣೆಗೆ 
"ಡೆಯ್ಕ ಕೊಡುವುದು? ಎಂದು ಕರೆಯುವರು. ಇದು ಅದೃಶ್ಯ ಶಕ್ತಿಗಳನ್ನು ತೃಪ್ತಿ 
ಪಡಿಸುವ ವಿಧಾನ. “ದಯ್ಯ ಕೊಡುವುದು” ಎಲ್ಲರ ಮನೆಯಲ್ಲೂ ಒಂದೇ ದಿನ 
ನಡೆಯುವುದಿಲ್ಲ. ಅವರವರ ಅನುಕೂಲವಾದ ದಿನಗಳಲ್ಲಿ ಈ ಕಾರ್ಯವನ್ನು ಇಟ್ಟು 
ಕೊಳ್ಳುತ್ತಾರೆ. ಹಂದಿ, ಕುರಿ ಅಥವಾ ಕೋಳಿಗಳಲ್ಲಿ ಯಾವುದನ್ನಾದರೂ ಬಲಿ 
ಕೊಡಬಹುದು. ಹಂದಿ ಅಥವಾ ಕುರಿ ಬಲಿ ಕೊಟ್ಟರೆ ಹೆಚ್ಚಿನ ಜನ ಸೇರುತ್ತಾರೆ. 
ಎಲ್ಲರೂ ಒಬ್ಬಾಗಿ ಬಲಿ ಕೊಡುವ ಪ್ರಾಣಿಯನ್ನೂ ಅಡಿಗೆಗೆ ಬೇಕಾದ ಸಾಮಗ್ರಿ ಯನ್ನೂ 
ತೆಗೆದುಕೊಂಡು ತೋಟಕ್ಕೆ ಹೋಗುತ್ತಾರೆ. ನೀರಿಗೆ ಹತ್ತಿರವಾದ ಜಾಗದಲ್ಲಿ ಕಲ್ಲಿಟ್ಟು 
ಒಲೆ ಹಾಕುತ್ತಾರೆ. ಸಕಲ ಶಕ್ತಿಗಳನ್ನೂ ನೆನೆದು ಪ್ರಾಣಿಬಲಿ ನೀಡಿದ ಬಳಿಕ ಎಲ್ಲರೂ 
ಸೇರಿ ಮಾಂಸದ ಸಾರು, ಅನ್ನ, ಕಡುಬು ತಯಾರಿಸುವರು, ಮೊದಲು ಒಂದು 
ದೊಡ್ಡ ಮರದಡಿಯಲ್ಲಿ ಕಲ್ಲುಗಳನ್ನಿ ಟ್ರು ಅವುಗಳಿಗೆ ಪೂಜಿಸಿ ಎಡೆಯಿಕ್ಳುವರು. ಇದು 


೧೪೪ ಮಾನವಿಕ ಕರ್ಣಾಟಕ 


ವಿಗ್ರಹಾರಾಧನೆಯ ಮೊದಲ ಹಂತದಲ್ಲಿ ದೈವವನ್ನು ಪೂಜಿಸುತ್ತಿದ್ದುದರ ಕುರುಹು, 
ಪೂಜೆಯಾದ ಬಳಿಕ ಪಂಕ್ತಿಭೋಜನ ಮಾಡುವರು. ಮಾಡಿದ ಅಡಿಗೆ ಉಳಿದರೆ 
ತೋಟದಿಂದ ಮನೆಗೆ ತರುವಂತಿಲ್ಲ. ಮನೆಯಿಂದಲೂ ಅಡಿಗೆ ಮಾಡಿಕೊಂಡು "ದಯ್ಯ 
ಕೊಡುವ' ಸ್ಥಳಕ್ಕೆ ತೆಗೆದುಕೊಂಡು ಹೋಗುವಂತಿಲ್ಲ. ತೀರ್ಥಹಳ್ಳಿ ತಾಲ್ಲೂಕಿನಲ್ಲಿ 
ಇಂಥ ಆಚರಣೆಗೆ "ತೋಟದ ಶಾಂತಿ” ಎಂದು ಕರೆಯುತ್ತಾರೆ. 

ಹಾಸನ ಜಿಲ್ಲೆಯ ಮಲೆನಾಡು ಒಕ್ಕಲಿಗರ ಅದರಲ್ಲೂ ಹೆತ್ತೂರಿನ ಒಕ್ಕಲಿಗರ 
ಹಬ್ಬಗಳನ್ನು ಅವಲೋಕಿಸಿದಾಗ ಮೂಲದ ಹಲವು ಸಂಪ್ರದಾಯಗಳು ಮುಕ್ಕ್ಯಾಗ 
ದಂತೆ ಉಳಿದುಬಂದಿರುವುದನ್ನು ಗುರುತಿಸಬಹುದು. ಬುಡಕಟ್ಟು ಜನಾಂಗ 


ದವರಾಗಿದ್ದಾಗ ಇವರು ಪ್ರಕೃತಿಯನ್ನೂ ತಮ್ಮ ಕುಲದ ಹಿರಿಯರನ್ನೂ ಆರಾಧಿಸಿದಂತೆ 


ತೋರುತ್ತದೆ. ಇಂದಿಗೂ ಇವರ ಹಬ್ಬಗಳಲ್ಲಿ ಹಿರಿಯರ ಪೂಜೆಗೆ ಮಹತ್ವವಿದೆ. 
ಹಬ್ಬಗಳಲ್ಲಿನ ಮಾಂಸಹಾರ ಕೂಡ ಆದಿವಾಸಿ ಸಂಪ್ರದಾಯದ ಪಳೆಯುಳಿಕೆಯಾಗಿ 
ಕಂಡುಬರುತ್ತದೆ. ನಾಗರಿಕತೆಗೆ ಒಳಗಾದಂತೆಲ್ಲ ಈಚಿನ ದಶಕಗಳಲ್ಲಿ ಹಬ್ಬ 
ಹುಣ್ಣಿಮೆಗಳಲ್ಲಿ ಮಾಂಸಾಹಾರ ಮಾಡಬಾರದೆಂದು ಕೆಲವು ಊರುಗಳಲ್ಲಿ ಸಾಮೂಹಿಕ 
ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆದರೆ ಹೆತ್ತೂರಿನ ಸುತ್ತ ಮುತ್ತ ಇಂದಿಗೂ 
ಪರಂಪರಾನುಗತ ಪದ್ಧತಿಗಳು ಅಸ್ಕಿತ್ತದಲ್ಲಿವೆ, ಇತರ ಮಲೆನಾಡುಗೌಡರಿಗಿಂತ 
ಬೇರೆಯಾಗಿ, ವೈಶಿಷ್ಟ್ಯ ಪೂರ್ಣವಾಗಿ ಆಚರಿಸುವ ಇಲ್ಲಿನ ಹಬ್ಬಗಳು ಕರ್ನಾಟಕದ 
ಸಾಂಸ್ಕೃತಿಕ ಅಧ್ಯಯನಕ್ಕೆ ಪೂರಕ ಸಾಮಗ್ರಿಯನ್ನು ಒದಗಿಸುತ್ತವೆ. 


ಡಿ. ಆರ್‌. ಸರ್ವಮಂಗಳ 


ಶೈಕ್ಷಣಿಕ ಮೇಲ್ವಿಚಾರಕನ ಪಾತ್ರಗಳು 


ಶಾಲೆಯಲ್ಲಿ ಬೋಧನೆಯ ಮಟ್ಟವನ್ನು ಉತ್ತ ಮ ಪಡಿಸಲು ಅಲ್ಲಿನ 
ಅಧ್ಯಾ ಪಕರಿಗೂ ಇತರ ಗ್‌ ಸೂಕ್ತ ಮಾರ್ಗದರ್ಶನ ನೀಡುವಾಗ 
ಭಲ ತನಿಖಾಧಿಕಾರಿ ಸಸ ಶಾಲಾ ಮೇಲ್ವಿಚಾರಕನು ನಡೆಸುವ ಎಲ್ಲ ರೀತಿಯ 
ಯತ್ನಗಳು; ಅಂದರೆ ತಮ್ಮ ವೃತ್ತಿಗೆ acs ಜ್ಞಾನ ಮತ್ತು ಅನುಷ್ಮಾನ 
ಗಳಲ್ಲಿ ಪ್ರಗತಿ ಸಾಧಿಸಲು ಪ್ರಚೋದಿಸುವುದು, ಶಿಕ್ಷಣದ ಉದ್ದೇಶಗಳನ್ನು ಪರೀಕ್ಷಿಸಿ 
ಶೆ ಪುನವ್ಯ ೯ವಸೆ ಗೊಳಿಸುವುದು, ಪಠ್ಯವಿಷಯಗಳು, ಬೋಧನ ವಿಷಯ ಮುಂತಾದವು 
ಗಳ ಪುರ್ನಪ್ಯವಸ್ಥೆ. ಬೋಧನೆಯ ವೌಲ್ಯ ನಿಷ್ಟ ರ್ಷ್ಣೆ ಮುಂತಾದ ಕಾರ್ಯ 
ಗಳೆಲ್ಲವನ್ನು ತೈಕ್ಚಣಿಕ ಮೇಲ್ವಿ ಚಾರಣೆ ಎಂದು ಬೇಸ ಬರತ 

ಪಠ್ಯಕ್ರಮ ಮತ್ತು ಶೈಕ್ಸಣಿಕ ಪ್ರಗತಿಯಲ್ಲಿ ಅಧ್ಯಾ ಪಕರಿಗೆ ನೆರವಾಗುವ 
ಅಧಿಕಾರಿಗಳನ್ನು ಮೇಲ್ವಿಚಾರಕರು ಎಂದು ಹೇಳಬಹುದು. ಕದರಿ ಕೆಲವರಿಗೆ ಪಠ್ಯ 
ಕ್ರಮ ಬಕಾ ಮತ್ತು ಶೈಕ್ಬ! ಚಿಕ ಅಭಿವೃ ದ್ರಿ ಗಳೇ ಪ್ರಧಾನ ಕರ್ತವ್ಯವಾಗಿರುತ್ತ ಡೆ. 
ಅಂತಹೆವರನ್ನು ಮೇಶ್ವಿ ಚಾರಕರು ಎಂದು EE 


ಈ ನಿರೂಪಣೆಯ ಪ್ರಕಾರ ಶಾಲೆಯ ಪ್ರಾ ಂಶುಪಾಲರನ್ನು ಮೇಲ್ವಿ ಚಾರಕರು 
ಎನ್ನಲಾಗದು. ಆ ಧಸಸಿಭ್ಯ ಪಠ್ಯಕ್ರ ಮ ಮತ್ತು ಶೈಳ್ಸ ಚಿಕ ಅಭಿವ ದ್ಧಿಗಳು ಅವರ 
ಕರ್ತವ್ಯವಾಗಿದ್ದ ರೂ, ಅವರ ವಿನಿಧ ಕರ್ತವ್ಯ ಗಳಲ್ಲಿ ಇದೂ ಒಂದಾಗಿರುತ್ತದೆ; ಅನೇಕ 
- ಪ್ರಾಂಶು ಮಾಹಿ ಇದು ದ್ವಿ ತೀಯ ಕರ್ತವ್ಯವಾಗಿರುವುದೂ ಉಂಟು. ಅನೇಕ 
ಪ್ರಾ todd: ರೈನಂದಿನ ಶಾಲಾ ನಿರ್ವಹಣೆಯಲ್ಲಿ ನಿರತರಾಗಿದ್ದು, ಪಠ ಕ್ರಮ 
548 NA ಣಿಕ ವಿಕಾಸದ ನಾಯಕತ್ವವನ್ನು ವಹಿಸಲಾಗದಿರುವುದಕ್ಕೆ ವ್ಯಥೆ ಪಡು 
ತ್ತಾಕಿ. ಆದುದರಿಂದ ಪಠ್ರಕ್ರ ಮ £4 ಮತ್ತು ಬ್ಬ ರಕ ವಿಷಯಗಳಲ್ಲಿ ನಿಶೇಷ 
ಪರಿಣಿತಿ ಹೊಂದಿರುವವರನ್ನು ರಾಜ್ಯ ಮ ಟ್ರ ಮತ್ತು ಳೀಯ ಮಟ್ಟ ಗಳಲ್ಲಿ ಪಠ್ಯ 
ಕ್ರಮ ಮತ್ತು ಶೈಕ್ಸ ಣಿಕ ನಿಕುಸಗಳಲ್ಲ ನಾಯಕತ್ವ ಬಲ  ವಹಿಸಿಕೊಳ್ಳಿ ಲು ನೇವಿಸ 


rR ಡೆ. 
10 


AE ಪ 


೧೪೬ ಮಾನವಿಕ ಕರ್ಣಾಟಕ 


ರಾಜ್ಯ, ಜಿಲ್ಲಾ ಮತ್ತು ಶಾಲೆಗಳ ಮಟ್ಟಿ ದಲ್ಲಿ ಕಾರ್ಯ ನಿರ್ವಾಹಕರ ವಿಶಿಷ್ಟ 
ಸೇವಾ ಸಿಬ್ಬಂದಿಯಾಗಿ ಮೇಲ್ವಿಚಾರಕರು ನೇಮಕಗೊಳ್ಳುತ್ತಾರೆ. ಇವರನ್ನು 
ಸಹಾಯಕ ಸೇವಾ ಸಿಬ್ಬಂದಿ ಅಥವಾ ಕೇವಲ ಸಿಬ್ಬಂದಿಯೆಂದ: ಕರೆಯುವುದುಂಟು. 
ದ್‌ A ಅಧಿಕಾರ, ಪದನಾವ:ಗಳು ಮತ್ತು ಕರ್ತವ್ಯಗಳು ರಾಜ್ಯ ರಾಜ್ಯಕ್ಕೆ 
ವೃಶ್ಯಾಸವಾಗುತ್ತ ಡೆಯಾದರೂ ಪ್ರಮುಖ ಮೇಲ್ವಿ ಚಾರಕ ಹು ದ್ದೆ ಗಳನ್ನು ಚಿತ್ರ- -1. 1 
ರಲ್ಲಿ ತೋರಿಸಿರುವಂತೆ ಗುರುತಿಸಬಹುದು. 

ಪಠ್ಯಕ್ರಮ ಮತ್ತು ಶೈಕ್ಸ ಣಿಕ ಕಾರ್ಯನಿರ್ವಾಹಕರು ರಾಜ್ಯಮಟ್ಟ ದ ಮು | 
ಮೇಲ್ವಿ ಚಾರತರಾಗಿರುತ್ತಾ ಕೆ. ಈ ಅಧಿಕಾರಿಯ ಹುದ್ದೆಗಳ ಹೆಸರುಗಳು ರಾಜ್ಯ-. 
ರಾಜ್ಯಕ್ಕೆ ವ್ಯತ್ಯಾಸವಿರಬಹುದು. ಇಡೀ ರಾಜ್ಯದ ಸಾರ್ವಜನಿಕ ಶಾಲೆಗಳ ಪಠ್ಯಕ್ರಮ 
ಮತ್ತು ಶೈಕ್ಸಣಿಕ ಕಾರ್ಯಕ್ರಮಗಳ ಮೇಲ್ವಿಚಾರಣೆಯ ಜವಾಬ್ದಾರಿ ಈ ಅಧಿಕಾರಿ 
ಯದು. ಇವನು ವಿದ್ಯಾ ಇಲಾಖೆಯ ಮುಖ್ಯಾಧಿಕಾರಿಗೆ ನೇರವಾಗಿ ಹೊಣೆಯಾಗಿರು 
ತ್ತಾನೆ. ಇವನು ರಾಜ್ಯದ ಶಾಸನ ಸಭೆಯ ಮತ್ತು ವಿದ್ಯಾ ಇಲಾಖೆಯ ಆಜ್ಞೆ 
ಗಳನ್ನು ನೆರವೇರಿಸುತ್ತಾನೆ. ಈ ಅಧಿಕಾರಿಯು ಅಧ್ಯಾಪಕರಿಗೆ ಕೆಲವು ಪಠ್ಯಕ್ರಮ 
ಸಾಮಗ್ರಿಗಳ ತಯಾರಿಕೆಯಲ್ಲಿ ಆಗಾಗ್ಗೆ ನಿರ್ದೇಶನವೀಯುತ್ತಾನೆ ಹಾಗೂ ಪಠ 
ಪುಸ್ತಕಗಳ ಆಯ್ಕೆಯಲ್ಲಿ ಮೇಲ್ವಿಚಾರಣೆಯನ್ನು ಮಾಡುತ್ತಾನೆ, ಇವರ ಕಛೇರಿಯು 
ಶಾಲೆಗಳಿಗೆ ಸಲಹಾ ಸೇವೆಯನ್ನು ಒದಗಿಸುತ್ತದೆ; ಪಠ್ಯಕ್ರಮ ಮತ್ತು ಶೈಕ್ಸಣಿಕ 
ಸಮ್ಮೇಳನಗಳನ್ನು ಸ ನಡೆಸುತ್ತದೆ. ರಾಷ್ಟ್ರಯೋಜನೆಗಳಿಗೆ ಸಹಾಯಧನವನ್ನು ಪಡೆ 
ಯಲು ರಾಷ್ಟ್ರ (ಕೇಂದ್ರ) ಸರ್ಕಾರದೊಡನೆ ಮಧ್ಯಸ್ಥಿಕೆ ವಹಿಸುತ್ತದೆ, ಅಲ್ಲದೆ ಪಠ್ಯ 
ಕ್ರಮ ಮತ್ತು ಶಿಕ್ಷಣ ತಂತ್ರಗಳ ಸಂಶೋಧನೆಗೆ ಉತ್ತೇಜನವನ್ನು ಕೊಡುತ್ತದೆ, 

ಪಠ್ಯಕ್ರಮ ಮತ್ತು ಶೈಕ್ಸಣಿಕ ಸಹಾಯಕ ಕಾರ್ಯನಿರ್ವಾಹಕರಿಗೆ ವಿಶೇಷ 
ಪರಿಣಿತ ಸಿಬ್ಬಂದಿ ಇರುತ್ತದೆ. ಇವರನ್ನು ಮೇಲ್ವಿಚಾರಕರು, ನಿರ್ದೇಶಕರು, ಸಲಹೆ | 
` ಗಾರರು ಅಥವಾ ಸಂಘಟನಾಧಿಕಾರಿಗಳು ಎಂದು ಕರೆಯಬಹುದು. ಅನೇಕ ವೇಳೆ 
ಇವರು ಪ್ರಾಥಮಿಕ ಶಿಕ್ಷಣದ ನಿರ್ದೇಶಕ ಮತ್ತು ಪ್ರೌಢ ಶಿಕ್ಷಣದ ನಿರ್ದೇಶಕರಾಗಿ 
ನೇವ.ಕಗೊಂಡು, ಸಹಾಯಕ ಕಾರ್ಯನಿರ್ವಾಹಕರಿಗೆ ನೆರವಾಗುತ್ತಾರೆ. ಇವರು 
ಆಯಾ ಮಟ್ಟ ದಲ್ಲಿ ಮಾತ್ರ ಸೀಮಿತ ನಾಯಕತ್ವವಹಿಸ ತ್ತಾರೆ, 

ಹೆಚ್ಚು ವಿಸ್ತ ತಗೊಂಡಿರುವ ರಾಜ್ಯ ಶಿಕ್ಷಣ ಇಲಾಖೆಯ ಲ್ಲಿ, ಇಂಗ್ಲೀಷ್‌, 
ವಿಜಾ ನನ, ಸಮಾಜವಿಜ್ಞಾನ, ಓದುಗಾರಿಕೆ ಮುಂತಾದ ಕೆ ಕೇತ ಗಳಿಗೇ ಪರಿಣಿತರನ್ನು 
ನೇಮಕ ಮಾಡಿರುತ್ತಾರೆ, ಈ ಮೇಲ್ವಿಚಾರಕರು ಆಯಾ y ಶ್ಸೇತ್ರಗಳಲ್ಲಿ ಅಧ್ಯಾಪಕರಿಗೆ 
ಪಠ್ಯಸಾಮಗ್ರಿಗಳ ಪರಿಚಯ ಮಾಡಿಕೊಟ್ಟು, ಸೂಕ್ತ ಸಲಹೆ ಕೊಟ್ಟು, ಸಾತು 
ಯಾಗಿ ಬೋಧನಾ ವಿಧಾನವನ್ನು ಪ್ರದರ್ಶಿಸಿ ಸಹಾಯಮಾಡುತ್ತಾ. ಕಿ ಇವರ 
ಕಾರ್ಯವ್ಯಾಪ್ತಿ ರಾಜ್ಯಾದ್ಯಂತ ನಿಸ್ತಂಸಿರುತ್ತರೆ.. ಇವರು - ಸಾಮಾನವಾಗಿ 
ಪ್ರಾಥಮಿಕ ಶಿಕ್ಷಣ ನಿರ್ದೇಶಕ, ಮಾಧ್ಯಮಿಕ ಶಿ್ಸಣ ನಿರ್ದೇಶಕ, ಕಿರಿಯ ಪ್ರೌಢ 


ಮೀಳ ಚಾರ ಕಾ ಕೇ ಲ 


ಕ್ಷಣಾ 


ಕೈ 


t | 
\ 


6, 


J 


‘6 

ಪಠ್ಯಕ್ರಮ ಮತ್ತು ಶ್ರೆ ಕ್ಷಣಿಕ ಸಹಾಯಕ ಕಾರ್ಯನಿರ್ವಾಹಕ 
ಪ್ರಾಥಮಿಕ ಶಾಲೆಗಳ ನಿರ್ದೇಶಕ, ಮಾಧ್ಯಮಿಕ ಶಾಲೆಗಳ ನಿರ್ದೇಶಕ, ಕಿರಿಯ, ಪ್ರೌಢಶಾಲೆಗಳ 
ನಿರ್ದೇಶಕ, ಹಿರಿಯ ಪ್ರೌಢಶಾಲೆಗಳ ನಿರ್ದೇಶಕ, ಸಮಾಜ ಕಾಲೇಜುಗಳ ನಿರ್ದೇಶಕ 

ಪಠ್ಯಕ್ರಮ ಮತ್ತು ಶೈಕ್ಷಣಿಕ ಸಹಾಯಕ ಕಾರ್ಯನಿರ್ವಾಹಕ ಕ 
ಸಾಮಾನ್ಯ ಮೇಲ್ವಿಚಾರಕರು, ಶಿಕ್ಷಣ ನಿರ್ದೇಶಕ, ಪ್ರಾಥಮಿಕ ಶಾಲೆಗಳ ನಿರ್ದೇಶಕ 
ಮಾಧ್ಯಮಿಕ ಶಾಲೆಗಳ ನಿರ್ದೇಶಕ, ಕಿರಿಯ ಪ್ರೌಢಶಾಲೆಗಳ ನಿರ್ದೇಶಕ, ಹಿರಿಯ 
ಪ್ರೌಢಶಾಲೆಗಳ ನಿರ್ದೇಶಕ, ವಿದ್ಯಾರ್ಥಿ ಸಿಬ್ಬಂದಿ ಸೇವೆಯ ಮೇಲ್ವಿಚಾರಕ 

ಪಠ್ಯಕ್ರಮ ಮತ್ತು ಶೈಕ್ಷಣಿಕ ಸಹಾಯಕ ಪ್ರಾಂಶುಪಾಲರು 
ಪಠ್ಯಕ್ರಮ ಸಂಘಟನಾಧಿಕಾರಿ, ಪಠ್ಮಕ್ರಮ ಸಹಾಯಕ 

ತಂಡ ನಾಯಕರು, ವಿಭಾಗೀಯ ಮುಖ್ಯಸ್ಥ ರು 

ಪಠ್ಯಕ್ರಮ ಸಲಹೆಗಾರರು, ಪಠ್ಯಕ್ರಮ ಸಂಘಟಕರು, ವಿಶಿಷ್ಟಕಾರ್ಯಕ್ರಮಗಳ ಮೇಲ್ವಿಚಾರಕರು, 
ವಿಷಯ ಕ್ಷೇತ್ರಗಳ ಮೇಲ್ವಿಚಾರಕರು 

ಪಠ್ಯಕ್ರಮ ಸಲಹೆಗಾರರು, ಪಠ್ಯಕ್ರಮ ಸಂಘಟಕರು, ವಿಶಿಷ್ಟಕಾರ್ಯಕ್ರಮಗಳ ಮೇಲ್ವಿಚಾರಕರು, 
ವಿಷಯ ಕ್ಷೇತ್ರಗಳ ಮೇಲ್ವಿಚಾರಕರು. 


4 k 
ಶೆ ಸ Rk: 
$% wag Ui ಟ್‌ 


uc Tac dk 


ಶೈಕ್ಷಣಿಕ ಮೇಲ್ವಿ ಚಾರಕನ ಪಾತ್ರಗಳು ೧೪೭ 


ಶಿಕ್ಪಣ ನಿರ್ದೇಶಕ ಆಥವಾ ಹಿರಿಯ ಪ್ರೌಢ ಶಿಕ್ಷಣ ನಿರ್ದೇಶಕ (ಅವರು ನೇಮಕ 
ಗೊಂಡ ಮಟ್ಟಕೃನ:ಸಾರವಾಗಿ) ರಿಗೆ ಹೊಣೆಗಾರರಾಗಿರುತ್ತಾರೆ. ಸಹಾಯಕ ಕಾರ್ಯ 
ನಿರ್ವಾಹಕರ ಸಿಬ್ಬಂದಿಯಲ್ಲಿ ಪ್ರಾಥನಿಕ ಶಿಕ್ಚಣದ ಭಾಷಾ ಕಲಾ ಮೇಲ್ವಿಚಾರಕ 
ಮತ್ತು ಪ್ರೌಢ ಶಿಕ್ಷಣದ ಭಾಷಾ ಕಲಾ ಮೇಲ್ವಿಚಾರಕರು ಇರುವುದು ಅಪರೂಪ 
ವೇನಲ್ಲ. 


ಮಾದರಿ ಮೇಲ್ವಿಚಾರಣೆ 

ಮೇಲ್ವಿ ಚಾರಣೆಯು ಕೆಲವುಕ್ಷೇತ್ರಗಳಲ್ಲಿ ವಿವಿಧ ಪಾತ್ರಗಳನ್ನು ನಿರ್ವಹಿಸುತ್ತದೆ; 
ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಪ್ರದರ್ಶಿಸಿದ ಪ್ರಾನೀಣ್ಯತೆಯು ಅನೇಕ ಅಧಾರ ಅಥವಾ 
ತಳಹದಿಗಳಿಂದ ಪಡೆದ. ದಾಗಿರುತ್ತದೆ. ಮೇಲ್ವಿಚಾರಣೆಯ ಆಯಾಮಗಳನ್ನು 1-2 
ಚಿತ್ರದ ಮೂಲಕ ನಿರೂಪಿಸಬಹುದು. ಈ ಮೇಲ್ವಿಚಾರಣಾ ಕಾಲ್ಪನಿಕ ಮಾದರಿಯು 
ಪ್ರಾನೀಣ್ಯತೆಗಳಿಕಯ: ಪಾತ್ರ, ಕ್ಷೇತ್ರ ಮತ್ತು ಆಧಾರಗಳನ್ನು ಸೂಚಿಸುತ್ತದೆ. 

ಕಾಲ್ಪನಿಕ ಮಾದರಿಯ ಮೇಲ್ವಿಚಾರಣೆಯು ಚೇತನಾತ್ಮಕವೂ ಹೌದು, ಸೇವಾ 
ಪರಿಚಯಾತ್ಮಕವೂ ಹೌದು. ಈ ಮಾದರಿಯಲ್ಲಿ ಏಕ ಕೇಂದ್ರಕ ಚಕ್ರಗಳು ಒಂದು 
ಪೀಠದಮೇಲೆ ನೆಲೆಗೊಂಡಿರುವುವು. ನಾಲ್ಕು ಒಳಚಕ್ರಗಳು ಮೇಲ್ವಿ ಚಾರಕನ 
ನಾಲ್ಕು ಪ್ರಾಥನಿ:ಕ ಪಾತ್ರಗಳನ್ನು ಸೂಚಿಸುತ್ತವೆ. ಹೊರಚಕ್ರವು ಮೇಲ್ವಿ ಚಾರಕನ 
ಕಾರ್ಯಕ್ಷೇತ್ರಗಳನ್ನು ತೋರಿಸುತ್ತದೆ. ತಳದಲ್ಲಿರುವ ಪೀಠವು ಚಕ್ರಗಳನ್ನು 
ಹೊತ್ತು ಮೇಲ್ವಿ ಚಾರಕನ ಜ್ಞಾನ ಮತ್ತು ನೈಪುಣ್ಯಗಳ ಆಕಾರ ಅಥವಾ ಮೂಲ 
ಗಳನ್ನು ಸೂಚಿಸುತ್ತದೆ. 

ಈ ಮಾದರಿಯ ಚೈತನ್ಯ ಸ್ವರೂಪವು ಚೌಪಗಳಲ್ಲಿ ವ್ಯಕ್ತವಾಗಿದೆ. ಈ ಚೌಸ 
ಗಳು ಚಕ್ರಗಳು ಎರಡು ಕಡೆಗೂ ತಿರುಗಬಲ್ಲನೆಂದು ಸೂಚಿಸುತ್ತವೆ. ಮೇಲ್ವಿ 
ಚಾರೆಕನು ಯಾವುದೇ ಕಾಲದಲ್ಲಿ ಒಂದು ಅಥವಾ ಬಹು ಪಾತ್ರಗಳನ್ನು ನಿರ್ವಹಿಸ 
ಬಹುದು. ಈ ಪಾತ್ರಗಳು ಒಂದು ಅಥವಾ ಬಹು ಕ್ಲೇತ್ರಗಳಿಗೆ ಸೇರಿದವುಗಳಿರ 
ಬಹುದು. ಈ ಕಾಲ್ಪನಿಕ ಮಾದರಿಯು ಮೇಲ್ವಿ ಚಾರಕನು (ಅಧ್ಯಾಪಕ ಪ್ರಗತಿ 
ಶೈಕ್ಸಣಿಕ ಪ್ರಗತಿ ಮತ್ತು ಸಠ್ಯಕ್ರಮ ಪ್ರಗತಿ) ಸಂಘೆಟಿನಾಧಿಕಾರಿ, ಸಲಹೆಗಾರ, 
ಸಮೂಹ ನಾಯಕತ್ವ ವರೌಲ್ಯವಳಾಸಕನಾಗಿ ನಿರ್ವಹಿಸುವ ನಾಲ್ಕು ಪ್ರಮುಖ 
ಪಾತ್ರ ದೃಶ್ಯವನ್ನು ಚಿತ್ರಿಸುತ್ತದೆ. 


ನೇಲ್ವಿಚಾರಕನ ಪಾತ್ರಗಳು 
ಮೇಲ್ವಿಚಾರಕರ ಪಾತ್ರದಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಹೂ ಸ್ಕಳೀಯವಾಗಿ 
ವ ತ್ಯಾಸವಿರುವುದು ವಾಸ್ತವಾಂಶ, ಮೇಲ್ವಿ ಚಾರಕ ಪಾತ್ರವನ್ನು ಕಾರ್ಯನಿರ್ವಾ 


ಹಕರು ಅಥವಾ ಪ್ರಾಂಶುಪಾಲರುಗಳು ನಿರೂಪಿಸುವರು, ಮೇಲ್ವಿಚಾರಕರು ಇವರುಗಳಿಗೆ 


೧೪೮ ಮಾನವಿಕ ಕರ್ಣಾಟಕ 


ಹೊಣೆಯಾಗಿರುತ್ತಾರೆ. ಕೆಲವು ವೇಳೆ ಮೇಲ್ವಿಚಾರಕರೇ ತಮ್ಮ ಪಾತ್ರವನ್ನು 
ಸ್ವಯಂ ನಿರೂಪಿಸಿಕೊಳ್ಳು ವುದೂ ಉಂಟು, ಮೇಲ್ವಿಚಾರಕರ ಪಾತ್ರದಲ್ಲಿ ವ್ಯತ್ಯಾಸ 
ವಿರುವುದಾದರೂ ಸೇವಾನೆಳೆಯುಳ ವರು ಮಾದರಿ ಚಿತ್ರದಲ್ಲಿ ಕಾಣಿಸಿರುವಂತೆ ನಾಲ್ಕು 
ಪಾತ್ರಗಳನ್ನೂ ಬೇರೆ ಬೇರೆ ವೇಳೆಯಲ್ಲಿ ನಿರ್ವಹಿಸುವರು. 


ಮೇಲ್ವಿ ಚಾರಕನು ಕಾರ್ಯಕ್ರಮಗಳು, ತಂಡಗಳು, ಸಾಮಗ್ರಿಗಳು ಮತ್ತು 
ವರದಿಗಳನ್ನು ಸಮನ್ವಯಗೊಳಿಸಿ ಸಂಘಟಸುತ್ತಾನೆ. ಕಾರ್ಯಕ್ರಮಗಳು ಮತ್ತು 
ಜನರ ನಡುವೆ ಮೇಲ್ವಿಚಾರಕನು ಕೊಂಡಿಯಂತಿರುವನು, ಪಠ್ಯಕ್ರಮ್ಮ ಶಿಕಣ 
ಮತ್ತು ಅಧ್ಯಾಪಕರ ಪ್ರಗತಿ ಇವುಗಳಲ್ಲಿ ತನ್ನ ಪ್ರಾವೀಣ್ಯತೆಯಿಂದ ಸಲಹೆಗಾರನ 
ಪಾತ್ರವಹಿಸುತ್ತಾನೆ. ಕೆಲವು ವೇಳೆ ಮೇಲ್ವಿ ಚಾರಕನು ಅಧ್ಯಾಪಕರಿಗೆ ಬೋಧನಾ 
ವಿಷಯಕ್ಕೆ ಸಂಬಂಧಿಸಿದ ಸಂಗತಿಗಳನ್ನು ಒದಗಿಸಬಹುದು. ಮತ್ತೆ ಕೆಲವು ವೇಳೆ 
ತರಗತಿ ಸಂಬಂ ಒಳಗೆ ಅಥವಾ ಹೊರಗಡೆ ನಿರ್ದಿಷ್ಟ ಕೌಶಲ್ರ ವನ್ನು ಮಾಡಿ 
ತೋರಿಸಬಹುದು, 


ಈಗಾಗಲೇ ತಿಳಿಸಿರುವ ಮೂರು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಸಾಧಿಸಲು ಮೇಲ್ವಿ. 
ಚಾರಕನು ಅಧ್ಯಾಪಕರ ತಂಡಗಳೊಡನೆ ಕಾರ್ಯ ನಿರ್ವಹಿಸಬಹುದು. ಆಗ ಅವನು 
ತಂಡ ನಾಯಕತ್ವದ ಪಾತ್ರ ನಿರ್ವಹಿಸುವನು. ಆಧ್ಯಾಪಕರುಗಳಿಗೆ ಪಠ್ಯಕ್ರಮ ಮತ್ತು 
ಶಿಕ್ಷಣದ ವೌಲ್ಯ ನಿರ್ಧಾರ ಮಾಡಲು ಸಹಾಯಕನಾಗಿ ವರೌಲ್ಯ ಮಾಪನದಲ್ಲೂ 
ಪಾತ್ರ ದಾ ಕಿಯಾಗ ತ್ತಾನೆ, ಅಧ್ಯಾಪಕರು ಪಠ್ಯ ಮತ್ತು ಶೈಕ್ಸಣಿಕ ಸಮಸ್ಯೆಗಳಿಗೆ 
ಪರಿಹಾರವನ್ನು ಕಂಡುಕೊಳ್ಳಲು ಆತ ನೆರವಾಗುತ್ತಾನೆ, ಸೀಮಿತ ಮಟ್ಟದಲ್ಲಿ 
ಸಂಶೋಧನೆ ಮಾಡಲು ಅವರಿಗೆ ಸಹಾಯಕನಾಗುತ್ತಾನೆ. ಜೊತೆಗೆ ಅಧ್ಯಾ ಪಕರು 
ತಮ್ಮ ಬಲ ಮತ್ತು ದೌರ್ಬಲ ಗಳನ್ನು ಕಂಡುಕೊಳ್ಳ ಲು ಸಹಾಯ ಸೂ ನೆ. 


ಮೇಲ್ವಿಚಾರಣಾ ಕ್ಷೇತ್ರಗಳು 

ಪಠ್ಯಕ್ರ ಮ ಶೈ ಕ್ಸಣಿಕ ಮತ್ತು ಅಧ್ಯಾಪಕ ಪ್ರಗತಿಗಳು-ಈ ಮೂರು ಕೆ ಶ್ಪೇತ್ರ 
ಗಳಲ್ಲಿ ಮೇಲ್ವಿ ಚಾರಕೆ' ವಿನಿಧ ಪಾತ ಗಳನ್ನು ಜತ ನೆ. ಒಂದು ಅಥವಾ ಅನೇಕ | 
ಪಾತ್ರ ಗಳನ್ನು. ನಿರ್ವಹಿಸುತ್ತಾ ಮೇಲ್ವಿ ಚಾರಕನು ಶಿಕ್ಷಣ ಮತ್ತು ಪಠ್ಯಕ್ರಮ 
ae ಮತ್ತು ಉತ್ತ ಮಗೊಳಿಸುವಿಕಿ ಹಾಗೂ pe ಕ್ಪಕರ ವೃ ತ್ರಿ ಸುದಾರಣೆ 
ಗೊಳು ವುದರಲ್ಲಿ ನೆರವಾಗುತ್ತಾ ನೆ. ವಿವಿಧ ಪಾತ್ರ ನಿರ್ವಹಣೆಯ ಮೂ ಜಾನ 
ಕೌಶಲ್ಯಗಳ ಅಗಾಧ ಸರಕನ್ನೇ ಸಂಗ್ರಹಿಸಬಹುದು, ಚಿತ್ರ 1-2ರಲ್ಲಿರುವ ವಿಚಿ ನ್ನ್ನ 
ರೇಖೆಗಳು, ಮೂರು ಕೆ ಕೇತ ್ರಗಳನ್ನು ಬೇರ್ಪಡಿಸುವುವು. ಮೇಲ್ವಿ ಚಾರಣೆಯ 
ಕಾರ್ಯವು ಒಂದರ Sidi ವ್ಯಾಪಿಸಿರುವುದೇ ಅಲ್ಲದೆ ಪರಸ್ಪ ರ ಸಂಟ 
ಗಳಾಗಿರುವುವು. ಉದಾಹರಣೆಗೆ, ಪಠ ಕ್ರಮ ಪ್ರಗತಿ ಕ್ಲೆ ೀತ್ರದಲ್ಲಿ ತಂಡದ ನಾಯಕ 


ಶೈಕ್ಷಣಿಕ ಮೇಲ್ವಿಚಾರಕನ ಪಾತ್ರಗಳು ೧೪೯ 


ನಾಗಿ ಕೆಲಸಮಾಡುತ್ತ ಮೇಲ್ವಿಚಾರಕನು ಶಿಕ್ಷಣ ಪ್ರಗತಿ ಮತ್ತು ಅಧ್ಯಾಪಕರ ಪ್ರಗತಿ 
ಕೆ ಕ್ಸೇತ್ರಗಳಲ್ಲೂ ಕಾರ್ಯವಾ ಶ್ತಿಯನ್ನು ಚುಕು, 


ಮೇಲ್ವಿಚಾರಣೆಯ ತಳಹದಿ 


ಕಾಲ್ಪನಿಕ ಮಾದರಿಯ ಚಿತ್ರವನ್ನು ನೋಡಿದಾಗ ಮೇಲಿ ಸ ಚಾರಕರು 
(1) ಕೆಲವು ರೀತಿಯ ಜ್ಞಾನ ಮತ್ತು ಕೌಶಲ್ಯ, ಮತ್ತು (2) ಕೆಲವು ವೃಕ್ತಿತ 
ಲಕ್ಷಣಗಳನ್ನು ಹೊಂದಿರಲೇಬೇಕು. 

ಜ್ಞಾನ ವಿಧಗಳು: ಮೇಲ್ವಿಚಾರಕನಿಗೆ ಶಾಲೆಯ ಬೋಧಕ ವಿಷಯಗಳ 
ವಿಶಾಲ ಜ್ಞಾ ನವಿರಬೇಕು. ಅವನು ನೇಮಕಗೊಂಡಿರುವ ಶಾಲಾಮಟ್ಟದ ವಿವಿಧ 
ಸ್ತರಗಳ ಬೋಧನಾ ನಿಷಯಗಳ ಹೊಸ ಮಜಲು ಮತ್ತು ಕಾರ್ಯಕ್ರಮಗಳನ್ನು 

ಳಿಸಲು ಶಕ್ತನಾಗಿರಬೇಕು. ಬಯಲು ತರಗತಿಗಳು, "ಮಾಧ್ಯ ಮಿಕ ಶಾಲೆಗಳು 

ಮತ್ತು ಅವರ್ಗೀಕೃತ ಕಾರ್ಯಕ್ರಮಗಳ ಶ್ರೇಷ್ಠತೆ ಮತ್ತು ದೌರ್ಬಲ್ಯಗಳನ್ನು 
ವಿಶ್ಲೇಹಿಸಬಲ್ಲವನಾಗಿರಬೇಕು, ಪಠ್ಯಕ್ರಮ ಪ್ರಗತಿ ಮತ್ತು ಶೆ ಕ್ಷಣಿಕ ಪ್ರಗತಿಗಳನ್ನು 
ಕುರಿತು ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಬೇಕು. 

ಶೈಕ್ಷಣಿಕ ಬುನಾದಿಗಳ ಪರಿಚಯವಿರಬೇಕು. ಅಲ್ಲದೆ ನಮ್ಮ ಶಾಲೆಗಳ ಐತಿ 
ಹಾಸಿಕ ಬೆಳವಣಿಗೆಯನ್ನು ಹಾಗೂ ನಮ್ಮ ಸಂಸ್ಕೃತಿಯಲ್ಲಿ ಅವುಗಳ ಸ್ಥಾನಮಾನ 
ಗುರುತಿಸಬೇಕು. ಶೈಕ್ಷಣಿಕ ತತ್ವದೃಷ್ಟಿಯು ಶಾಲೆಯ ಪಠ್ಯಕ್ರಮ ಮತ್ತು ಶಿಕ್ಷಣ 
ಗಳಲ್ಲಿ ಹೇಗೆ ಅನ್ವಯಿಸುತ್ತದೆಂಬುದನ್ನು ತಿಳಿದಿರಬೇಕು. 

ಮೇಲ್ವಿಚಾರಕನಿಗೆ ರಾಜ್ಯ ಜಿಲ್ಲೆ ಮತ್ತು ಸ್ಥಳೀಯ ಪ್ರದೇಶಗಳ ವ್ಯವಸ್ಥೆ, 
ಶಾಲೆಗಳಿಗೆ ಒದಗುವ ಹಣಕಾಸಿನ ಸ್ತರೂಪ, ಶಾಲೆಗಳ ನಿಯಮ, ವಿದ್ಯಾರ್ಥಿಸಿಬ್ಬಂದಿ 
ಸೇವೆ ಮತ್ತು ಸಮುದಾಯ ಸಂಬಂಧಗಳ ರೂಪ, ಇವುಗಳ ಪೂರ್ಣ ಪರಿಚಯ 
ಇರಬೇಕು. 

ಮೇಲ್ವಿ ಚಾರಕನಿಗೆ ಬೋಧನಾ ವಿಷಯವನ್ನು ಪರಿಣಾಮಕಾರಿಯಾಗಿ ಮಂಡಿಸಿ 
ಪ್ರದರ್ಶಿಸುವ ಕ ಯಿರಬೇಕು. ಪ್ರಾಥಮಿಕ ಅಥವಾ ಪ್ರೌಢಶಾಲೆಯ ಎಲ್ಲಾ ಬೋಧನ 
ವಿಷಯಗಳಲ್ಲಿಯೂ ಪ್ರತಿಯೊಬ ನ ಕ್ರ್ರಿಯೂ ಪರಿಗಣಿತನಾಗಿರಬೇಕೆಂದು. ನಿರೀಕ್ಷಿಸು 
ವುದು ಯುಕ್ತವಲ್ಲದಿದ್ದರೂ, ಮೇಲ್ವಿಚಾರಕನು ಶಾಲೆಗಳಲ್ಲಿ ಸಾಮಾನ್ಯವಾಗಿ 
ಬೋಧಿಸುವ ಒಂದೆರಡು ನಿಷಯಗಳಲ್ಲಿ ಪ್ರಾವಿಣ್ಯತೆಗಳಿಸಿರಬೇಕು. Usd 
ಬೋಧನಾ ವಿಷಯಗಳ ಬೋಧನಾಕ್ರಮದ ಸಾಮಾನ್ಯ ತತ ಜ್ಞಾನ, ಅಧ್ಯಾ ಪಕರ 
ದಕ್ಬತೆಗಳ ವಿಶ್ಲೆ (ಷಣೆ ಮಾಡ:ವ ಭದ್ರನೆಲೆ ಇರಬೇಕು. ಅಧ್ಯಾಪಕರು ವೈಯಕ್ತಿ ಕ 
ಶಿಕ ಣ ವಿಧಾನಗಳೆನ್ನು ರೂಪಿಸಿಕೊಳ್ಳಲು : ಮತ್ತು ವಿದ್ಯಾರ್ಥಿಗಳ ಕಲಿಕೆಯನ್ನು 
ದೃ ದೃಶ್ಯ ಸಾಧ್ಯ) ಹಾಗೂ ಮಾನನ ಬಿಧಾಳನನ್ನು 'ಕಂಡುಕೊಳ್ಳೆ ಲು ಸಹಾಯಕನಾಗ 


ಬೆ 1, 


೧೫೦ ಮಾನವಿಕ ಕರ್ಣಾಟಕ 


ಇ ಕ ತನ್ನ ವ್ಯಾಪ್ತಿ ಯಲ್ಲಿರುವ ಅಧ್ಯಾಸಕರಿಗೆ ಉಪಯುಕ್ತ 


ಜ್ಜ 
ಜ್‌ 
A 
2 
i” 


ಪಿನಿಸುವ ಸಾಧನ ಸಾಮಗ್ರಿ ಗಳ ಮೂಲಗಳನ್ನು ಗುರುತಿಸಬೇಕು, ಶಿಕ್ಷಣ ವಿಚಾರ 


ವಾಗಿ pe: (ಟ್ರ ಪತ್ರಿಕೆಗಳು ಮತ್ತಿ ತರ "ಸಾಹಿತ್ಯಗಳನ್ನು ತಪ್ಪದೆ ಓದ ಹೊಸ 
ಸಾಮಗ್ರಿಗಳು ಅದರಲ್ಲೂ ಉಚಿತವಾಗಿ ದೊರೆಯುವ ಅಥವಾ ಸುಲಭ ಬೆಳೆಗೆ 
ದೊರೆಯುವ ಸಾಮಗ್ರಿಗಳನ್ನು ಗಮನಿಸಬೇಕು. ಶಾಲೆಗಳಲ್ಲಿ ಅಥವಾ ಶಾಲೆಯ 
ಹೊರಗೆ ಜೊಕೆಯುವ ಶಿಕ್ಷಣ ಸಮೂಹ ಮಾಧ್ಯಮಗಳನ್ನು ಅಧ್ಯಾಪಕರಿಗೆ 
ಪರಿಚಯಿಸಬೇಕು. ಅಧ್ಯಾಪಕರು ಪಠ್ಯಪುಸ್ತಕಗಳ ಮೌಲ್ಯ ಮಾಸನ ಸಹಾಯಕರಾಗ 
ಬೇಕು. ಅಧ್ಯಾಸಕರಿಗೆ ಉನಯುಕ್ತವೆನಿಸುವ ಸಮೂಹ ಸಾಧನ ಸಾಮಗ್ರಿಗಳ ಪಟ್ಟಿ 
ತಯಾರಿಸಬೇಕು. ಪಠ್ಯಕ್ರಮ ಕೈಪಿಡಿ, ಕಲಿಕಾ ಸಂಚಯ (Learning module), 


ಸಂಪನ್ಮೂಲ ಘಟಕ (8೦5007೦6 ಬಗ) ವ.ತ್ತು ಪಾಠಯೋಜನೆ (Lesson plan) 


ಮುಂತಾದುವುಗಳ ತಯಾರಿ ಮತ್ತು ನಿರ್ದೇಶನ ಮಾಡುವುದನ್ನು ತಿಳಿದಿರಬೇಕು. 


ನೇಲ್ವಿಚಾರಕನು ತಂತ್ರ ನಿಜ್ಹಾನ ಸಾಧನಗಳನ್ನು ಉಸಯೋಗಿಸಲು ಸಮರ್ಥ 
ನಾಗಿದ್ದು ಮತ್ತು, ಅವುಗಳ ಉಪಯುಕ್ತತೆಯನ್ನು ಪ್ರಯೋಗಿಸಿ ತೋರಿಸಬೇಕು. : 


ಶಿರೋಸರಿ ಪ್ರಕ್ಷೇಸಕ (Over head projector), ಚಿತ್ರಸಟಿಲ ಮತ್ತು ಚಿತ್ರ 
ಪಟ್ಟ ಪ್ರಕ್ಸೇಪಕ (film & film strip projector,) ದ್ವನಿ ಮುದ್ರಕ (1806 
೮೦೦೯೮೮7) ಗಳನ್ನು ಉನಯೋಗಿಸಲು ಪಳಗಿರಬೇಕು. ಗಣಕಯಂತ್ರ ಶಿಕ್ಷಣದ 
ಅರಿವಿರಬೇಕ. ಮತ್ತು ಅವನ ಶಾಲಾ ವ್ಯವಸ್ಥೆಗೆ ಅನ್ನಯ. ವಾಗುವ ಅಂಶಗಳನ್ನು 
ಸೂಚಿಸಬೇಕು. ಈ ಹೊನ ಸಾಧನಗಳ ಸರಿಚಖ-ವನ್ನು ಅಧ್ಯಾಪಕರಿಗೆ ಸರಿಚಯಿ.ಸುವು 
ದಲ್ಲದೆ ಹಣ ದೊರೆಯುವುದಾದರೆ ಈ ಸಾಧನಗಳ ಪ್ಪ ಕ್ರಯೋಜನ ಸಡೆಯಲು ಉತ್ತೆ (ಜನ 
ಕೊಡಬೇಕು. 

ಮೇಲ್ವಿ ಚಾರಕನು ಅಳತೆಯ ವಿಧಾನಗಳನ್ನು ಮತ್ತು ಮೌಲ್ಯಮಾಪನ 
ಮಾಡುವುದರಲ್ಲಿ ಪರಿಣಿತನಾಗಿದ್ದು ಗುಣಾಂಕಗಳನ್ನು ಅಳತೆಮಾಡುವ ವಿಧಾನಗಳು 


ಮತ್ತು ವರದಿ ಮಾಡುವ ವಿಧಾನಗಳನ್ನು ಸೂತ್ರೀಕರಿಸಬೇಕು ಪರೀಕ್ಟಣಗಳನ್ನು 


ಆರಿಸಲು, ಅಥೆಣ್ಯಸಲು ಪ್ರಮಾಣೀಕರಿಸಲು ಮ ತ್ತು ಪರೀಕ್ಬಣಗಳನ್ನು ರಚಿಸಲು 
ಅಧ್ಯಾಪಕರಿಗೆ ಹುವಾ, ಶಿಕ್ಷಣ ಸಂಶೋಧನೆಗಳನ್ನು ವಿಶ್ಲೇಷಿಸಿ, 
ಅರ್ಥೈಸಿ, ಅವನ್ನು ಅನ್ವ್ರಯಿ:ಸಲು ಸಮರ್ಥನಿರಬೇಕು. ಕ್ರಿಯಾ ಸಂಶೋಧನೆಯ 
ಉಸಯುಕ್ತತೆಯ ಅರಿನಿದ್ದು, ಅಧ್ಯಾಪಕರು ಹೊಸ ಪರೀಕ್ಷಣಾ ವಿಧಾನಗಳನ್ನು 
ಪ್ರಯತ್ನಿಸಲು ಪ್ರಚೋದಿಸಬೇಕು. 


ಮೇಲ್ವಿ ಚಾರಕನು ಅಧ್ಯಾ ಪಕರಿಗೆ ಸೇವಾವಧಿ ಕಾರ್ಯಕ್ರಮಗಳನ್ನು ವ್ಯ ವಸ್ಥೆ | 
ಮಾಡಬೇಕು. ಅಧ್ಯಾಪಕರು ಗ ಅವಶ್ಯಕತೆಗಳನ್ನು ಗಮನಿಸಿ ಅವುಗಳ ಶೈಕ | 
ಕಾರ್ಯಾಚರಣೆ ನಡೆಸತಕ್ಕದ್ದು | ಸಾಕಷ್ಟು ಜಾನ ಹೆಚ್ಚು ಕೌಶಲ ಸಂಗ್ರ ಹ. 4 


ಮೇಲ್ವಿಚಾರಕನಿಗೆ ಇರಬೇಕಾದ ಗುಣಗಳು, ಇವುಗಳೆಲ್ಲ ಕೆಲವನ್ನು. ತರಬೇತಿಯಿಂದ 


ಶೈಕ್ಷಣಿಕ ಮೇಲ್ವಿಚಾರಕನ ಪಾತ್ರಗಳು ೧೫೧ 


ಕೆಲವನ್ನು ಅನುಭನದಿಂದಲೂ ಇನ್ನೂ ಹಲವನ್ನು ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳು 
ವುದರಿಂದ ಪಡೆಯಬಹುದು, 


ವೈ ಯಕ್ತಿಕ ಲಕ್ಷಣಗಳು: ಜನರ ಸಂಸರ್ಕವನ್ನು ಹೆಚ್ಚಾಗಿ ಇಟ್ಟು 
ಹಡಿ i ಉತ್ತಮ ಮೇಲ್ವಿ ಚಾರಕನೆನಿಸುವನು ಆದರಣೆ, ಆತ್ಮೀಯತೆ, 
ಶಾಂತ ಸ್ವಭಾವ ಮತ್ತು. ಹಾಸ್ಯ ಪ್ರ ಪ ವೃತಿ ತ್ರಿ-ಇವು ಮೆ ಲ್ವಿ ಚಾರಕನಿಗೆ ಇರಲೇಬೇಕಾದ 
ವೈಯಕ್ತಿಕ ಲಕ್ಷಣಗಳು. ಸೇವಾಗುರಿಯುಳ್ಳಿ ಶಿಕ್ಷಣ ಪ್ರಗತಿಯ ಪ್ರತಿನಿಧಿಯಾಗಿರು 
ವುದರಿಂದ ಮೇಲ್ವಿಚಾರಕನಿಗೆ ಸಹಾಯಮಾಡುವ ಪ್ರವೃತ್ತಿಯಿರಬೇಕು. ಉತ್ಕೃಷ್ಟ 
ಬದಲಾವಣೆಯನ್ನು ತರುವ ಮತ್ತು ಅಧ್ಯಾಪಕರನ್ನು ಪ್ರೇರೇಪಿಸುವ ಉತ್ಸಾಹ 
ಅಮಿತವಾಗಿರಬೇಕು. 

ಮೇಲ್ವಿ ಚಾರಕನು ಹೊಸ ಮತ್ತು ಪ್ರಗತಿ ಶೀಲ ಕಾರ್ಯ ವಿಧಾನಗಳನ್ನು 
ಚಿಂತಿಸುತ್ತಿ ರಜೇಕು. ಬೇಕೆಯವರ ಭಾವನೆ ಮತ್ತು ಕಲ ))ನೆಗಳನ್ನು ಪರಿಗಣಿಸಬೇಕು. 
ತಾನು ಎಲ್ಲವನ್ನೂ ಬಲ್ಲವನೆಂಬ ಕಲ್ಲ ನೆ ಅಧ್ಯಾ ಸಕರಿಗೆ a ವರ್ತಿಸಬೇಕು, 


ಮೇಲ್ವಿ ಚಾರಕನು ಎಲ್ಲಾ ಅಧ್ಯಾಪಕರ ಅಭಿಪ್ರಾ ಯ ಮತ್ತು ಸಲಹೆಗಳನ್ನು 
ಸ್ವಾಗತಿಸಿ, ದು ಮಾದರಿ 'ಪ್ರಜಾಪ್ರ ತ್ತ ದ ವಾತಾವರಣವನ್ನು ಕಲ್ಪಿ ಸಬೇಕು. 
CN ಮೇಲ್ವಿಚಾರಕನು ಸೇವಾ ಬಿಡ ಬಯಸುವ ಹ ಪ್ರಗತಿ 
" ಪರವಾದ ಮನೋಭಾವದವನಾಗಿರಬೇಕು ಅವನು ಯಥಾಸ್ಕಿ ತಿಯನ್ನು ಒಪ್ಪಿ 
ಕೊಂಡುದಾದರಿ, ಅಧ್ಯಾ ಪಕರು ಸಹ ಜಡ ಸ್ವಭಾವವನ್ನು ಬಿಳೆಸಿಕೊಳ ನರು. 


ಮೇಲ್ವಿ ಚಾರಕನು ಪರಿವರ್ತನಾಶೀಲನಾಗಿ ಮಕ್ಕ ಳು ನುತ ಯುವಕರ 
ಆಶೋತ್ತ ರಗಳೆಗೆ ನುಡಿಯಬೇಕು. ಇದನ್ನು ಸಾಧಿಸಬೇಕಾದರೆ ಅವನು ವ್ಯಕ್ತಿ 
ವ್ಯಕ್ತಿಯ ಸಂಪರ್ಕ ಮತ್ತು ತಂಡಗಳ ಸಂಸರ್ಕಗಳನ್ನು ನಿಕಟವಾಗಿ ಹೊಂದಿರಬೇಕು. 

ಸಾರಾಂಶ: ಮೇಲ್ವಿಚಾರಕನು, ಅಧ್ಯಾಪಕರಿಗೆ ಸಹಾ ಯ ಮಾಡಲು ವಿಶೇಷ 
ತರಪೇತಿ ಪಡೆದಿರುವ ಸಿಬಂದಿಯಾಗಿರುತ್ತಾನೆ. ಕಾಲ್ಪನಿಕ ಮಾದರಿಯು ಸೂಚಿಸು 
ವಂತೆ, ಮೇಲ್ವಿ ಚಾರಕನ ಪ್ರಥಮ ಕರ್ತವ್ಯವು ಆಧ್ಯಾ ನೆಕರಗೆ ಪಠ್ಯಕ್ಷ ಕ್ರಮ್ಮ ಶೈಕ್ಷಣಿಕ 
ಮತ್ತು, ಅಧ್ಯಾಸಕ ಪ್ರಗತಿ-ಈ a ಕೆ ೀತ್ರಗಳಲ್ಲಿ ಹ ಮಾಡುವುದೇ 
ಆಗಿದೆ. ಮೇಲ್ವಿ ಜ್‌ ಜ್ಞಾ ನ ಭಂಡಾರವಾಗಿರುವುಜೀ ಅಲ್ಲದೆ ಜನರೊಡನೆ 
ಸಾಮರಸ್ಯ ಹೊಂದಿರಬೇಕು. 

ಮೇಲ್ವಿ ಚಾರಣೆಯು ಸೇವಾ ಮನೋಭಾವ ಪ ಪ್ರಧಾನವಾಗಿರಬೇಕೇ ಹೊರತು 
ಅಧಿಕಾರ RG: ಪ್ರವೃತ್ತಿ ಯದಾಗಿರಬಾರದು. ಆದಕೆ ಅದು ನಿರ್ಬಂಧ 
ರಹಿತವೂ, ಸ ಸ್ವಚ್ಛ ಂದ ರೂಪದ್ದು 'ಆಗಿರಕೂಡದು. ಈ ರೀತಿಯ ಕರ್ತವ್ಯ ನಿರ್ವಹಣೆ 
ಯಲ್ಲಿ ಮೇಲ್ವಿ ಸಾಂತ ವ್ಯಕ್ತಿ 'ಗಳೊಡನೆಯೆ: ೂ, ತೆಂಡಗಳ ಜೊತೆಯಲ್ಲಿಯೂ ಕೆಲಸ 


ಮಾಡಬೇಕಾಗುತ್ತ ಜಿ. 


ನನ್ನ ಆತ್ಮದ ಅರಿವು ನನಗೆ ದೀವರಾಗಿದೆ. ಅದನ್ನೇ ನಾನು ತೃಪ್ತಿಪಡಿಸಲು 
ಇಚ್ಛಿಸುತ್ತೇನೆ. ಆತ್ಮದ ಅರಿವಿನ ವಿಷಯದಲ್ಲಿ ಬಹುಜನಾಭಿಪ್ರಾಯಕ್ಕೆ ಸ್ಥಾನವಿಲ್ಲ. ತ 
ತಾಕಿಕ ನ್ಯಾಯೂಲಯಗಳಿಗಿಂತಲೂ ಶ್ರೇಷ್ಠವಾದ ನ್ಯಾಯಮಂಡಲವೊಂದಿದೆ, p 
ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ. ಉಳಿದೆಲ್ಲ ನ್ಯಾಯಾಲಯಗಳನ್ನೂ ಅದು 
ಮೀರುತ್ತದೆ. 
— ಮಹಾತ್ಮ ಗಾಂಧಿ 


ಸುಂದರ ಕಟ್ಟಡಗಳು, ಅಂದಚಂದವಾದ ಚಿತ್ರಗಳು ಮತ್ತು ಪುಸ್ತಕಗಳು, 
ಇನ್ನು ಳಿದ ಬೇರಾವ ಜೆಲುವಿನ ವಸ್ತುಗಳೇ ಇರಲಿ ಅವೆಲ್ಲ ನಿಸ್ಸಂದೇಹವಾಗಿ 
ನಾಗರಿಕತೆಯ ಕುರುಹುಗಳೇ ಆಗಿವೆ. ಆದರೆ ಸರ್ವರ ಕಲ್ಯಾಣಕ್ಕಾಗಿ ನಿಸ್ವಾರ್ಥ 
ಬುದ್ಧಿಯಿಂದ ಇತರರೊಂದಿಗೆ ಸಹಕರಿಸಿ ಕಾರ್ಯ ಮಾಡುವ ಮನುಷ್ಯನ: ಇವೆಲ್ಲವು 

ಗಳಿಗಿಂತ ಹೆಚ್ಚು ನಾಗರಿಕತೆಯ ಸಂಕೇತವಾಗಿದ್ದಾನೆ. 
—ನೆಹರೂ 


ಡಾ| ಆರ್‌. ಆರ್‌. ಕುಲಕರ್ಣಿ 


ಜಿಲ್ಲಾಡಳಿತದಲ್ಲ ಜಿಲ್ಲಾಧಿಕಾರಿಯ ಪಾತ್ರ ಹಾಗೂ 
ಸ್ಥಾನಮಾನ ಒನ್ನೋಟ ಹಾಗೂ ಮುನ್ನೋಟ 


ಭಾರತದ ಭೂಪ್ರದೇಶದ ಮಣ್ಣಿನ ಪ್ರತಿಯೊಂದು ಅಂಗುಲವೂ ಜಿಲ್ಲಾಡಳಿತ 
ದಿಂದ ಪ್ರಭಾವಿತವಾಗಿದೆ ಎಂದು ಹೇಳಿದರೆ ತಪ್ಪಾಗಲಾರದು, ಪ್ರತಿಯೊಂದು ಜಿಲ್ಲೆಗೆ 
ಒಬ್ಬ ಅಧಿಕಾರಿಯು ಮುಖ್ಯಸ್ಥ ನಾಗಿರುತ್ತಾನೆ. ಕೆಲವೊಂದು ರಾಜ್ಯಗಳಲ್ಲಿ ಕಲೆಕ್ಟರ್‌ 
ಎಂದು ಕರೆದರೆ ಮತ್ತೆ ಕೆಲವು ರಾಜ್ಯಗಳಲ್ಲಿ ಡೆಪ್ಯೂಟಿ ಕಮೀಶನರ್‌ ಎಂದು 
ಕರೆಯುತ್ತಾರೆ, ಜಿಲ್ಲೆಯ ನಿವಾಸಿಗಳಿಗೆ ಅವನು ಮೂರ್ತಿವೆತ್ತ ಸರಕಾರವಿದ್ದಂತೆ, 
ತ ಪದ್ಧತಿಯು ಬೇರೂರಿದ್ದನ್ನು ಅರಿತುಕೊಳ್ಳ ಬೇಕಾದರೆ ಬ್ರಿಟಿಷ್‌ಯುಗದ ಆಡಳಿತ 
ಇತಿಹಾಸವನ್ನು ತಿಳಿದುಕೊಳ್ಳುವುದು ಅಗತ್ಯ. ಅವನ ಕಾರ್ಯಾಧಿಕಾರಗಳ 
ವ್ಯಾಪ್ತಿಯು ಕಾಲಕಾಲಕ್ಕೆ ಬದಲಾಗುತ್ತಿದೆ. 1872ರಲ್ಲಿ ಬಂಗಾಳದ ಲೆಬ್ಬನೆಂಟ್‌ 
ಗವರ್ನರರಾದ. ಸರ” ಜಾರ್ಜ್‌ ಕ್ಯಾಂಪ್‌ಬೆಲ್‌ ಮಾತುಗಳಲ್ಲಿ ಹೇಳುವುದಾದರೆ 
4 ಈ ಜಿಲ್ಲಾಧಿಕಾರಿಗಳಿಗೆ ಅನೇಕ ಇಲಾಖೆಗಳ ಹೊಣೆಗಾರಿಕೆಗಳನ್ನು ಹೊರಿಸಬೇಕೆಂಬ 
ಇಚ್ಛೆ ಇಲ್ಲ. ಏಕೆಂದರೆ ಅವರು ಯಾವುದರಲ್ಲಿಯು ತಜ್ಞರಾಗಲು ಶಕ್ಯವಿಲ್ಲ. ಎಲ್ಲ 
ಇಲಾಖೆಗಳ ಮೇಲೆ ತಮ್ಮ ಸಾಮಾನ್ಯ ನಿಯಂತ್ರಣ ಚಲಾಯಿಸಬೇಕೆಂಬುದೇ ನಮ್ಮ 
ಉದ್ದೇಶವಾಗಿದೆ.”ಜಿಲ್ಲಾಡಳಿತವು ರಾಷ್ಟ್ರದ ಸಾಮಾನ್ಯ ಆಡಳಿತ ಸೌಧದಲ್ಲಿ ಪ್ರಮುಖ 
ಮಹಾದ್ವಾರದ ಕಮಾನಿನಂತೆ ಎಂದು ಬಣ್ಣಿಸುತ್ತಾರೆ. ಶಾಂತಿ ಸುವ್ಯವಸ್ಥೆ ಯನ್ನು 
ಕಾಯ್ದು ಕೊಂಡು ಹೋಗ:ವದಾಗಲಿ ಅಭಿವೃದ್ಧಿ ಯೋಜನೆಗಳ ಕಾರ್ಯಾಚರಣೆ 
ಯಾಗಲಿ ಜಿಲ್ಲೆ ಯೇ ಆಡಳಿತಕ್ಕೆ ಯೋಗ್ಯ ಘಟಕವಾಗಿರುತ್ತದೆ. ಸಚಿವ ಸಂಪುಟದ 
ಮೂಲಕ ಅಧಿಕಾರವನ್ನು ಚಲಾಯಿಸುತ್ತಿರುವ ರಾಜ್ಯಸರಕಾರವು ಕಾರ್ಯಾಂಗದ 
ಅಧಿಸತಿಯಾಗಿದ್ದ ರೂ, ನೇರವಾಗಿ ಆಳಲ್ಪಡುವ ಜನರು ಜಿಲ್ಲೆಯಲ್ಲಿಯೇ ವಾಸಿಸು 
ಶ್ತಾರೆ. ರಾಜ್ಯದ ರಾಜಧಾನಿಯ ಅಧಿಕಾರ ಪೀಠದಿಂದ ಧೋರಣೆಗಳು ಹೊರ 
ಹೊಮ್ಮಿದರೂ ಅವೆಲ್ಲವುಗಳ ಸರಿಣಾಮವನ್ನು ಜಿಲ್ಲೆಗಳ ಜನರೆಲ್ಲರು ಅನುಭವಿಸುತ್ತಾರೆ. 
ಸಾರ್ವಜನಿಕರ ಕಷ್ಟಕಾರ್ಪಣ್ಯಗಳು ಜಿಲ್ಲೆಗಳ ಜನತೆಯ ವ ೂಲಕವಾಗಿಯೇ ಹರಿದು 
ಬರುತ್ತವೆ, ಅವರೇ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆಮಾಡಿ ಶಾಸನಾಂಗವನ್ನು 


೧೫೪ ಮಾನವಿಕ ಕರ್ಣಾಟಕ 


ರಚಿಸುತ್ತಾರೆ. ಆದುದರಿಂದ ಜಿಲ್ಲೆಗಳು ಕೇವಲ ಸರಕಾರಿ ಧೋರಣೆಗಳ ಅನುಷ್ಕಾನದೆ 
ಪ್ರಯೋಗಶಾಲೆಗಳಲ್ಲ, ಆ ಧೋರಣೆಗಳನ್ನು ನಿರೂಪಿಸುವವರೂ ನಿರ್ಮಾಪಕರೂ 
ಹೌದು, ಸ್ವಾತಂತ್ರಾ ತ್ರ್ಯಾನಂತರ ಜಿಲ್ಲಾ ಮಟ್ಟ ದಲ್ಲಿ ರಾಜ್ಯಸರ್ಕಾರವು ಪ್ರ ತಿಯೊಂದು 
ಇಲಾಖೆಗೆ ಚಿಲ್ಲು ಧಿಕಾರಿಗಳನ್ನು ನಿಯಮಿಸಿದ ರೂ ಸಮಗ್ರ ಜಲ್ಲಾ ಡಳಿತದ 
ಹೊಣೆಯು ಡೆಪ್ಯೂಟ desde ಮೇಲಿರುತ್ತದೆ. ಬತ ಸರಕಾ ರಜೊಂದಿಗೆ 
ವ್ಯವಹರಿಸುತ್ತಿದ್ದ ದ್ದರೂ ಸಹಿತ ನೇರವಾಗಿ ಡೆಪ್ಯೂಟಿ ಕಮೀಶನರ್‌ ಅವರನ್ನೇ ಸಂಪರ್ಕಿಸ 
ಬೇಕಾಗುತ್ತದೆ, ಅವನು ಸರಕಾರದ ಪ್ರತಿರೂಪವಿದ್ದಂತೆ, We, ಶಾಸನಗಳು 
ಅವನಿಗೆ ವಿವಿಧ ಅಧಿಕಾರಗಳನ್ನು ನೀಡಿರುತ್ತವೆ. ಕೆಲವೊಂದು ವಿಷಯಗಳಲ್ಲಿ 
ಅವನಿಗೆ ವಿಶೇಷಾಧಿಕಾರವಿರುತ್ತದೆ, ಬ್ರಿಟಿಷ್‌ ರಾಜಸತ್ತೆಯಲ್ಲಿ ಜಿಲ್ಲಾಕಲೆಕ್ಟರ್‌ನ 
ಪಾತ್ರವು ಅತ್ಯಂತ ಘನತೆ ಗಾಂಭೀರ್ಯಗಳಿಂದ ಕೂಡಿತ್ತು, ಜಿಲ್ಲಾಮಟ್ಟದಲ್ಲಿ 
ಸರಕಾರದ ಎಲ್ಲ ಅಧಿಕಾರಗಳನ್ನು ಅವನೇ ಚಲಾಯಿಸುತ್ತಿದ್ದನು, ಆಗಿನ 
ಪರಿಸ್ಥಿ ತಿಗನುಸಾರವಾಗಿ ಕಲೆಕ್ಟರನನ್ನು “ಮಾಬಾಪ' ಎಂದು ಜನತೆ ಗೌರವಿಸುತ್ತಿತ್ತು, 
ಅವನೇ ಹಳ್ಳಿಗಳಿಗೆ ಸಟೀಲರನ್ನು ಹಾಗೂ ಶಾನುಭೋಗರನ್ನು ನೇಮಕ 
ಮಾಡುತ್ತಿದ ನು, ಗೌರವ ಮ್ಯಾಜಿಸ್ಟೆ "ಟಿರನ್ನು ಹಾಗೂ ಸಾ ನಿಕ ಸ ರಾಜ್ಯ ಸಂಸ್ಥೆ ಗಳಿಗೆ 
ಸದಸ್ಯರನ್ನು ನೇಮಿಸುತ್ತಿದ್ದನು, ಪ್ರಮುಖ ಸಮಾರಂಭಗಳಲ್ಲಿ ಸ್ಥಾ ನಗಳನ್ನು 
ಪ್ರಮುಖ ನಾಗರಿ*ರಿಗೆ ಕಲ್ಪಿ ಕೊಡುತ ದ್ಹನು, ಪದವಿಗಳು ಹಾಗೂ ಗೌರವಗಳಿಗೆ 
ವ್‌ ಶಿಫ ರಸ್ಸುಗಳನ್ನು ಸ್ಲಿಸುತಿ ಕ್ರಿದ್ಧ ಸು ಕೆಲವೊಂದು ಸಂದಿಗ್ಧ ಪರಿಸಿ ತಿಗಳನ್ನು 
ಎದುರಿಸುವಲ್ಲಿ ಅವನ ಚಾಣಾಕ್ಷತನ ನವು ವ್ಯಕ್ತವಾಗುತ್ತಿತ್ತು. ಮ್ಯಾಜಿಸ್ಟ್ರೇಟ್‌ 
ಹುದ್ದೆ ಯು ನೀಡಿದ ಆಧಿಕಾರದ ಬೆಂಬಲದ ಮೂಲಕವಾಗಿ ನಿಯಂತ್ರಿ ಸುವದು 
ಅಸಾಧ್ಯ ವೆಫಿಸಿದಾಗ ವೈಯಕ್ತಿಕ ಚಾಕಚಕ್ಯತೆಯನ್ನು ತೋರಿಸುವದರ ಮೂಲಕ 
ನಿಯಂತ್ರಿಸಲು ಶಕ್ಯವಾಗುತ್ತಿತ್ತು. ವಿಶೇಷತಃ ಜಾತೀಯ ಗಲಭೆಗಳನ್ನು 
ನಿಯಂತ್ರಿಸುವಲ್ಲಿ ಅವನ ವೈಯಕ್ತಿಕ ಪ್ರಭಾವ ಎದ್ದು ಕಾಣುತ್ತಿತ್ತು. 
ಸಾಂಪ್ರದಾಯಿಕವಾಗಿ ಡೆಪ್ಯೂಟಿ ಕಮೀಶನರನ್ನು ಶಾಂತಿ ಸುವ್ಯವಸ್ಥೆಗಳನ್ನು 
ಕಾಯ್ದು ಕೊಂಡು ಹೋಗುವ, ಕಂದಾಯವನ್ನು ವಸೂಲಿಮಾಡುವ ಹಾಗೂ 
ಜಿಲ್ಲಾ ಮಟ್ಟ ದಲ್ಲಿ ಇತರ ಇಲಾಖೆಗಳಲ್ಲಿ ಕಾರ್ಯಗಳ ಉಸ್ತುವಾರಿಯನ್ನು ಮಾಡುವ 
ಅಧಿಕಾರಿಯನ್ನಾಗಿ ಕಾಣುತ್ತೇವೆ, ನ್ಯಾಯಾಂಗ ಹಾಗೂ ಕಾರ್ಯಾಂಗ 
ಪ್ರತ್ಯೇಕಗೊಳ್ಳುವವರೆಗೆ ಅವನು ನ್ಯಾಯಿಕ ಅಧಿಕಾರವನ್ನು ಸಹ ಚಲಾಯಿಸು 
ತ್ತಿದ್ದನು, ಸರಕಾರವು ಆರ್ಥಿಕ ಚಟುವಟಿಕೆಗಳನ್ನು ನಿಯಂತ್ರಿಸಲು ತೊಡಗಿದಾಗಿನಿಂದ 
ಅವನ ಪಾತ್ರದಲ್ಲಿ ಮಹತ್ತರ ಬದಲಾವಣೆಯಾಗಿದೆ. ಈಗಿನ ಸ್ಥಿತಿಯಲ್ಲಿ 
ಸಾಂಪ್ರದಾಯಿಕವಾಗಿ ವರ್ಣಿಸುತ್ತ ರುವ ಶಾಂತಿ ಸುವ್ಯವಸ್ಥೆ ಎಂಬ ವಿಷಯವು ವಿಶಾಲ 
ಅರ್ಥವನ್ನು ಹೊಂದಿದೆ. ಹೆಚ್ಚುತಿ ಕ್ರಿರುವ ನಾಗರೀಕರಣ ಬೆಳೆಯುತ್ತಿರುವ ಶಿಕ್ಷಣ 
ವ್ಯವಸ್ಥೆ "ಹಾಗೂ ಸಾರಣಟಕ. ಪ್ರಶ್ನೆ, ಶಾಂತಿ ಸುವ್ಯವಸ್ಥೆ ಎಂಬ : `ಶಬ್ದಕ್ಕೆ 


ಜಿಲ್ಲಾಡಳಿತದಲ್ಲಿ ಜಿಲ್ಲಾಧಿಕಾರಿಯ ಪಾತ್ರ ಹಾಗೂ ಸ್ಥಾ ್ಲಿನಮಾನ ೧೫೫ 


ಹೊಸರೂಪವನ್ನು ನೀಡಿದೆ, ಸಂಭವಿಸಬಹುದಾದ ಸಾಮಾಜಿಕ ದ್ರೇಷಗಳನ್ನು 
ಮುಂದಾಲೋಚಿಸಿ ಅವುಗಳಿಗೆ ಪರಿಹಾರೋಪಾಯವನ್ನು ಕಂಡುಹಿಡಿಯಬೇಕಾಗಿದೆ. 
ಸಾಮಾಜಿಕ ಅರ್ಥಿಕ ಯೋಜನಾ ವ್ಯವಸ್ಥೆ ಸ್ವತಂತ್ರ ಭಾರತದ ಚಿತ್ರವನ್ನು 
ಬದಲಾಯಿಸಿದೆ. ' ಹೊಸ ಹೊಣೆಗಾರಿಕೆಗಳನ್ನು ಅವನು ನಿರ್ವಹಿಸುವ ಕಾಲ 
ಸನ್ನಿಹಿತವಾಗಿದೆ. ಗ್ರಾ ಮಮಟ್ಟಿ ದಲ್ಲಿ ಜನತೆಯ ಸಕ್ರಿಯ ಸಹಕಾರದ ಮೇಲೆ 
ರಾಷ್ಟ್ರ ವು ಕೈಗೊಂಡಿರುವ ಈ ರಚನಾತ್ಮ ಕ. ಕಾರ್ಯದ “ಯಶಸ್ಸು ಅವಲಂಬಿಸಿದೆ. 
ಇತ್ತಿ ಲ ಈ ಹೊಣೆಗಾರಿಕೆಯನ್ನು ಜನತೆಯು RL ha ಸ್ಥಾನಿಕ 
ಸಂಸ್ಥೆ ಗಳಿಗೆ ಒಪಿ ು)ಸುವದು ಯೋಗ್ಯ ಎಂಬ ಸಿದಾ ಿಂತವು ಬಲವತ್ತ ರವಾಗಿ 
ಬೆಳೆಯುತ ತ್ತದೆ. ಅದಕೆ ಜಿಲ್ಲಾಧಿಕಾರಿಯ ಮೇಲೆ ಸಂಪೂರ್ಣ ಹೊಣೆಗಾರಿಕೆಯನ್ನು 
ಹೊರಿಸುವದು ಉಚಿತವೆನಿಸುವದಿಲ್ಲ. ಕೇವಲ ಓರ್ವ ವ್ಯಕ್ತಿಯ ಮೇಲೆ ವಿವಿಧ 
ಸ್ವರೂಪದ ಚಟುವಟಿಕೆಗಳ ಕಾರ್ಯಭಾರವನ್ನು ಹೊರಿಸುವದು ಅಷ್ಟೊಂದು 
ಸಮಂಜಸವೆನಿಸುವದಿಲ್ಲ. 

ಇತಿಹಾಸದ ಪುಟಗಳನ್ನು ತಿರುವಿಹಾಕಿದರೆ ಏಕ ವ್ಯಕ್ತಿ ಅಧಿಕಾರ ಕೇಂದ್ರೀಕರಣ 
ಪಾ ಚೀನ ಹಾಗೂ ಮಧ್ಯಯುಗೀನ ಕಾಲಕ್ಸೆ ಒಪ್ಪಿತವಾದ ವಿಷಯ ಎಂಬ 
ಸಂಗತಿಯು ಕಂಡುಬರುತ್ತದೆ. ಪ್ರಾತಿನಿ ನಿಧಿಕ ಸಂಸ್ಥೆಗಳ ಊ.ಗಮ್ಮ ಕಾರ್ಯಗಳ 
ವಿಭಜನೆ ಹಾಗೂ ಪಾತ್ರ ವೃತ್ಯಾಸ ಇವುಗಳು ಆಧುನಿಕ ವ್ಯವಸ್ಥೆಗೆ ಅನುಗುಣವಾದ 
ಸಂಗತಿಗಳಾಗಿವೆ. ಸ್ವಾತಂಶ್ರ್ಯಾನಂತರ ಬಸ ಸುಮಟ್ಟಿಗೆ ಗಣ ರಾಜ್ಯಗಳ 
ಪುನರ್ವಿಂಗಡಣೆಯಾದನಂತರ ಡೆಪ್ಯೂಟಿ ಕಮೀಶನೆರ್‌ ನಿವ ಹಿಸುತ್ತಿದ್ದ ನ್ಯಾ ಯಕ 
ಅಧಿಕಾರದಲ್ಲಿ ಮಹತ್ತರ ಬದಲಾವಣೆ ಕಂಡುಬಂದಿದೆ, ಇನ್ನಿತರ ಕಾರ್ಯಗಳ 
ವಿಭಜನೆಯೂ ಸಹಿತ ಅಶ್ಯಾವಶ್ಯಕವಾಗಿ ಪರಿಣಮಿಸಿದೆ. ಸಾಮಾನ್ಯ . 
ಹಾಗೂ ನಿಯಂತ್ರಣ ಕಾರ್ಯಗಳನ್ನು ಡೆಪ್ಯೂಟಿ ಕಮೀಶನರಿಗೆ ಒಪ್ಪಿಸಿ "ವೃ 
ಕಾರ್ಯಗಳನ್ನು ಸ್ಮಳೀಯ ಮಟ್ಟದ ಪಂಚಾಯತ್‌ ಸಂಸ್ಥೆ ಗಳಿ ಒಪ್ಪಿಸ ೫1. 
ವಿಹಿತನೆಂದು ತೋರುತ್ತದೆ. ಏಕೆಂದರೆ ಇನ್ನು ಮೇಲೆ ಆಭಿವೃದ್ಧಿ ಕಯಗ 
ಹೊಣೆಗಾರಿಕೆಯು ಸಂಪೂರ್ಣವಾಗಿ ಸ್ಥಾನಿಕ ಸ್ವರಾಜ್ಯ ಸಂಸ್ಥೆ ಗಳಿಗೆ 
ವರ್ಗಾಯಿಸಲ್ಪಡುವ ಸಂಭವ ಕಂಡುಬರುತ್ತ ದಿ ನಿಯಂತ್ರಣ ಕಾಯ ಗಳಿಗಾಗಿ 
ಡಿಪ್ಯೂಟ ಕಮ್ಮೀಶನಂ್‌ಯಾವ ತ ಟರುವನೋ ಅದೇ sinh ಸಂಚ-ಯತ" 
ರಾಜ್ಯಸಂಸ್ಥೆ ಗಳು ಅಭಿವೃದ್ಧಿ ಕಾರ್ಯಗಳಿಗಾಗಿ ಇರುವದು ಎಂಬ ವ್ಯವಸ್ಥೆ ಯು 
ರೂಪುಗೊಳ್ಳಬೆ ಜೇಕಾಗಿದೆ. ಭಿವೃದ್ಧಿ ಕಾರ್ಯಗಳ ಹೊಣೆಗಾರಿಕೆಯಿಂದ ಅವನನ್ನು 
ಬೇರ್ಪಡಿಸಿದರೆ ಇನ್ನುಳಿದ ಕಾರ್ಯಗಳ ಮೇಲೆ ಲಕ್ಷ್ಯವನ್ನು ಕೇಂದ್ರೀಕರಿಸಲು 
ಅನುಕೂಲವಾಗುತ್ತೆ ಜೆ ನಿಯಂತ್ರಣ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು 
ಸಂಪೂರ್ಣವಾಗಿ ಬೇರ್ಪಡಿಸಿದರೆ ಅನೆರಡರಲ್ಲಿ ಹೊಂದಾಣಿಕೆ ಹಾಗೂ ಸಂಯೋಜನೆ 
ಯನ್ನು ಏರ್ಪಡಿಸುವವರ್ಯಾರೆಂಬ ಪ್ರಶ್ನೆ ಉದ್ಭ ವಿಸುತ್ತದೆ. ಜಿಲ್ಲಾ ಸರಿಸತ್ತಿನ ಅಧ್ಯಕ್ಷ 


೧೫೬ ಮಾನವಿಕ ಕರ್ಣಾಟಕ 


ಹಾಗೂ ಡೆಪ್ಯೂಟ ಕಮೀಶನರ್‌ ಕಾಲಕಾಲಕ್ಕೆ ಪರಸ್ಪರ ಸಮಾವೇಶಗಳ ಮೂಲಕ 
ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳ ಬೇಕೆಂಬುದೇ ಒಂದು ಪರಿಹಾರೋಪಾಯ, 
ಸಾಂಪ್ರಾದಾಯಿಕವಾಗಿ ಡೆಪ್ಯೂಟಿಕಮೀಶನಂ"ನ ಮೇಲೆ ಕಾನೂನು ಹಾಗೂ 
ಸುವ್ಯ ವಸ್ಥೆ ಪಾಲನೆಯ ಗುರುತರ ಹೊಣೆಗಾರಿಕೆ ಇದೆ. ಅನೇಕ ಸಲ ಆರಕ್ಷಕ 
ಹಾ ಜಿಲ್ಲಾ ಅಧೀಕ್ಷಕರು (Superintendent of Police) ಹಾಗೂ ಡೆಪ್ಯೂ ಟ್ರ 
ಕಮೀಶನರ್‌" ಇವರೀರ್ವರ ನಡುವೆ ಅವರವರ ಹೊಣೆಗಾರಿಕೆಯ ವಿಷಯದಲ್ಲಿ 
ಸಂಶಯಕ್ಕೆ ಡೆಮಾಡಿಕೊಡುವ ಪ್ರಸಂಗಗಳು ಉದ್ಭ ವಿಸುತ್ತವೆ. ಪೋಲೀಸ್‌ ಕಾನೂನು, 
ಪೋಲೀಸ್‌ ಕೈನಿಡಿ ಹಾಗೂ ಕಾಲಕಾಲಕ್ಕೆ ರತುನ ಸರಕಾರಿ ಆಜ್ಞೆ ಗಳು 
ಡೆಪ್ಯೂಟ ಕಮೀಶನರನನ್ನು ಜಿಲ್ಲಾದಂಡಾಧಿಕಾರಿ ( District Magistrate) "ಎಂದು 
ಪರಿಗಣಿಸಿವೆ. 1961 ರಲ್ಲಿ" ಅಂಗೀಕ್ಳ ತವಾದ ಪೋಲೀಸ" ಕಾನೂನು ಆರಕ್ಷಕ ಆಡಳಿತದ 
ಹೊಣೆಗಾರಿಕೆಯು ಅಧೀಕ್ಷಕನ ಹೊಣೆಗಾರಿಕೆಯಾಗಿದ್ದ ರೂ ಅದರ ಮೇಲಿನ 
ಉಸ್ತುವಾರಿಯು ಮಾತ್ರ ಡೆಪ್ಯೂಟ ಕಮೀಶನರಿಗೆ ಸಂಬಂಧಿಸಿದ ವಿಷಯ ಎಂದು 
ಸ್ಪಷ್ಟಪಡಿಸುತ್ತ ಡೆ. ಕಾಲಕಾಲಕ್ಕೆ ರಚಿತವಾದ ಆಯೋಗಗಳು ಅದೇ ವಾದವನ್ನೇ 
ಪ ಕರಿಸಿವೆ. ಪಶ್ಚಿಮ ಬಂಗಾಳದ ಪೋಲೀಸ್‌ ಆಯೋಗವು 1961ರಲ್ಲಿ ಸಲ್ಲಿಸಿದ 
ತನ್ನೆ ವರದಿಯಲ್ಲಿ ಈ ಸಿ ಕಂಡಂತೆ ವಿಚಾರ ವ್ರ ಕ್ರ ಮಾಡಿದೆ, (“The District 
Magistrate’s position as the officer ಗನ responsible for 
the police administration in his district should not be whittled 
away or allowed to be whittled away in any manner although 
he may have other duties to attend to”.) ಆರಕ್ಷಕ ಅಧೀಕ್ಷಕನೇ 
ಸಂಪೂರ್ಣ ಜವಾಬ್ದಾರಿಯನ್ನು ಕಾನೂನು ಹಾಗೂ ಸುವ್ಯವಸ್ಥೆ ಗಳ ವಿಷಯವಾಗಿ 
ಹೊಂದಿರಬೇಕೆಂಬ ವಾದವನ್ನು ಕೆಲವು ಆಸಕ್ತ ವರ್ಗಗಳು ಮಂಡಿಸುತ್ತವೆ. ಯಾವ 
ಅಧಿಕಾರಿಯೂ ನೇರವಾಗಿ ಆರಕ್ಷಕ ಕಾರ್ಯಾಚರಣೆಯನ್ನು ನೆರವೇರಿಸುತ್ತಿರುವನೋ 
ಅವನು ಸ್ವತಂತ್ರನಾಗಿರಬೇಕೆಂದು ಈ ವರ್ಗಗಳ ವಾದ: ಈಗಿದ್ದ ವ್ಯವಸ್ಥೆ ಯ 
ಮೇರೆಗೆ ಜಿಸ್ಯೂಟ ಕಮೀಶನರನೊಂದಿಗೆ ಸಮಾಲೋಚಿಸಿ ಅವನ ಸಳ ಸೂಚನೆಗಳ 
ಮೇರೆಗೆ ಕೊನೆಯದಾಗಿ ಒಪ್ಪಿ ಗೆಯನ್ನು ಪಡೆದೇ ಅರಕ್ಷಕ ಆಧೀಕ್ಷಕನು ಕಾರ್ಯ 
ಕೈಕೊಳ್ಳು ತ್ತಾನೆ, Egg ಹಡಿಲು ವ್ಯವಸ್ಥೆ ಎಂದು ಅಸಕ್ತ ವರ್ಗದ 
ಬತ್ತಳಿಕೆಯಲ್ಲಿಯ ಬಾಣ. ಜಿಲಾ ದಂಡಾಧಿಕಾರಿಗಳು ಅನೇಕ ಕಾರ್ಯಗಳ ಒತ್ತಡದ 
ಮೂಲಕವಾಗಿ ತೊಳಲಾಡುತ್ತಿ ದ್ಹಾರೆ, ಅವಶ್ಯಕ ಕಾರ್ಯಗಳ ವಿಷಯವಾಗಿ ಕೊನೆಯ 
ಅಧಿಕಾರಿಗಳ ವೈೇಶೆಯೇ ಅವರು ಅನಲಂಬಿಸಬೇಕಾಗುತ್ತ ಡೆ. ಅನೇಕ ಜಿಲಾ ಧಿಕಾರಿ 
ಗಳು ತರುಣ ಹಾಗೂ ಅನನುಭವಿತರಾಗಿದ್ದು ಸಾಮಾನ್ಯವಾಗಿ ಜಿಲ್ಲೆ ಯಲ್ಲಿ” ಅವರು 
ಕಳೆಯಬೇಕಾದ ಅಧಿಕಾರಾವಧಿಯು ಕಡಿನೆ: ಯಾಗಿರುತ್ತದೆ ಪೋಲೀಸ್‌ ಅಧಿಕಾರಿಗಳಿಗೆ 
ಮಾತ್ರ ಈ ಗರಡಿಯಲ್ಲಿ ತರಬೇತಿ ಹಾಗೂ ಅನುಭವ ಸಾಕಷ್ಟಾಗಿರುತ್ತದೆ. 


ಜಿಲ್ಲಾಡಳಿತದಲ್ಲಿ ಜಿಲ್ಲಾಧಿಕಾರಿಯ ಪಾತ್ರ ಹಾಗೂ ಸ್ಥಾನಮಾನ ೧೫೭ 


ಆದ್ದರಿಂದ ಅವರೇ ಕಾನೂನು ಹಾಗೂ ಸುವ್ಯವಸ್ಥೆ ಗಳ ಸಮಸ್ಯೆಗಳನ್ನು ಪರಿಹರಿಸ 
ಬಲ್ಲರು ಎಂದು ಮತ್ತೊಂದು ವಾದವು ತನ್ನ ಸಿದಾ ಂತವನ್ನು ಮೆಂಡಿಸುತ್ತ ಜೆ. 
ಮುಂಬಯಿ, ಮದ್ರಾಸ, ಕಲ್ಲುತ್ತಾಗಳಂತಹೆ ಮಹಾನಗರಗಳಲ್ಲಿ ಜಿಲ್ಲಾ ದಂಡಾಧಿ 
ಕಾರಿಯ ಮಾರ್ಗದರ್ಶನವಿಲ್ಲಜಿಯ ಕ್ಲಿಷ್ಟ ಪ್ರಸಂಗಗಳನ್ನು ಎದುರಿಸಿದ ದೃಷ್ಟಾಂತ 
ಗಳಿವೆ. ಜಿಲ್ಲಾ ದೆಂಡಾಧಿಕಾರಿಯನ್ನು ಈ ಸಾಗರ ಮುಕ್ತ ಗೊಳಿಸಬೇಕು. 
ಆದರೆ ಪ್ರ ಜಾಸತ್ತಾ ತತ್ಮಕ ವ್ಯವಸ್ಥೆ ಯಲ್ಲಿ ಶಾಸ ಸ್ತ್ರಗಳನ್ನು ಹೊಂದಿದ ಹಾಗೂ ನಾಗರಿಕರ 
ಸ್ವಾತಂತ್ರ್ಯವನ್ನು ನಿರ್ವಹಿಸುತ್ತ ರುವ ಅಧಿಕಾರಿಗಳು ಸಂಪೂರ್ಣವಾಗಿ ಸ್ವತಂತ್ರರಾಗಿ 
ಬಸರಿ ಸಮರ್ಪಕವೆನಿಸಲಾರದು. ಅಧಿಕಾರದ ದುರುಪಯೋಗವನ್ನು 
ತಡೆಗಟ್ಟ ಬೇಕಾದರೆ ಇಂತಹ ಅಧಿಕಾರಿಗಳು ಯಾವುದಾದರೊಬ್ಬ ನಿರ್ದಿಷ್ಟ 
ಉಚ್ಛಾ ಧಿಕಾರಿಗೆ ಹೊಣೆಗಾರರಾಗಿರಲೇಬೇಕು, ರಕ್ಷಕ ಸಿಬ್ಬಂದಿಯ ಮೇಲೆ ಜಿಲ್ಲಾ 
ಬಾಜು ಉಸ್ತುವಾರಿಯು ಅತ್ಯಂತ ಅವಶ್ಯಕವಾಗಿ. ತೋರುತ್ತದೆ. ಆದರೆ 
ಅವನ ಪಾತ್ರವು ಕೆಲವೊಂದು ನಿರ್ದಿಷ್ಟ ಸಂದಿಗ್ದ ಪರಿಸ್ಥಿತಿಗಳಿಗೆ ಮಾತ್ರ ಸೀಮಿತ 
ide. ಆರಕ್ಷಕ ಇಲಾಖೆಯ "8 ನಂದಿನ ಕಾರ್ಯಗಳಲ್ಲಿ ಫಿ ಹಸ್ತಕ್ಷೇಪ 
ಮಾಡಬಾರದು ಎಂಬ ಸಂಗತಿಯು ಕೆ ಒಪ್ಪತಕ್ಕ ಮಾತಾಗಿದೆ. ಬ್ರಿಟಿಷರ 
ಕಾಲದಲ್ಲಿ ಜಿಲ್ಲಾಡಳಿತವು ಅಧಿಕಾರ ಪ್ರೇರಿತವಾಗಿದ್ದಿತು. ಅಂದಿನ ಜಿಲ್ಲಾಡಳಿತ 
ಮೂರು ಉದ್ದೇಶಗಳನ್ನು ಹೊಂಡ, ಭೂಕಂದಾಯ, ಕಾನೂನು ಹಾಗೂ 
ಸುವ್ಯವಸ್ಥೆ ಮತ್ತು ಸಾಮಾನ್ಯ ಆಡಳಿತ ಈ ವಿಷಯಗಳು ಜಿಲ್ಲಾಡಳಿತಕ್ಕೆ ಒಳ 
ಪಟ್ಟಿದ್ದ ವು. ಸಾಂಪ್ರದಾಯಿಕ ಜಿಲ್ಲಾಡಳಿತದ ಆಗಿನ ಕಲ್ಪನೆ ಈ ಮೂರು ಉದ್ದೇಶ 
ಗಳಿಗೆ ಮಾತ್ರ ಸೀಮಿತವಾಗಿದ್ದಿತು. ಸ್ವಾತಂತ್ರೋತ್ತರ ಕಾಲದಲ್ಲಿ ವಸಾಹತುಶಾಹಿ 
ಆಡಳಿತವು ಕೊನೆಗೊಂಡು ಕ್ರಿಯಾಶೀಲ ಆಡಳಿತಕ್ಕೆ ಪ್ರಸ್ಥಾಪಿತವಾಯಿತು. 
ಡೆಪ್ಯೂಟಿ ಕಮೀಶನರನ ಅಧಿಕಾರಗಳು ಹಾಗೂ ಹೊಣೆಗಾರಿಕೆಗಳಲ್ಲಿ ಮಹತ್ತರ 
ಬದಲಾವಣೆ ಕಂಡುಬರುತ್ತದೆ, ಜಿಲಾ )ಡಳಿತವು ಅನೇಕ ಹೊಸ ಸವಾಲುಗಳನ್ನು 
ಎದುರಿಸುತ್ತಿದೆ. ಜನರನ್ನು ಉದ್ದಿ (ಪನಗೊಳಿಸಿ ಅವರ ಉತ್ಸಾಹ ಹಾಗೂ ಶಕ್ತಿ 
ಗಳನ್ನು ಸಂಘಟಿಸುವುದು ಜಿಲ್ಲಾಡಳಿತದ ಪ್ರ ಪಮುಖ Hp ಜನತೆಯ 
ಸಹಾಯ ಸಹಕಾರಗಳಿಲ್ಲದೆ ಯಾವ Wud ಯಶಸ್ವಿಯಾಗಲಾರವು. 
ಜಿಲ್ಲಾಡಳಿತ ಹಾಗೂ ಜನತೆಯ ನಡುವಿನ ಸಂಬಂಧ ಅಡಿಗೆಮಾಡುವವನು ಹಾಗೂ 
ಊಟಮಾಡ:ವವರೆ ನಡುವಣ ಸಂಬಂಧವಿದ್ದಂತೆ, ಪ್ರಜಾಸತ್ತಾತ್ಮಕ ಸಂವಿಧಾನ 
ಹಾಗೂ ಕಲ್ಯಾಣ ರಾಜ್ಯಕಲ್ಪ ನೆ ಇವೆರಡೂ ಹೊಸ ಸವಾಲುಗಳನ್ನು ಜಿಲ್ಲಾಡಳಿತವು 
ಎದುರಿಸಬೇಕಾಗಿದೆ. ಈ ಸವಾಲುಗಳು ಡೆಪ್ಯೂ ಬ ಕಮೀಕನರ್‌ ರಿಗೆ ಮಾತ್ರ ಸೀಮಿತ 
ವಾಗಿರುವದಿಲ್ಲ, ಎಲ್ಲ ಇಲಾಖೆಗಳ ಚಾಂಗಂಗೂ ಈ ಮಾತು ಅನ್ವಯಿಸುತ್ತ ದೆ, 
ಡೆಪ್ಯೂಟಿ ಕಮೀಶನರ್‌ ಪಾತ್ರವು ಕಾರುಭಾರಿ ಪ್ರಭುತ್ವ ದಿಂದ ಸಾರ್ವಜನಿಕ ಸೇವಾ 
ಪ್ರಭುತ್ವಕ್ಕೆ ಬದಲಾವಣೆ ಹೊಂದಿದೆ. ಜಿಲ್ಲಾ ಭಿವೃ ದ್ಧಿಯು ಅವನ ಮೇಲಿರುವ 


೧೫೮ ಮಾನವಿಕ ಕರ್ಣಾಟಕ 3 


ಬಹುಮುಖ್ಯ ಹೊಣೆಗಾರಿಕೆ, ಇನ್ನಿತರ ಇಲಾಖೆಗಳ ಜಿಲ್ಲಾಧಿಕಾರಿಗಳು ತಮ್ಮ ' 
ತಮ್ಮ ಇಲಾಖೆಗಳಿಗೆ ಸಂಬಂಧಸಟ್ಟಿ ತಾಂತ್ರಿಕ ವಿಷಯಗಳನ್ನು ನಿರ್ವಹಿಸುತ್ತಿದ್ದರೂ | 
ತಾಂತ್ರಿಕೇತರ ವಿಷಯಗಳಲ್ಲಿ ಡೆಪೂಟ ಕಮೀಶನರ್‌ನ ಹಸ್ತಕ್ಷೇಪ ಕಂಡುಬರುತ್ತದೆ, ' 
ಎಲ್ಲ ಜಿಲ್ಲುಧಿಕಾರಿಗಳೂ ಡೆಸ್ಯೂಟ ಕವಿ ಶನರನೊಂದಿಗೆ ಸಂಸರ್ಕವಿರಿಸಿಕೊಳ್ಳಲೇ ಟೆ 
ಬೇಕಾಗುತ್ತದೆ. | 

ಡೆಪ್ಯೂಟಿ ಕಮೀಶನರನು ಜಿಲ್ಲೆಯಲ್ಲಿ ಸರಕಾರವನ್ನು ಪ್ರತಿನಿಧಿಸುತ್ತಾನೆ, 
ಸರಕಾರದ ಪ್ರತಿಯೊಂದು ಇಲಾಖೆಯು ಅವನ ಮಾರ್ಗದರ್ಶನ ಹಾಗೂ ಸಹಾಯ 
ವನ್ನು ಯಾಚಿಸುತ್ತದೆ, ಒಬ್ಬ ಡೆಪ್ಯೂಟ ಕಮೀಶನರ್‌ನ ಕಾರ್ಯಪ್ರಮಾಣ ೆ 
ವೆಷ್ಟೆಂಬುದನ್ನು ಹೇಳುವದು ಅತ್ಯಂತ ಕಠಿಣ ಅವನ ಕೆಲಸವು ಕೆಲವೊಂದು ಸಂಗತಿಗಳ . 
ಮೇಲೆ ಅವಲಂಬಿಸಿರುತ್ತದೆ, ಜಿಲ್ಲೆಯಲ್ಲಿಯ ಕಾನೂನಿನ ವಾತಾವರಣ, ಅಭಿವೃದ್ಧಿ 
ಕಾರ್ಯಗಳು ಹಾಗೂ ಜನತೆಯ ಸ್ವಭಾವ (ಕಲಹ ಪ್ರಿಯರಾಗಿರಬಹುದ್ಕು ಹಟವಾದಿ ' 
ಗಳಾಗಿರಬಹುದ., ವುತಾನಧರಾಗಿರಬಹುದು), ಸಾಮಾನ್ಯವಾಗಿ ಕುರ್ಚಿ ಮೇಜುಗಳಿಗೆ 
ಅಂಟಿಕೊಂಡು ಕೆಲಸ ವ ಡಿದರೆ ಜಿಲ್ಲಾಧಿಕಾರಿಯು ಅಷ್ಟೊಂದು ದಕ್ಷನಾಗಲಾರನು. 
ಜನತೆಯೊಂದಿಗೆ ಸಂಪರ್ಕಕವಿರಿ:ಕೊಂಡು ಅವರ ಸಂಕಷ್ಟಗಳನ್ನು ಅರಿತುಕೊಳ್ಳಲು 
ಪ್ರಯತ್ನಿಸಬೇಕಾಗುತ್ತದೆ. ಅವನ ಕಾರ್ಯಭಾರವನ್ನು ಕಡಮೆ ಮಾಡಲು ಮೂರು 
ಮಹತ್ವದ ಸೂಚನೆಗಳನ್ನು ಮಂಡಿಸಲಾಗುತ್ತದೆ. (ಅ) ಜಿಲ್ಲೆಯ ಗಾತ್ರವನ್ನು ' 
ಕುಗ್ಗಿಸುವದು, (ಬ) ಅವನಿಗೆ ಹೆಚ್ಚಿನ ಸಹಾಯಕ ಸಿಬ್ಬಂದಿಯನ್ನು ಒದಗಿಸುವದು 
(ಕ) ಅವನ ಕಾರ್ಯಪ್ರಮಾಣವನ್ನು ಮೊಟಕುಗೊಳಿಸುವುದು. ಮೊದಲನೆಯ 
ಮಾರ್ಗವನ್ನ ನುಸರಿಸುವುದೆಂದರೆ ಅದೊಂದು ವ್ಯಕಿನಿಷ್ಠ ಕೀರ್ಮಾನದಂತೆ, 
ಅದಕ್ಕೊಂದು ನಿರ್ದಿಷ್ಟ ಸೂತ್ರವಿಲ್ಲ, ಪ್ರದೇಶ ಇಲ್ಲವೇ ಭೂಕಂದಾಯದ ಪ್ರಮಾಣ 
ಅಥವಾ ಹಳ್ಳಿ ಗಳ ಸಂಖ್ಯೆ ಇವುಗಳಲ್ಲಿ ಯಾವುದೂ ಪರಿಹಾರವನ್ನು ಒದಗಿಸಲಾರದು, 
ಎರಡನೆಯ ವಿಷಯದಲ್ಲಿ ಹೇಳುವುದೆಂದರೆ ಅವನ ಕಾರ್ಯದಲ್ಲಿ ಸಹಾಯಕವಾಗಲು 
ಅತಿರಿಕ್ತ ಡೆಪ್ಯೂಟ ಕಮೀಶನರ್‌ ರನ್ನು ಇಲ್ಲವೆ ವಿಶೇಷ ಡೆಪ್ಯೂಟಿ ಕಮೀಶನರರನ್ನು 
`ಿಯಮಿಸುವುದೆಂದು ಅರ್ಥ. ಈ ಸೂಚನೆಯಲ್ಲಿಯೂ ಕೆಲವೊಂದು ತೊಡಕುಗಳು 
ಕಂಡುಬರುತ್ತವೆ, ಇಬ್ಬರೂ ಸಮಾನಸ್ಥಾನ ಹೊಂದಿದ ಅಧಿಕಾರಿಗಳೂ ಅನ್ಯೋನ್ಯ 
ವಾಗಿಗ.ವುದು ಅಶಕ್ಯ, ಯಾರೊಬ್ಬರ ಮೇಲೆ ನಿರ್ದಿಷ್ಟ ಹೊಣೆಗಾರಿಕೆಯನ್ನು 
ಹೊರಿಸುವುದು ಕಠಿಇನಾಗುತ್ತಡಿ, ಏಕೆದತೆ ಅಂಗ್ಲಗಾಡೆಯೊಂದು ಹೇಳುವಂತೆ 
ಸಂಯುಕ್ತ ಹೊಣೆಗಾರಿಕೆಯು ಯೂರೊಬ್ಬರ  ಹೊಣೆಗಾರಿಕೆಯಲ್ಲ (Joint 
responsibility is nobody’s responsibility). 
| ಡೆಪ್ಯೂಟಿಕಮೀಶನರ"ನು ಎಷ್ಟೇ ಸಮರ್ಥನು ಹಾಗೂ ವೃತ್ತಿನಿಷ್ಠೆಯನ್ನು 
ಹೊಂದಿದ್ದರೂ ಎಲ್ಲ ಚಟ ವಟಕೆಗಳನ್ನು ಸಂಪೂರ್ಣ ಜಾಗರೂಕತೆಯಿಂದ 
ನಿರ್ವಹಿಸುವದು ಕಷ್ಟಸಾಧ್ಯ. ರಾಜಕೀಯ್ಕ ಆರ್ಥಿಕ ಹಾಗೂ ಸಾಮಾಜಕ ' 


ಜಿಲ್ಲಾಡಳಿತದಲ್ಲಿ ಜಿಲ್ಲಾಧಿಕಾರಿಯ ಪಾತ್ರ ಹಾಗೂ ಸ್ಥಾನಮಾನ ೧೫೯ 


ಸ್ಥಿತ್ಯಂತರಗಳು ಅವನ ಪಾತ್ರವನ್ನು ಬದಲಾಯಿಸಿವೆ. ಆ ಹುದ್ದಿಯ ಸುತ್ತ ಇದ್ದ 
ಪ್ರ ನ್ರಭಾವಲಯವು ಕಳೆಗುಂದುತ್ತಿರುವದು, ಗತವೈ ಭವವನ್ನ ಕಳೆದ. ಕೊಂಡಿದ್ದ ಕೂ 
ಸರಕಾರಿ ವ್ಯವಸ್ಥೆ ಯಲ್ಲಿ ಡೆಪ್ಯೂ ಟಕಮೀಶನರ್‌ ಹುರೆ "ಯು ಪ್ರಾ ಮ ನಖ ತೆಯನ್ನು ಕಳೆದು 
ಕೊಂಡಿಲ್ಲ. 1765ರ ಈಸ ಇಂಡಿಯಾ ಕಂಪನಿಗೆ ದೊರೆತ ದಿವಾಣಿಹಕ್ಕು 
ಕಂದಾಯ ಆಡಳಿತಕ್ಕೆಡೆಮಾಡಿಕೊಟ್ಟಿತು. 1772 ರಲ್ಲಿ ವಾರನ್‌ಹೇಸ್ಟಿಂಗನು 
ಮಾಡಿದ ನಿಯಾಮಾವಳಿಯು. ಜಿಲ್ಲೆ ಯನ್ನು ಒಂದು ಆಡಳಿತ ಘಟಕವಾಗಿ ಇರ್ಯಸಿತು. 
ಹಾಗೂ ಕಲೆಕ್ಟ ರ ನೇಮಕಕ್ಕೆ ಅವಕಾಶ ಕಲ್ಪಿ ಸಿತು, ಆದಕೆ 1786ರಲ್ಲಿ ಕಲೆಕ,ರರ 
ವರ್ಚಸ ಸನ್ನು "ಹೆಚ್ಚ ಸುವದಕ್ಕಾ ಗಿ ಅವರಿಗೆ ” ಜೆಂಡಾಧಿಕಾರಗಳನ್ನು ನೀಡಲಾಯಿತು 
ಈ ಎಲ್ಲ ಚಾರಿತ್ರ ಸ್ಯ ಘಟನೆಗಳು ಕಲೆಕ್ಟ ರ್‌ರನ್ನು ವರ್ಚಸ್ವಿ ಅಧಿಕಾರಿಗಳನ್ನಾಗಿ 
ಮಾಡಿದವು. ಈ ಎಲ್ಲ ವ್ಯವಸ್ಥೆ ಸಿಯ ಆಗಿನ ಜಾಲವು ಪರಿಸ್ಥಿ ತಿಗೆ ಆನುಗುಣವಾ! 
ಇಂದಿನ ದಿನಗಳಲ್ಲಿ ಹಳೆಯ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುವದ 
ಅಸಮರ್ಪಕ. ವಿಶೇಷಜ್ಞಾ ನಕ್ಕೆ ಅವರೌಲ್ಯಬೆಲೆ ಇರುವ ಕಾಲವಿದು. ಭೂಸುಧಾರಣೆ 
ಗಳು ಡೆಪ್ಯೂ ಟಿ ಕಮೀಶನರನ ಪಾತ್ರವನ್ನು ಸಂಪೂರ್ಣ ಬದಲಾಯಿಸಿದೆ. ಡೆಪ್ಯೂಟಿ 
ಕಮಿಕತ ಪಾತ್ರಕ್ಕೆ ಮರು ವಾ ್ರಖೈಯನ್ನು ಕಲ್ಪಿ ಸಬೇಕಾಗಿದೆ. ಅವನೊಬ್ಬ 
ವೈಯಕ್ತಿಕ ಅಧಿಕಾರಿಯಾಗಿರುವದಿಲ್ಲ, ಆದರೆ ಅವನೊಬ್ಬ ಸಂಸ್ಥೆ, ಸಮಗ್ರ 
ಜಿಲ್ಲಾಡಳಿತದ ಚಟುವಟಿಕೆಗಳ ನಿಯಂತ್ರಕನಾಗಿದ್ದಾನೆ, ವಿಜ್ಞಾನ ಹಾಗೂ ತಂತ್ರ 
ಜ್ಞಾನಗಳ ಬೆಳವಣಿಗೆಯು ಆಡಳಿತ ಕ್ಷೇತ್ರಕ್ಕೆ ನಿಷ್ಣಾತರನ್ನು ಒದಗಿಸಿದೆ, ಡೆಪ್ಯೂಟಿ 
ಕಮಿಶನಂ"ನು ಈ ನಿಷ್ಣುತ ಅಧಿಕಾರಿಗಳ ಸ್ಥಾನಮಾನಗಳನ್ನು ಗಮನದಲ್ಲಿರಿಸಿಕೊಂಡು 
ಸಂಯೋಜಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವ ಸಂಬಂಧ ಒದಗಿ ಬಂದಿರುತ್ತದೆ. 
ಪಂಜಾಯತಿ ರಾಜ್ಯ ಸಂಸೆ ಗಳು ಅವನ ಪಾತ್ರವನ್ನು ಬದಲಾಯಿಸಿವೆ. ಈ ಹೆಚ್ಚಿನ 
ಹೊಣೆಗಾರಿಕೆಯನ್ನು ನಿರ್ವಹಿಸಬೇಕಾದರೆ ಅವನು ಪರಿಪಕ್ವ ಮನಸ್ಸು, ವಿಶಾಲ 
ಅನುಭವ ಹಾಗೂ ಮಾನವ ಸಂಬಂಧಗಳ ಬಗ್ಗೆ ಮನೋವೈಜ್ಞಾ ನಿಕ ಕಟ್ಟ? 
ಹೊಂದಿರಬೇಕು. ಜಿಲಾ ಮಟ್ಟದ ಅಧಿಕಾರಿಗಳೆಲ್ಲರೂ ಅವನಿಂದ ವಸ್ತುನಿಸ್ಕ ದ್ಯ 
ಕೋನವನ್ನು ಅಪೆಃ ಕ್ಲಿಸುತ್ತಾ ರೆ. ಒಟ್ಟಿ ನ ಮೇಲೆ ಅವನ ಅಧಿಕಾರವು ಇ 
ವೈಯಕ್ತಿ ಕ de ಸ | ಕ್ಷಪಾತ ಮನೋಭಾವನೆ, ಆತ್ಮ ವಿಶ್ವಾಸ 
ಮುನ್ನುಗ್ಗುವ ಮನೋವೃತ್ತಿ, ಪ್ರತಿಭೆ, ಮೌಲಿಕತೆ ಹಾಗೂ ಮನೋವೆ ಶಾಲ್ಯ 
ಇವುಗಳ ಮೇಲೆ “ವರಾಳಿ ಅದಕ್ಕೆ ತಕ್ಕ ಚಾರಿತ್ರ್ಯ, ವ್ಯಕ್ತಿತ್ವ, ಸೂಕ್ಷ್ಮ 
ಪರಿಗ್ರಹಣ, ಚಿತ್ರ್ಯಕಾಗ್ರತೆ ಇವೆಲ್ಲವುಗಳನ್ನು ಮೈಗೂಡಿಸಿಕೊಂಡಿರಬೇಕು. 


ಶೀಲವಂತನು ತನಗೆ ವಹಿಸಿಕೊಟ್ಟ ಯಾವುದೇ ಸ್ಥಾ ನಮಾನಕ್ಕೆ ಅರ್ಹನೆಂಬು 
ದನ್ನು ತೋರಿಸಿಕೊಡುತ್ತಾ ನೆ. 
ಮಹಾತ್ಮ ಗಾಂಧಿ 


ಬಲವಾದ ರಾಗದ ಒತ್ತಡವು ಯಾರನ್ನು ಹುಡಿಗೂಡಿಸುವುದೋ ಅವರು 
ತಮ್ಮೊಳಗಿರುವ ಪ್ರಬಲವಾದ ಪ್ರಚೋದನೆಯಿಂದ ಮತ್ತೆ ಎದ್ದು ನಿಲ್ಲಬಹುದು, 
ಆದರೆ ಯಾರಲ್ಲಿ ದಿನದಿನಕ್ಕೆ ನೈತಿಕ ಜೀವನದ ರುರಿಗಳೇ ಬತ್ತಿ ಹೋಗುತ್ತಿ ರುವವೋ, 
ಯಾರಲ್ಲಿ ಅದಾವುದೋ ಒಂದು ಮಂದಳಿಕೆಯು ತನ್ನ ಬೆಳವಣಿಗೆಯಿಂದ ಕ್ರಮೇಣ 
ಒಳಜೀವನದ ಉಸಿರನ್ನೇ ಕಟ್ಟುವುದೋ ಅಂತಹ ಒಂದು ದಿನ ಎಂದೂ ವಾಸಿಯಾಗದ 

ಜೀವನ್ಮ ಎತಾವಸ್ಥೆ ಗೆ ತಲುಪುವುದು. 
ರವೀಂದ್ರ ನಾಥ ಟಾಗೂರ್‌ 


ಇಲಿ ಅ NS 


ಪುಸ್ತಕ ವಿಮರ್ಶೆ 


ಮಹಾತ್ಮಾಗಾಂಧಿ [ಜೀವನ ಚರಿತ್ರೆ] ಬಿ. ಆರ್‌. ಪ್ರಾಣೇಶರಾವ್‌, ಎಂ. ಎ, ಭಾರತೀ 
ಪ್ರಕಾಶನ, ಮೈಸೂರು--೫೭೦ ೦೦೯ 


ಮಹಾತ್ಮ ಗಾಂಧಿಯವರ ಪುಣ್ಯನಾಮವನ್ನು ವರ್ಷದಲ್ಲಿ ಎಂಡು ಬಾರಿ ನೆನಸಿ 
ಕೊಳ್ಳುವ ಆಡಂಬರದ ಪರಿಪಾಠ ಅವರ ತುಂಬುಜೀವನದ ಚರಿತ್ರೆ ಮತ್ತು ಭವ್ಯ 
ವಿಚಾರಗಳಿಗೆ ಕೇವಲ ನೀರಸ ಬಾಯಿಮಾತಿನ ಔಸಚಾರಿಕ ಮರ್ಯಾದೆ ತೋರುವ 
ನಟನೆ ಮತ್ತು ಸ್ವಾರ್ಥಪರ ಹಾಗೂ ರಾಜಕೀಯ ಸ್ವರೂಸದ ಟೊಳ್ಳಾದ, ಗದ್ದಲದ 
ಪ್ರಚಾರ ಕಾರ್ಯಕ್ರಮಗಳೇ ದೇಶದಾದ್ಯಂತ ಪ್ರಮುಖವಾಗಿರುವ ಈ ಕಾಲದಲ್ಲಿ 
ಶ್ರೀ ಬಿ. ಆರ್‌. ಪ್ರಾಣೇಶರಾವ” ಅವರ ೨೦೬ ಪ್ರಟಗಳ ಈ ಕೃತಿ ಐತಿಹಾಸಿಕವಾಗಿ 
ವ:ಹತ್ಹ್ವದ ಮತ್ತು ಸಾಮಾರ್ಜಿವಾಗಿ ಸಂಗತವಾದ ಕೊಡುಗೆಯು ಆಗಿದೆ ಎಂದೆನಿಸು 
ತ್ತದೆ ಶ್ರೀಯುತರು ಬೃಹತ್‌ ಆನೆಯು ಪುಟ್ಟ ಕನ್ನಡಿಯೊಳು ಆಡಕವಾಗಿರು 
ವಂತೆ, ಬದುಕಿನ ಉದ್ದ, ಅಗಲ, ಎತ್ತರ, ಆಳಗಳಲ್ಲಿ ಇಡೀ ವಿಶ್ವವೋ ಎಂಬಂತೆ 
ತೋರುವ ಮಹಾತ್ಮಾ ಗಾಂಧಿಯವರ ಸಮಗ್ರ ಚರಿತ್ರೆಯನ್ನು ಇಷ್ಟು ಚಿಕ್ಕ್‌ ಗಾತ್ರದ 
ಗ್ರಂಥದಲ್ಲಿ ಚೊಕ್ಕವಾಗಿ ಅಳವಡಿಸ.ವ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾರೆ. ವಿದ್ಯಾರ್ಥಿ 
ದೆಸೆಯಿಂದಲೇ ಮಹಾತ್ಮಾ ಗಾಂಧಿಯವರಿಂದ ಆಕರ್ಷಿತರಾಗಿ, ಸ್ವಾತಂತ್ರ್ಯ ಸಂಗ್ರಾಮ 
ದಲ್ಲಿ ಸತ್ಯಾಗ್ರಹಿಯಾಗಿ ಸೆಣೆಸ್ಕ, ಸೆರೆಮನೆವಾಸದ ಕಹಿಸಿಹಿಯನ್ನುಂಡು ಬೆಳೆದ 
ಮತ್ತು ಇಂದು ಮನುಕುಲಕ್ಕೆ ಅತ್ಯಾವಶ್ಯಕವಾಗಿರುವ ಸತ್ಯ, ಅಹಿಂಸೆ, ಶಾಂತಿ 
ಪ್ರೇಮಪೂರಿತ ಸೇನೆಯ ಬೆಳಕನ್ನು ಹರಡಲು ಸತತವಾಗಿ ಪ್ರಯತ್ನಿಸುತ್ತಿರುವ 
ಶ್ರೀಯುತರು ನಿಜವಾದ ಗಾಂಧೀವಾದಿಗಳಷ್ಟೇ ಅಲ್ಲ, ಗಾಂಧೀ ಪ್ರಣೀತ ರಚನಾತ್ಮಕ 
ಕಾರ್ಯಗಳಲ್ಲೂ ಪೂರ್ಣ ಮುಳುಗಿರುವವರು. ಲಭ್ಯವಿರುವ ಎಲ್ಲಾ ಮೂಲಾಧಾರ 
ಗಳಿಂದ ವ.ಹಾತ್ಮ ಗಾಂಧಿಯವರ ಬದುಕು ಹಾಗೂ ವಿಚಾರವಾಹಿನಿಯ ಸಾರವನ್ನು 
ಸಂಗ್ರಹಿಸಿ, ಸಂಯೋಜಿಸಿ ಸಮರ್ಪಕವಾದ ಹಾಗೂ ಸಮರ್ಥವಾದ ಪೂರ್ಣ 
ಜೀವನ ಚರಿತ್ರೆಯನ್ನು ಕನ್ನಡಿಗರಿಗೆ ಕೊಡುಗೆಯಾಗಿ ನೀಡಿರುವ ಶ್ರೀಯಃತರು 
ನಿಜಕ್ಕೂ ಧನ್ಯರು, ಸರ್ವನಿಧದಲ್ಲೂ ಅಭಿನಂದನಾರ್ಕ್‌ರು 

“ಮಹತಿತ್ಮಾಗಾಂಧಿ [ಜೀವನ ಚೆರಿತ್ರೆ]” ಎಂಬ ಈ ಸರಳ ಕೃತಿಯಲ್ಲಿ ೩೫ ಪುಟ್ಟ 
ಆಧ್ಯಾಯಗಳಿನೆ. ಬಾಲ್ಯದ ದಿನಗಳು, ವರ್ಣದ್ವೇಷದ ಕರಾಳ ನಾಡಿನಲ್ಲಿ, Ps 
ಉದಯ್ಯ ಭಾರತಕ್ಕೆ ಮರಳಿದ ಮಹಾತ್ಮ, ಅಸಹಕಾರ ಚಳವಳಿ, ದಂಡೀಯಾತ್ರೆ, 


೧೬೨ ಮಾನವಿಕ ಕರ್ಣಾಟಕ 


ಸೇವಾಗ್ರಾಮ, ಚಲೇಜಾನ್‌ ಚಳವಳಿ ಮತ್ತು ಸ್ವಾತಂತ್ರೊ ಸದಯ ವಿಂಬ೯ ಮುಖ್ಯ 4 
ಪ್ರಕರ ಗಳಿವೆ. | ( 

ಬಾಲ್ಯದ ದಿನಗಳು: ಎಂಬ ಸ್ರಕರಣದಲ್ಲಿ ಪ್ರಾಮಾಣಿಕ ತಂದೆ ಕರಮಚಂದ ಇ] 
ಗಾಂಧಿ ಮತ್ತು ಪರಮ ಸಾ ಧ್ವಿ 4 ಪುತಲೀಬಾಯಿ ಆವರ ಮಗನಾಗಿ ಜನಿಸಿದ ಈ 
ಮೋಹನದಾಸ ಕರಮಚಂದ ಗಂಧಿ ಹೇಗೆ ಎಳೆಯ ವಯಸ್ಸಿನಿಂದಲೇ ಸತ್ಯ ಹಾಗೂ | 
ನೀತಿಯ ಮೌಲ್ಯಗಳನ್ನು ಮೈದುಂಬಿಸಿಕೊಂಡು ಬಂದರು, ಹೆದರಿಕೆಗೆ ಮದ್ದಾಗಿ ರಾಮ ' 
ನಾಮವನ್ನು ಜೀವನದ ರಕ್ಷಾಮಂತ್ರವನ್ನಾಗಿ" ಕೊಂಡರು, ಇಂಗ್ಲೆಂಡಿಗೆ ಹೋಗುವ : 
ಮೊದಲು ತನ್ನ ತಾಯಿಗೆ ಪರಸ್ತ್ರೀ, ಮದ್ಯ ಹಾಗೂ ಮಾಂಸವನ್ನು ಮುಟ್ಟು ವುದಿಲ್ಲ 
ಎಂಬುದಾಗಿ ಕೊಟ್ಟ ಭಾಷೆಯನ್ನು ಉಂಕ್ಸಾ ನಲ್ಲಿ ಎಂತಹ ಪರಿಸ್ತಿ “ತಯ: ಲೂ 'ಹಾರೆಟೆ 
ಉಳಿಸಿಕೊಂಡ: ಬಂದರು, ಸಸ್ಯಾಹಾರವನ್ನು. ಕುರಿತ ಕೃತಿಗಳು, 'ಟೈಬಲ್‌ ಇತ್ಯಾದಿ 
ಗಳನ್ನು ಚೆನ್ನಾಗಿ ಓದಿ ಜೀವನದ ತತ್ತ್ವಗಳನ್ನು ಕಂಡುಕೊಂಡರು] ಬ್ಯಾರಿಸ್ಟರ್‌ ಪಡವಿ 
ಯನ್ನು ಸಡೆದು ತಾಯ್ನಾಡಿಗೆ ಬಂದ ನಂತರ ವರಮಾನವಿಲ್ಲದ ವಕೀಲನಾಗಿ ದಿನ ಕಳೆದು 
ಯಾವ ಜಾತಿ ಮತ ನಿರ್ಬಂದಕ್ಟೂ ಒಳಗಾಗದೆ ತಮ್ಮ ವ್ಯಕ್ತಿತ್ವ ವನ್ನು ಬೆಳೆಸಿಕೊಂಡರು, 
ಅಹಂಕಾರಿ ಆಂಗ್ಲ ಅಧಿಕಾರಿಯೊಬ್ಬನ ನ ದುರ್ವರ್ತನೆಯಿಂದ ಜವರ “ಳದ ದಿಕ್ಕು 
ಬದಲಾಗಿ ಅವರು ಭಾರತೀಯ ವಕಿ: ಲರಾಗಿ ದಕ್ಷಿಣ ಆಫ್ರಿಕಾಕ್ಕೆ ತೆರಳಿದರು ಇತ್ಯಾದಿ 
ಪ್ರಮುಖ ವಿಷಯಗಳ ಚಿತ್ರಣವಿದೆ. ಕ 

ವರ್ಣದ್ವೇಸದ ಕರಾಳ ನಾಡಿನಲ್ಲಿ: ಎಂಬ ಪ್ರಕರಣದಲ್ಲಿ ಒಬ್ಬ ವಕೀಲನಾಗಿ ದಕ್ಷಿಣ 
ಆಫ್ರಿ ಕಾದಲ್ಲಿ ಬಂದಿಳಿದ ಗಾ ಇಧಿಯವಗ: ವರ್ಣದ್ವೇಷಕ್ಕೆ ಸಾಕಾರರೂಪವೇ ಆಗಿದ್ದ 
ಬಿಳಿಯರ ದೌರ್ಜನ್ಯ, ಅನ್ಯಾಯಕರ ವರ್ತನೆ ಹಾಗೂ ಹೊಡೆತಗಳ ಸುರಿಮಳೆಯಲ್ಲಿ 
ಪುಟವಿಕ್ಕಿದ ಚನ್ನ ಹತಾಗ » ತ್ರಿವಿಕ್ರಮನಂತೆ ಬೆಳೆದು ಸತ್ಯಾಗ್ರಹದ ಪ್ರಯೋಗ 
ನಡೆಸಿದರು. ಸರಳಜೀವನ, ಸ್ವಾವಲಂಬನೆ ಹಾಗೂ ಸೇವಾನಿಷ್ಠೆಗಳಿಗೆ ಜೀವಂತ 
ನಿದರ್ಶನ ಎಂದಕ್ಕು, ಭಗವದ್ಗೀತೆ, ಹಾಗೂ ಬಾಲ್‌ ಸ್ಟಾಯ್‌, ರಸ್ಕಿನ್‌ ಮುಂತಾದ 
ಮಹಾಶಯರ ಕೃತಿಗಳನ್ನು ಅಧ್ಯಯನ ಮಾಡಿದರು. ಬ್ರಹ್ಮೆಚರ್ಯೆಯ ನಿ್ಮೆ 
ಅನುಷ್ಮೂನ ಅಗತ್ಯವೆಂದು ನಿರ್ಧರಿಸಿ ಜೀವನಕ್ರಮದಲ್ಲಿ ಮಹತ್ತರ ಬದಲಾವಣೆ 
ಮಾಡಿಕೊಂಡರು ಮುಂತಾದ ಮುಖ್ಯ ಘಟನೆಗಳ ಸ್ಪಷ್ಟ ವಿವರಣೆಯನ್ನು 
ಕಾಣಬಹುದು, 

ಸತ್ಕಾಗ್ರಹದ ಉದಯ : ಎಂಬ ಪ್ರಕರಣದಲ್ಲಿ ಎಲ್ಲಾ ಅನ್ಯಾಯಗಳ ವಿರುದ್ಧ 
ಶಾಂತಿ, ಪ್ರೇಮ ಎಂಬ ಆಯುಧಗಳನ್ನು ಬಳಸಿ ಸಶ್ಯಾಗ್ರಹ ನಡೆಸಿದರು, ಅರ್ಹತಾ 
ಪತ್ರಗಳನ್ನು ಅಗ್ನಿಕುಂಡಕ್ಕೆ ಎಸೆದು ಪ್ರತಿಭಟನೆ ತೋರಿದರು, ದ್ರೇಷಕ್ಕೆ ಬದಲಾಗಿ 
ಪ್ರೇಮ, ಹಿಂಸಾಮಾರ್ಗ ತ್ಯಜಿಸಿ ಅಹಿಂಸಾಮಾರ್ಗವನ್ನು ಅವಲಂಬಿಸಬೇಕೆಂಬ 
ಆಗ್ರಹ, ವೃಗಶಕ್ತಿಯ ವಿರುದ್ಧವಾಗಿ ಆತ್ಮಶಕ್ತಿಯನ್ನು ವಿಜೃಂಭಿಸಿ ಪ್ರದರ್ಶಿಸುವ 
ಪ್ರಕ್ರಿಯೆ ಎಂಬ ಸಂದೇಶವನ್ನು ಸಾರಲು "ಹಿಂದ್‌ಸ್ತರಾಜ್‌' ಕೃತಿಯನ್ನು ರಚಿಸಿದರು. - 


ಸತ್ಯ-ಅಹಿಂಸೆ_ಪಫ್ರೆ ೀವುದ ಜ್ಯೋತಿ ಹಿಡಿದ ಮಹಾಯಾತ್ರಿಕನಾಗಿ ಮಹಾಯಾತ್ರೆ 
ನಡೆಸಿದರು, ಸತ್ಯಾಗ್ರ ಹವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದರು, ಮತ್ತು 
: ಬಿಳಿಯರ ಆಧಿಕಾರಿ ಜು ಸ್ಮಟ್ಸ್‌ ai ತಾನೇ ಖುದ್ದಾಗಿ ತಯಾರಿಸಿದ್ದ ಎರಡು 
ಪಾದರಕ್ಷೆಗಳನ್ನು ಪ್ರೀತಿಯ ಕಾಣಿಕೆಯಾಗಿ ಕಳುಹಿಸಿ ಭಾರತಕ್ಕೆ ಮರಳಿದರು 
ಮುಂತಾದ ಮುಖ್ಯ "ಘಟನೆಗಳನ್ನು ಸವಿಕಟ್ಟಾಗಿ ನತರ ಜ್‌ 


ಮುಂದಿನ ೫ ಪ್ರಕರಣಗಳಲ್ಲಿ ಭಾರತಕ್ಕೆ ಹಿಂತಿರುಗಿದ ಮೇಲೆ ಗಾಂಧಿಯವರು 
ಶಾಯ್ನಾಡಿನ ಸ್ವಾತಂತ್ರ ತ್ರ ವನ್ನು ಸಾಧಿಸುವುದಕ್ಕಾಗಿ ಕೈಗೊಂಡ ಆದ್ವಿಕೀಯ 
ಸತ್ಯಾಗ್ರಹ ಆಲಿಯ ಎಲ್ಲಾ ಘಟ್ಟ ಗಳನ್ನು ಅ ತ್ಯಂತ ಸಮರ್ಪಕವಾದ ರೀತಿಯಲ್ಲಿ 
ವಿವೇಚಿಸಲಾಗಿದೆ, ಸತ್ಯಾಗ್ರಹದ ಸಂಪೂರ್ಣ ಸ್ವೇ ಪದ ಸತು ಣವಿದೆ ಆದರ್ಶ 
ಗ್ರಾಮದ ಕನಸನ್ನು ನನಸನ್ನಾಗಿಸಲು. ಸೇನಾಗ್ರಾಮವ ನ್ನ್ನ ಪ್ರಯೋಗಕೇಂದ್ರ 
ವನ್ನಾಗಿಸಿ ಹ ಡ ಕಾರ್ಯಕ್ರಮಗಳನ್ನು ತಿಳಿಸಲಾಗಿದೆ, 'ಕಚನಾತ್ಮಕ ಕಾರ್ಯ 
ಗಳಿಗೆ. ಕೊಟ್ಟ ಪ್ರಾಮುಖ್ಯತೆಯನ್ನು pe 

ಕೊನೆಯ ಪ್ರಕರಣದಲ್ಲಿ ಭಾರತ ಸ್ವಾತಂತ್ರ್ಯ ಸೂರ್ಯನ ಉದಯ, 
ಸ್ವಾತೆಂತ್ರಕ್ಕಾಗಿಯೇ ಸತತವಾಗಿ ಶ್ರಮಿಸಿದ್ದು ಈ ಶಾಂತಿವೀರ ಆ ಸಮಯದಲ್ಲಿ 
ಶಾಂತಿಸ್ಥಾ ಪನೆಗಾಗಿ ಕಲ್ಕತ್ತಾ ಹಾಗೂ ದೆಹಲಿಯಲ್ಲಿ ಕೆ.ಗೊಂಡ ಕ್ರಮಗಳು, 
ಕಾಂಗ್ರೆಸ್‌ ಸಂಸ್ಥೆ ವಿಸರ್ಜನೆಯಾಗಿ ಲೋಕಸೇವಾ ಸಂಘದ ರಚನೆಯಾಗಬೇಕು 
ಎಂಬುದಾಗಿ ನೀಡಿದ ಕರೆ, ಸಾಯಂಕಾಲ ಪ್ರಾರ್ಥಸಾ ಸಭೆಯಲ್ಲಿ ಗುಂಡಿಗೆ ಬಲಿಯಾಗಿ 
ಮಹಾತ್ಮನ ಅಸ್ತಮ ಮುಂತಾದ ಮನೋನವೇಧಕ ವಿವರಗಳಿವೆ, 


ಕ್‌ ಟ್‌ 


AEC ENE NAN SD al ASN 
ಕೆ 


ನಿಶ್ವವಂದ್ಯ ಮಹಾತ್ಮಗಾಂಧಿ : ಎಂಬ ಕೊನೆಯ ಅಧ್ಯಾಯ ಮಹಾತ್ಮಗಾಂಧಿ 
ಯವರ ಭವ್ಯ ವ್ಯಕ್ತಿತ್ವವನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುವ ದರ್ಪಣದಂತಿದೆ, 
ಅದರಲ್ಲಿ ಗಾಂಧೀವಾಣಿ ಇಂದು ಮೊಳಗುತ್ತಿದೆ. ಅವರ ವಿಚಾರಗಳು ಇಂದಿಗೂ 
ಸಂಗಶವಾಡುದಾಗಿವೆ, ಇಂದಿನ ಜಗತ್ತಿನ ಸಮಸ್ಕೆಗಳಿಗೆ ಗಾಂಧಿವಾದ ತಕ್ಸು ಮದ್ದು 
ಮತ್ತು ಶಾಂತಿ ಹಾಗೂ ಪ್ರಗತಿಯ ನೆಲೆಯ ಮೇಲೆ ಹೊಸ ಮಾನನೀಯ ನಾಗರಿಕ 
ಸಮಾಜದ ಸ ಎಸ್ಟಿಗೆ ಪ್ರಯತ್ನ ನಡೆಯುತ್ತಿರುವವರೆಗೆ ಗಾಂಧೀಮಾರ್ಗ ಪ್ರಸ್ತುತ 
ವಾಗಿರುತ್ತದೆ ಸೆ ಅಭಿಪ್ರಾ ಯಗಳನ್ನು ತಿಳಿಸಲಾಗಿದೆ ಈ 


ದ್ರ ಕೃತಿ ಮೊದಲಿನಿಂದಲೂ ಕೊನೆಯವರೆಗೆ ಸುಲಭವಾಗಿ ಸರಾಗವಾಗಿ 
ಒದಿಸಿಕೊಳ್ಳುತ್ತ ಡೆ. ಮಹಾತ ಗಾಂಧಿಯವರ ವ್ಯಕ್ತಿ ತ್ತ ದರ್ಶನಕ್ಕೆ ಇದೊಂದು 
ಉಪಯುಕ್ತ ಗ್ರಂಥ. ತೈಲಿಯೆಲ್ಲಿ ಸ ಸರಳತೆಯ ಗಾಂಭೀರ್ಯ, ವಸ್ತುನಿಷ್ಕತೆಯ 
ಖಚಿತತೆ ಎದ್ದು ಕಾಣುತ್ತವೆ. ಚಿಕ್ಕ ಚಿಕ್ಕ ವಾಕ್ಯಗಳು, ಅವುಗಳಲ್ಲಿ ಇರುವ ಬನಿ, 
ಅವುಗಳಿಂದ ಮೂಡಿಬಂದಿರುವ ಸ್ಪಷ್ಟ ಚಿತ್ರ ಪುತ್ತು ಅವುಗಳ ಆತ್ಮೀಯ ಆಕರ್ಷತೆ 
ಕೃತಿಯನ್ನು ಮತ್ತೆ ಮತ್ತೆ ಓದುವಂತೆ ಮಾಡುತ್ತವೆ, ನೇರವಾಗಿ ಹೃದಂಯ ಹಾಗೂ 


) 


೧೬೪ ಮಾನವಿಕ ಕರ್ಣಾಟಕ 


ಮನಸ್ಸನ್ನು ಮ:ಟ್ಟಿ ಗಾಢವಾದ ಸರಿಣಾವನ್ನುಂಟುಮಾಡುತ್ತವೆ. ಓದುಗರಲ್ಲಿ 
ಇಂತಹ ಕ.ತಿಯನ್ನು ಕನ್ನಡ ಭಾಷೆಯಲ್ಲಿ ಹೊರತಂದು ಮರಕು ಹೋಗುತ್ತಿರುವ 
ಚಿಂತನಗಳು ವ:ನನವಾಗುವಂತೆ ಆಗಿಸಿರುವುದು ಸ್ವಾಗತಾರ್ಹ ಎಲ್ಲಾ ವರ್ಗದ 
ವಾಚಕರನ್ನು ಸೆಳೆಯುವ ಶಕ್ತಿ ಈ ಕೃತಿಗಿದೆ. ಮಹಾತ್ಮಾ ಗಾಂಧಿಯವರ ಬದುಕಿನ 
ಪ್ರಮುಖ ಮಜಲುಗಳ ಛಾಯಚಿತ್ರಗಳು ಇದ್ದಿದ್ದರೆ ಪುಸ್ತಕದ ಉಪಯುಕ್ತತೆ 
ಹೆಚ್ಚುತ್ತಿತು. 

ಡಾ. ಎಂ. ಬಿ. ರಾಚಾಮಣಿ 


ಕೆ.ಸಂ. ೩೦೯೬೭ - ವೀಯುಪಿಎಂ--೪೨೫ ಪ್ರತಿಗಳು--೨-೫-೯೦ 


ಮೈಸೂರು ವಿಶನಿದ್ಯಾನಿಲಯದ ಕ್ರೈಮಾಸಿಕಗಳು 


ತ ಪ್ರಬುದ್ದ ಕರ್ಣಾಟಕ 


ರ ಮಾನವಿಕ ಕರ್ಣಾಟಕ 
ತ ವಿಜ್ಞಾನ ಕರ್ಣಾಟಕ 


ವಾರ್ಷಿಕ ಚಂದಾ 
(ಪ್ರತಿಯೊಂದಕ್ಕೂ ಅಂಜೆ ವೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ ೬... ಐದು ರೂಪಾಯಿ 
ಇತರರಿಗೆ --:- ಹತ್ತು ರೂಪಾಯಿ 
ಸಂಸ್ಥೆಗಳಿಗೆ ಎ ಹದಿನ್ಸೆದು ರೂಪಾಯಿ 


(ಆಜೀವ ಸದಸ್ಯತ್ವ: ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 


ನಿರ್ದೇಶಕರು 


*ಪ್ರಸಾರಾಂಗ3 
ಮಾನಸಗಂಗೋತ್ರಿ, ಮೈಸೂರು-೫೭೦ ೦೦೬ 


ಡಿ 


